ವಿಷಯಾನುಕ್ರಮಣಿಕೆ 


ಶ್ರೀ ಜಯಚಾಮರಾಜೇಂದ್ರ ಗ್ರಂಥರತ್ನಮಾಲಾ ಸಂಖ್ಯಾ ೧೪ 


ಶ್ರೀಸ್ಥಾಂದಮಹಾಪುರಾಣಂ 
ಬ್ರಹ್ಮಖಂಡ 
ಷಿ 
ಬ್ರಹ್ಮೋತ್ತರಖಂಡ 
(ಮೂಲ ಮತ್ತು ಅನುವಾದ ಸಹಿತ) 


ಅನುವಾದಕ 
ಆಸ್ಥಾನ ವಿದ್ವಾನ್‌ 
ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ಬೆಂಗಳೂರು ಪ್ರೆಸ್‌ 
ಮೈಸೂರು ರೋಡು, ಬೆಂಗಳೂರು ಸಿಟ 
೧೯೪೩ 


ಅ Ne ಕೊಂ 1 
AM ed 





ಅರಿಕೆ 


ಈ ಹದಿಮೂರನೆಯ ಸಂಪುಟದಲ್ಲಿ ಶ್ರೀ ಸ್ಕಾಂದಮಹಾಪುರಾಣದ 
ಮೂರನೆಯ ಬ್ರಹ್ಮಖಂಡದ ಮೂರನೆಯ ಭಾಗವಾದ ಬ್ರಹ್ಮೋತ್ತರ ಖಂಡವು 
ಮುಗಿದಿದೆ. ಇಲ್ಲಿಗೆ ಮೂರನೆಯ ಬ್ರಹ್ಮಖಂಡವೂ ಸಂಪೂರ್ಣವಾಯಿತು. 
ಇಲ್ಲಿಂದ ಮುಂದೆ ಹದಿನಾಲ್ಕನೆಯ ಸಂಪುಟದಲ್ಲಿ ಶ್ರೀ ಸ್ಥಾಂದಮಹಾಪುರಾಣಕ್ಕೆ 
ಶಿರೋಮಣಿ ಪ್ರಾಯವಾಗಿ ಐಹಿಕಾಮುಸ್ಮಿಕ ಸುಖಸಂಪತ್ಸಾಧನ ಮೂಲ 
ವೆನಿಸಿ, ಸಾಂದ್ರಾನಂದರೂಸ ಮಹಾ ಮಹೇಶ್ವರನ ಅನಂತಾನಂತ ಮಾಹಾತ್ಮ್ಯ 
ಪ್ರಸಂಗಗಳಿಂದ ಪರಿರಂಜಿತವಾಗಿರುವ ನಾಲ್ಕನೆಯ ಶ್ರೀ ಕಾಶೀ ಖಂಡವು 
ಪ್ರಾರಂಭವಾಗುತ್ತದೆ. 

ಈ ಬ್ರಹ್ಮೆಖಂಡದ ಅನುವಾದಕಾರ್ಯದಲ್ಲಿ ನನ್ನ ಮಾನ್ಯಮಿತ್ರರಾದ 
ಸಾಹಿತ್ಯವಿದ್ವಾನ್‌ ಶ್ರೀಃ ಕೆ. ನರಸಿಂಹಾಚಾರ್ಯರವರು ಸಹಭಾಗಿಗಳು; 
ಅದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಯ ವಂದನೆಗಳು. 

ಇಂತಹ ಅನೇಕಾನೇಕ ಕ್ಷೇತ್ರಮಾಹಾತ್ಮ್ಯಗಳ ಸಂಪುಟವೆನಿಸಿರುವ 
ಈ ಮಹಾಪುರಾಣವನ್ನು ಕನ್ನಡದ ಅನುವಾದದೊಡನೆ ಪ್ರಕಟಿಸಲು ಪ್ರೇರೇಪಿಸಿ 
ಕನ್ನಡಿಗರೆಲ್ಲರಿಗೂ ಮಹೋಪಕೃತಿಯೆನ್ಹಸಗಿ ಅವರೆಲ್ಲರ ಚಿರಕೃತಜ್ಞತೆಗೆ ಪಾತ್ರ 
ರಾಗಿರುವ ನಮ್ಮನ್ನಾಳುವ ಶ್ರೀಮದ್‌ ಜಯಚಾಮರಾಜೇಂದ್ರ ಒಡೆಯರ್‌ 
ಬಹದ್ದೂರ್‌, ಜಿ.ಸಿ.ಬಿ., ಜಿ.ಸಿ.ಎಸ್‌.ಐ. ಮಹಾಪ್ರಭುಗಳವರಿಗೆ ಪರಮೇಶ್ವರನು 
ಇತೋಪ್ಯತಿಶಯವಾದ ಸಮಸ್ತ ಸನ್ಮಂಗಳಗಳನ್ನೂ ದಯೆಪಾಲಿಸಿ ಸಂರಕ್ಷಿಸ 
ಲೆಂದು ಸಂಪ್ರಾರ್ಥಿಸುತ್ತೇನೆ. 


ಮೋಟಗಾನಹಳ್ಳಿ ಸುಬ್ರಹ್ಮಣ್ಯಶಾಸ್ತ್ರೀ 


ವಿಷಯಾನುಕ್ರಮಣಿಕೆ 


ಪುಟ ಸಂಖ್ಯೆ 

ಒಂದನೆಯ ಅಧ್ಯಾಯ -- 

ಪಂಚಾಕ್ಟರಮಂತ್ರ ಮಾಹಾತ್ಮ ,ನರ್ಣನ ಹ ಎ ೧- ೧೨ 

ಗೋಕರ್ಣಮಹಿಮಾನುವರ್ಣನ .. ಹ ಹ ೧೩- ೩೧ 
ಮೂರನೆಯ ಅಧ್ಯಾಯ 

ಶಿವಚೆತುರ್ದಶೀ ಗೋಕರ್ಣಮಾಹಾತ್ಮ್ಮವರ್ಣನ ಹ ಹ ೩3೨- ೫೪ 
ನಾಲ್ಕನೆಯ ಅಧ್ಯಾಯ 

ಚತುರ್ದಶೀಮಾಹಾತ್ಮ್ಯ್ಮವರ್ಣನ ಎ ೫ A ೫೫- ೬೨ 
ಐದನೆಯ ಅಧ್ಯಾಯ 

ಗೋಪಕಾಮಾರ ಚರಿತವರ್ಣನೆ ಬ ಹ 2 ಹಣ ೭೪ 
ಆರನೆಯ ಅಧ್ಯಾಯ 

ಪ್ರದೋಷಮಾಹಾತ್ಮ್ಯ್ಮವರ್ಣನ .. °° © ೭೫- ೮೬ 
ಏಳನೆಯ ಅಧ್ಯಾಯ 

ಪ್ರದೋಷಮಹಿಮಾನುವರ್ಣನ .. ಆ °° ೭-೧೦೯ 
ಎಂಟನೆಯ ಅಧ್ಯಾಯ-- 

ಸೋಮವಾರವ್ರತವರ್ಣನ ಅ9ಂ °° °e ೧೧೦-೧೩೬ 
ಒಂಬತ್ತನೆಯ ಅಧ್ಯಾಯ 

ಸೀಮಂತಿನೀಪ್ರಭಾನೆವರ್ಣನ ೪ A °« Oಿಷಿ೭-೧೫೦ 
ಹತ್ತನೆಯ ಅಧ್ಯಾಯ 

ಭದ್ರಾಯಂಜೀವನವರ್ಣನೆ ಅಂ ೨೬ ಅ9 ೧೫೧-೧೬೫ 
ಹನ್ನೊಂದನೆಯ ಅಧ್ಯಾಯ 

ಖುಷಭೋಪದೇಶವರ್ಣನ °« °°. ೬ ೬೬-೧೭೫ 
ಹನ್ನೆರಡನೆಯ ಅಧ್ಯಾಯ 

ಭದ್ರಾಯ್ವಾಖ್ಯಾನ--ಶಿವಕವಚಕಥನ ೬% ೬. ೧೭೬-೧೮೭ 
ಹದಿಮೂರನೆಯ ಅಧ್ಯಾಯ 

ಭದ್ರಾಯುವಿವಾಹಕಥನ ಇ ಸ °«- ೧೮೮-೨೦೦ 


ಹದಿನಾಲ್ಕನೆಯ ಅಧ್ಯಾಯ 
ಭದ್ರಾಯಂಶಿವಪ್ರಸಾದಕಥನ ಆ ಪ °- ೨೦೧-೨೧೩೩ 


ಪುಟ ಸಂಖ್ಯೆ 

ಹದಿನೈ ದನೆಯ ಅಧ್ಯಾಯ-- 

ಭಸ್ಮಮಾಹಾತ್ಮ್ಯಕಥನ °* ಅಂ ಅಂ ೨೧೪-೨೨೪ 
ಹದಿನಾರನೆಯ ಅಧ್ಯಾಯ-- 

ಭಸ್ಮಮಾಹಾತ್ಮ್ಯ ಕಥನ ತ ಹ °° ನ5ಿಪಿಖ-೨ಡ್ನಿಹಿ 
ಹೆದಿನೇಳನೆಯ ಅಧ್ಯಾಯ 

ಭಸ್ಮಮಾಹಾತ್ಮ್ಯ ವರ್ಣನ ಹ ತ; ೬೨೨ ೨೩೭-೨8೪೬ 
ಹೆದಿನೆಂಟನೆಯ ಅಧ್ಯಾಯ 

ಉಮಾನಹೇಶ್ವರವ್ರ ತಾಚರಣ ಫಿ ನಿ °° ತಳಿ ೭೨೫೮ 
ಹತ್ತೊಂಬತ್ತನೆಯ ಅಧ್ಯಾಯ 

ಶಿರದಾಖ್ಯಾನವರ್ಣನ ತಿ °° ಪಿ೫ಜ೯- ೨೭೩ 
ಇಪ್ಪತ್ತನೆಯ ಅಧ್ಯಾಯ 

ರುದ್ರಾಕ್ಸಮಹಿಮಾನುವರ್ಣನ ,. ಸಿ ೨೬. ೨೭೪-೨೮೭ 
ಇಪ್ಪತ್ತೊಂದನೆಯ ಅಧ್ಯಾಯ 

ರುದ್ರಾಧ್ಯಾಯಮಹಿಮಾನುವರ್ಣನ ಹ ೬. ೧ ೨೮೮-೩೦೦ 


ಇಪ್ಸತ್ತೈರಡನೆಯ ಅಧ್ಯಾಯ --- 
ಪುರಾಣಶ್ರ ವಣಮಹಿಮಾನು ವರ್ಣನ, . ಜು °° ೦೧-೩೨೧ 


! ಶ್ರೀಃ ॥ 
ಅಥ ಮಂಗಳಾಚರಣಶ್ಲೋಕ; 


ಯಸ್ಯಾಜ್ಞಯಾ ಜಗೆತ್ಸ್ರಸ್ಟ್ಯಾ ನಿರಿಂಚಿಃ ಪಾಲಕೋ ಹರಿಃ । 

ಸಂಹರ್ತಾ ಕಾಲರುದ್ರಾಖ್ಯೋ ನಮಸ್ತಸ್ಮೈ ಪಿನಾಕನೇ ॥ 

ತಾತ್ಪರ್ಯ 
ಯಾವ ಪ್ರಭುವಿನ ಅಪ್ಪಣೆಯಿಂದ 
ಬ್ರಹ್ಮನು ಜಗತ್ತನ್ನು ಸೃಜಿಸುವವನಾಗಿಯೂ 

ಶ್ರೀಮನ್ನಾರಾಯಣ ಮೂರ್ತಿಯು ಸಂರಕ್ಸಿಸುವವನಾಗಿಯೂ 

ಕಾಲರುದ್ರನೆಂದು ಹೆಸರಾದ ಸ್ವಾಮಿಯು ಸಂಹಾರಕರ್ತನಾಗಿಯೂ ಇರುವರೋ 
ಆ ಪಿನಾಕಪಾಣಿಯಾದ ಪರಮಶಿವನಿಗೆ 


ನಮಸ್ಕಾರವು 


॥ ಶ್ರೀಃ 


1 ಶ್ರೀಶಂಕರಃ ಶಂಕರಃ ॥ 


ಶ್ರೀ ಸ್ಕಾಂದಮಹಾಪುರಾಣಂ 





ಅಥ ಬ್ರಹ್ಮೋತ್ತರಖಂಡಃ ಪ್ರಾರಭ್ಯತೇ 
ಓಂ ಶ್ರೀ ಗಣೇಶಾಯ ನಮಃ! ಓಂ ನಮೋ ಬೃಹಸ್ಸತಯೇ | 


ನಮಸ್ತಸ್ಮ್ರೈ ಬ್ರಹ್ಮಣೇ ! ವಿಷ್ಣವೇ ನಮಃ ॥ 


ಶ್ರೀಮತ್ಸುಂದರಮಿಸಾಶಾನಂ ಶ್ರೀಮತ್ಸಿದ್ಧಿವಿನಾಯಕಂ । 
ಹಣ್ಮುಖಂ ಸ್ಕಂದಮಾನಂದಂ ಬ್ರಹ್ಮಾಣಂ ವಿಷ್ಣುಮಾಶ್ರಯೇ ೪ 
ಯಸ್ಕಾಜ್ಞಯಾ ಜಗತ್ಸ್ರಷ್ಟಾ ವಿರಿಂಚಿ: ಪಾಲಕೋ ಹರಿಃ । 
ಸಂಹರ್ತಾ ಕಾಲರುದ್ರಾಖ್ಕೋ ನಮಸ್ತಸ್ಮೈ ಪಿನಾಕಿನೇ ॥ 


ಅಥ ಪ್ರಥಮೋಧ್ಯಾಯಃ 
ಪಂಚಾಂಕ್ಷರಮಂತ್ರ ಮಾಹಾತ್ಮ 4ನರ್ಣನಂ 


ಜ್ಯೋತಿರ್ಮಾತ್ರಸ್ವರೂಪಾಯ ನಿರ್ಮಲಜ್ಞಾನಚೆಕ್ಸುಷೇ । 

ನಮಃ ಶಿನಾಯ ಶಾಂತಾಯ ಬ್ರಹ್ಮಣೇ ಲಿಂಗಮೂರ್ತಯೇ Hon 
ಖಯಷೆಯ ಊಚುಃ: 

ಆಖ್ಯಾತಂ ಭವತಾ ಸೂತ ವಿಷ್ಠ್ಣೋರ್ಮಾಹಾತ್ಮ್ಯಮುತ್ತಮಂ | 

ಸಮಸ್ತಾಘಹರಂ ಪುಣ್ಯಂ ಸಮಾಸೇನ ಶ್ರುತಂ ಚ ನಃ ॥೨॥ 


ಕನ್ನಡದ ಅನುವಾದ 
ಪಂಚಾಕ್ಟರಮಂತ್ರಮಾಹಾತ್ಮ್ಯವರ್ಣನ 
೧. ತೇಜೋರೂಪನೂ, ಶುದ್ಧ ಜ್ಞಾನನೇತ್ರನೂ, ಶಾಂತನೂ, ಬ್ರಹ್ಮಸ್ವರೂ 
ಪನ, ಲಿಂಗಾಕಾರದೇಹವುಳ್ಳ ವನೂ ಆಗಿರುವ ಮಹೇಶ್ವರನಿಗೆ ನಮಸ್ಕಾರವು. 
೨. ಖುಷಿಗಳು ಹೇಳುತ್ತಾರೆ:--ಸೂತನೆ! ನೀನು ಸಮಸ್ತ, ದುರಿತಗಳನ್ನು 
ನೀಗಿಸುವ ಉತ್ತಮವಾದ ಮಹಾವಿಷ್ಣುವಿನ ಪವಿತ್ರಮಾಹಾತ್ಮ್ಯೆಯನ್ನು 
ಸಂಕ್ಸೇಪವಾಗಿ ಹೇಳಿರುವೆ. ನಾವು ಕೇಳಿದ್ದೇವೆ. 


೨ ಶ್ರೀ ಸ್ಥಾಂದಮಹಾಪುರಾಣಂ 


ಇದಾನೀಂ ಶ್ರೋತುಮಿಚ್ಛಾಮೋ ಮಾಹಾತ್ಮ 0 ತ್ರಿಪುರದ್ದಿಷಃ । 


ತದ್ಭಕ್ತಾನಾಂ ಚ ಮಾಹಾತ್ಮ $ಮಶೇಷಾಘಹರಂ ಪರಂ 1೩೪ 
ತನ್ಮಂತ್ರಾಣಾಂ ಚ ಮಾಹಾತ್ಮ್ಯಂ ತಫೈವ ದ್ವಿಜಸತ್ತಮ | 

ತತ್ಯಢಾಯಾಶ್ನ ತದ್ಭಕ್ತೇಃ ಪ್ರಭಾನಮನುವರ್ಣಯ ॥೪॥ 

ಸೂತ ಉವಾಚ:- 

ಏತಾವದೇವ ಮರ್ತ್ಯಾನಾಂ ಪರಂ ಶ್ರೇಯಃ ಸನಾತನಂ । 
ಯದೀಶ್ವರಕಫಾಯಾಂ ವೈ ಜಾತಾ ಭಕ್ತಿರಹೈತುಕೀ ॥೫॥ 
ಅತಸ್ತದ್ಭ ಕ್ರಲೇಶಸ್ಯ ಮಾಹಾತ್ಮ್ಯಂ ವರ್ಯ್ಯತೇ ಮಯಾ । 

ಅಪಿ ಕಲ್ಬಾಯುಷಾ ನಾಃಲಂ ವಕ್ತುಂ ವಿಸ್ತರತಃ ಕ್ವಚಿತ್‌ 1೬॥ 
ಸರ್ಮ್ದೇಷಾಮಪಿ ಪುಣ್ಯಾನಾಂ ಸರ್ವೇಷಾಂ ಶ್ರೇಯಸಾಮಪಿ । 
ಸರ್ವೇಷಾಮಪಿ ಯಜ್ಞಾನಾಂ ಜಪೆಯಜ್ಞಃ ಪರಃ ಸ್ಮೃತಃ 1೭॥ 
ತತ್ರಾದೌ ಜಪಯಜ್ಞಸ್ಯ ಫಲಂ ಸ್ವಸ್ತ್ಯಯನಂ ಮಹತ್‌ । 

ಶೈನಂ ಷಡಕ್ಟ್ಟರಂ ದಿವ್ಯಂ ಮಂತ್ರಮಾಹುರ್ಮುಹರ್ಷಯಃ "on 
ದೇವಾನಾಂ ಪರಮೋ ದೇವೋ ಯಥಾ ವೈ ತ್ರಿಪುರಾಂತಕಃ । 
ಮಂತ್ರಾಣಾಂ ಪರಮೋ ಮಂತ್ರಸ್ತಥಾ ಶೈವಃ ಷಡಕ್ಟರಃ ॥೯॥ 


೩. ಈಗೆ ಕ್ರಿಪುರಾಂತಕನಾದ ಮಹೇಶ್ವರನ ಮತ್ತು ಅವನ ಭಕ್ತರ ಸಕಲ 
ಪಾಪಥಿವಾರಕವಾದ ಉತ್ತಮಮಾಹಾತ್ಮ್ಯೈಯನ್ನು ಕೇಳಲು ಬಯಸುತ್ತೇವೆ. 

೪. ದ್ವಿಜೋತ್ತಮ! ಆ ಮಹೇಶ್ವರನ ಮಂತ್ರ, ಕಥೆ ಮತ್ತು ಭಕ್ತಿಯ 
ಪ್ರಭಾವವನ್ನು ವರ್ಣಿಸು. 

೫. ಸೂತನು ಹೇಳುತ್ತಾನೆ:--ಮಾನವರಿಗೆ ಈಶ್ವರ ಕಥೆಯಲ್ಲಿ ನಿಷ್ಠಾರಣ 
ಭಕ್ತಿಯುದಯಿಸಿದರೆ ಅದು ಪರಮಶ್ರೇಯಸ್ಸಿಗೆ ಕಾರಣವಾಗುವುದು. 

೬. ಆದುದರಿಂದ ಅವನ ಭಕ್ತಿಮಾಹಾತ್ಮ್ಯೈಯನ್ನು ಲೇಶಮಾತ್ರ ನಾನು 
ಹೇಳುವೆನು. ವಿಸ್ತಾರವಾಗಿ ಹೇಳಲು ಪ್ರಳಯಕಾಲದವರೆಗೆ ಬದುಕಿದರೂ 
ಸಾಧ್ಯವಿಲ್ಲ. 

೭. ಸಮಸ್ತ ಪುಣ್ಯ, ಶ್ರೇಯಸ್ಸು, ಯಜ್ಞ ಇವುಗಳಲ್ಲಿ ಜಪಯಜ್ಞವು 
ಉತ್ತಮವಾದುದು. 

೮. ಜಪಯಜ್ಞವು ಮಹಾ ಮಂಗಳಕರವಾದ ಫೆಲವನ್ಲೀಯುವುದು. 
ಮಹರ್ಷಿಗಳು ಓಂಕಾರಸಹಿತವಾಗಿ ಆರಕ್ಟರವುಳ್ಳ ಶಿವಮಂತ್ರವು ಅತ್ಯುತ್ತಮ 
ವಾದುದೆಂದು ಹೇಳುವರು. 

೯. ದೇವತೆಗಳಲ್ಲಿ ತ್ರಿಪುರಾಂತಕನಾದ ಮಹೇಶ್ವರನು ಉತ್ತಮ ದೇವತೆ 
ಯಾಗಿರುವಂತೆ ಮಂತ್ರಗಳಲ್ಲಿ ಶಿನಷಡಕ್ಟರ ಮಂತ್ರವು ಶ್ರೇಷ್ಠವಾದುದು. 


ಪ್ರಥೆನೋಧ್ಯಾಯಃ ಷಿ 


ಏಷ ಸಂಚಾಕ್ಸರೋ ಮಂತ್ರೋ ಜಪ್ತೈಣಾಂ ಮುಕ್ತಿದಾಯಕಃ । 


ಸಂಸೇವ್ಯತೇ ಮುನಿಶ್ರೇಷ್ಠೈರಶೇಷೈಃ ಸಿದ್ಧಿಕಾಂಕ್ಸಿಭಿಃ ॥ ೧೦॥ 
ಅಸ್ಕೈ ನಾಂಕ್ಟರಮಾಹಾತ್ಮ್ಯಂ ನಾಂಲಂ ವಕ್ತುಂ ಚತುರ್ಮುಖಃ | 
ಶ್ರುತಯೋ ಯತ್ರ ಸಿದ್ಧಾಂತಂ ಗತಾಃ ಹರಮನಿರ್ವೃತಾಃ u ೧೧೫ 
ಸರ್ವಜ್ಞಃ ಪರಿಪೂರ್ಣಶ್ಚ ಸಜ್ಜೆ ದಾನಂದಲಕ್ಷಣಃ । 

ಸಶಿವೋ ಯತ್ರ ರಮತೇ ಶೈವೇ ಹಂಚಾಕ್ಟರೇ ಶುಭೇ ॥ ೧೨ ॥ 
ಏತೇನ ಮಂತ್ರರಾಜೇನ ಸರ್ವೋಪನಿಷದಾತ್ಮನಾ । 

ಲೇಭಿರೇ ಮುನಯಃ ಸರ್ವೇ ಹರಂಬ್ರಹ್ಮ ನಿರಾಮಯಂ ॥ ೧೩॥ 
ನಮಸ್ಕಾರೇಣ ಜೀವತ್ವಂ ಶಿನೇಂತ್ರ ಪರಮಾತ್ಮನಿ । 

ಐಕ್ಕಂ ಗತಮತೋ ಮಂತ್ರಃ ಪರಬ್ರಹ್ಮನುಯೋ ಹ್ಯಸೌ ॥ ೧೪ ॥ 


ಭವಪಾಶನಿಬದ್ಧಾನಾಂ ದೇಹಿನಾಂ ಹಿತಕಾಮ್ಯಯಾ । 

ಆಹೋಂ ನಮಃ ಶಿನಾಯೇತಿ ಮಂತ್ರಮಾದ್ಯಂ ಶಿನಃ ಸ್ವಯಂ ॥ ೧೫ ॥ 
ಕಂ ತಸ್ಯ ಬಹುಭಿರ್ಮಂತ್ರೆಃ ಕಿಂ ತೀರ್ಥ್ರೈೆಃ ಕಿಂ ತಪೋಂಧ್ಹರೈಃ । 
ಯಸ್ಯೋಂ ನಮಃ ಶಿನಾಯೇತಿ ಮಂತ್ರೋ ಹೃದಯಗೋಚರಃ ॥ ೧೬ ॥ 


೧೦. ಓಂಕಾರವನ್ನು ಬಿಟ್ಟು ಐದಕ್ಸರವುಳ್ಳ ಈ ಮಂತ್ರೆವು ಜಪಿಸುವವರಿಗೆ 
ಮುಕ್ತಿಯನ್ಲೀಯುವುದು. ಸಿದ್ಧಿಯನ್ನು ಬಯಸುವ ಸಕಲ ಮುಫಿವರೇಣ್ಯರೂ 
ಇದನ್ನು ಜನಿಸುತ್ತಾರೆ. 

೧೧. ಶ್ರುತ್ಯರ್ಥಸಾರಭೂತವಾದ ಈ ಪಂಚಾಕ್ಟರ ಮಂತ್ರದ ಮಾಹಾತ್ಮ್ಯೆ 
ಯನ್ನು ಹೇಳಲು ಚತುರ್ಮುಖನೂ ಶಕ್ತನಲ್ಲ. 

೧೨. ಪಂಚಾಕ್ಸರ ಮಂತ್ರದಿಂದ ಸರ್ವಜ್ಞನೂ, ಪರಿಪೂರ್ಣನೂ, 
ಜ್ಞಾನಾನಂದಸ್ವರೂಪನೂ ಆದ ಶ್ರೀ ಪರಮೇಶ್ವರನು ಸಂತೋಷಗೊಳ್ಳು ತ್ತಾನೆ. 

೧೩. ಸಕಲೋಪನಿಷತ್ತುಗಳ ಸ್ವರೂಪವಾದ ಈ ಶ್ರೇಷ್ಠಮಂತ್ರದಿಂದ 
ಸಮಸ್ತ ಮುನಿಗಳೂ ಶಾಶ್ವತಬ್ರಹ್ಮವನ್ನು ಪಡೆದಿರುವರು. 

೧೪. ಜೀವನು ನಮಸ್ಕಾರದಿಂದ ಶಿವಪರಮಾತ್ಮನಲ್ಲಿ ಐಕ್ಯವನ್ನು ಹೊಂದು 
ವುದರಿಂದ ಈ ಮಂತ್ರವು ಪರಬ್ರಹ್ಮರೂಪವಾದುದು. 

೧೫. ಸಂಸಾರವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟ ಜೀವರಿಗೆ ಹಿತವನ್ನುಂಟು 
ಮಾಡಲೋಸುಗ ಶಿವನು ತಾನೆ “ಓಂ ನಮಶ್ಶಿ ನಾಯ > ಎಂಬ ಪಂಚಾಕ್ಟರ 
ಮಂತ್ರವನ್ನು ಹೇಳಿದನು. 

೧೬. ಈ ಪಂಚಾಕ್ಸರ ಮಂತ್ರವನ್ನು ತಿಳಿದವನಿಗೆ ಇತರ ಅನೇಕ ಮಂತ್ರ 
ಗಳಿಂದಲೂ, ತೀರ್ಥಗಳಿಂದಲೂ, ಯಾಗಗಳಿಂದಲೂ ಪ್ರಯೋಜನವೇನು? 


೪ ಶ್ರೀ ಸ್ಕಾಂದಮಹಾಪುರಾಣಂ 


ತಾವದ್ಭ ಎಮಂತಿ ಸಂಸಾರೇ ದಾರುಣೇ ದುಃಖಸಂಕುಲೇ । 
ಯಾವನ್ನೋಚ್ಚಾರಯಂತೀಮಂ ಮಂತ್ರಂ ದೇಹಭೃತಃ ಸಕೃತ್‌ ॥ ೧೭8 
ಮಂತ್ರಾಃಧಿರಾಜರಾಜೋಯಂ ಸರ್ವವೇದಾಂತಶೇಖರಃ । 


ಸರ್ವಜ್ಞಾನನಿಧಾನಂ ಚ ಸೊಇಯಂ ಚೈನ ಷಡಕ್ಟರಃ ॥ ೧೮ ೫ 
ಕೈನಲ್ಕಮಾರ್ಗದೀಪೋಂಯಮವಿದ್ಯಾಸಿಂಧುವಾಡವಃ । 
ಮಹಾಪಾತಕದಾವಾಗ್ನಿಃ ಸೋಯಂ ಮಂತ್ರಃ ಷಡಕ್ಟರಃ ॥೧೯॥ 


ತಸ್ಮಾತ್ಸರ್ವಪ್ರದೋ ಮಂತ್ರಃ ಸೋಯೆಂ ಪಂಚಾಃಕ್ಟರಃ ಸ್ಮ ಎತ 1 
ಸ್ತ್ರೀಭಿಃ ಶೂದ್ರೈಶ್ಚ ಸಂಕೀರ್ಣೈರ್ಧಾರ್ಯತೇ ಮುಕ್ತಿಕಾಂಕ್ಲಿಭಳಿಃ ॥ ೨೦॥ 
ನಾಸ್ಯ ದೀಕ್ಸಾ ನ ಹೋನುಶ್ಚ ನ ಸಂಸ್ಕಾರೋ ನ ತರ್ಪಣಂ!। 


ನ ಕಾಲೋ ನೋಪದೇಶಶ್ಚ ಸದಾ ಶುಚಿರಯಂ ಮನುಃ ॥ ೨೧೫ 
ಮಹಾಪಾತಕವಿಜಿ ತ್ಯೈ ಶಿನ ಇತ್ಯಕ್ಸರದ್ವೈಯಂಂ 1 

ಅಲಂ ನಮಸ್ಕ್ರಿಯಾಯುಕ್ತೋ ಮುಕ್ತಯೇ ಪರಿಕಲ್ಪತೇ ॥ ೨೨ ॥ 
ಉಪದಿಷ್ಟಃ ಸದ್ಗುರುಣಾ ಜಪ್ತಃ ಕ್ಷೇತ್ರೇ ಚ ಸಾವನೇ । 

ಸದ್ಯೋ ಯಥೇಪ್ಲಿತಾಂ ಸಿದ್ಧಿಂ ದದಾತೀತಿ ಕಿಮದ್ಳುತಂ ॥ ೨೩ ॥ 





೧೭. ಮನುಷ್ಯರು ಈ ಮಂತ್ರವನ್ನು ಒಂದು ಸಾರಿ ಉಚ್ಚರಿಸುವವರೆಗೆ 
ದುಃಖದಾರುಣವಾದ ಸಂಸಾರಚಕ್ರದಲ್ಲಿ ತಿರುಗುತ್ತಿರುವರು. 

೧೮. ಈ ಷಡಕ್ಟರ ಮಂತ್ರವು ಮಂತ್ರಗಳಲ್ಲಿ ಶ್ರೇಷ್ಠವೂ, ಸಮಸ್ತ 
ಉಪನಿಷತ್ತುಗಳಲ್ಲಿ ಅಗ್ರಗಣ್ಯವೂ, ಸಕಲಜ್ಞಾನಭಂಡಾರವೂ ಆಗಿರುವುದು. 

೧೯. ಈ ಮಂತ್ರವು ಮೋಕ್ಸಮಾರ್ಗದ ದೀಪವೂ, ಅವಿದ್ಯೆಯೆಂಬ 
ಸಮುದ್ರಕ್ಕೆ ವಾಡವಾಗ್ನಿಯೂ, ಮಹಾಪಾಶಕವೆಂಬ ಕಾಡಿಗೆ ಬೆಂಕಿಯೂ 
ಆಗಿರುವುದು. 

೨೦. ಈ ಸಂಚಾಕ್ಸರ ಮಂತ್ರವು ಸಕಲೇಷ್ಟಪ್ರದವಾಗಿರುವುದರಿಂದೆ 
ಮೋಕ್ಬವನ್ನ ಸೇಕ್ಸಿಸುವ ಹೆಂಗಸರೂ, ಶೂದ್ರರೂ, ಮಿಶ್ರಜಾತಿಯವರೂ 
ಉಚ್ಚರಿಸುವರು. 

೨೧. ಯಾವಾಗಲೂ ಶುದ್ಧವಾದ ಈ ಮಂತ್ರಕ್ಕೆ ದೀಕ್ಸೈ ಹೋಮ, 
ಸಂಸ್ಕಾರ, ತರ್ನಣ, ಸಮಯ, ಉಪದೇಶ ಇವುಗಳಾವುವೂ ಅವಶ್ಯಕವಿಲ್ಲ. 

೨೨, ನಮಸ್ಕಾರಸಹಿತವಾದ ಈ ಶಿವವೆಂಬೆರಡಳಕ್ಸರವು ಮಹಾಪಾಪವನ್ನು 
ನೀಗಿಸಿ ಮುಕ್ತಿಯನ್ಸ್ಟೀಯಲು ಸಮರ್ಥವಾದುದು. 

೨೩. ಹೀಗಿರುವಾಗ ಪವಿತ್ರ ಕ್ಬೇತ್ರದಲ್ಲಿ ಸದ್ಗುರುವಿನಿಂದ ಉಪಡೇಶ 
ಪಡೆದು ಜಪಿಸಿದರೆ ಕೂಡಲೆ ಇಷ್ಟಾರ್ಥವನ್ನು ನೀಡುವುದೆಂಬುದು ಆಶ್ಚರ್ಯವಲ್ಲ. 


ಪ್ರಥನೋತಧ್ಯಾಯಃ ೫ 


ಅತಃ ಸದ್ದುರುಮಾಶ್ರಿತ್ಯೆ ಗ್ರಾಹ್ಯೋಂಯಂ ಮಂತ್ರನಾಯಕಃ 1 


ಪುಣ್ಯಕ್ಸೇತ್ರೇಷು ಜಸ್ತವ್ಯಃ ಸದ್ಯಃ ಸಿದ್ಧಿಂ ಪ್ರಯಚ್ಛತಿ ॥ ೨೪ ॥ 
ಗುರವೋ ನಿರ್ಮಲಾಃ ಶಾಂತಾಃ ಸಾಧವೋ ನಿಂತಭಾಷಿಣಃ । 
ಕಾಮಕ್ರೋಧನಿನಿರ್ಮುಕ್ತಾಃ ಸದಾಚಾರಾ ಜಿತೇಂದ್ರಿಯಾಃ ॥ ೨೫ ॥ 
ಏತೈಃ ಕಾರುಣ್ಯತೋ ದತ್ತೋ ಮಂತ್ರಃ ಕ್ಸಿಪ್ರಂ ಪ್ರಸಿದ್ಧ್ಯತಿ । 

ಕ್ಟೇತ್ರಾಣಿ ಜಸಯೋಗ್ಯಾನಿ ಸಮಾಸಾತ್ಮಥಯಾಮ್ಯಹಂ ॥ ೨೬ ॥ 
ಪ್ರಯಾಗಂ ಪುಷ್ಕರಂ ರಮ್ಯಂ ಕೇದಾರಂ ಸೇತುಬಂಧನಂ ! 

ಗೋಕರ್ಣಂ ನೈಮಿಷಾಂರಣ್ಯಂ ಸದ್ಯಃ ಸಿದ್ದಿಕರಂ ನೃಣಾಂ ॥ ೨೭॥ 
ಅತ್ರಾಃನುನರ್ಜ್ಯತೇ ಸದ್ಭಿರಿತಿಹಾಸಃ ಪುರಾತನಃ । 

ಅಸಕೃದ್ಧಾ ಸಕೃದ್ವಾಸಿ ಶೃಣ್ವತಾಂ ಮಂಗಲಪ್ರದಃ ॥ ೨೮H 
ಮಹುರಾಯಾಂ ಯದುಶ್ರೇಷ್ಠೋ ದಾಶಾರ್ಹ ಇತಿ ನಿಶ್ರುತಃ । 

ಬಭೂವ ರಾಜಾ ಮತಿಮಾನ್ಮಹೋತ್ಸಾಹೋ ಮಹಾಬಲಃ ॥೨೯॥ 
ಶಾಸ್ತ್ರಜ್ಞೊ e ನಯವಾಕ್ಸೂರೋ ಧೈರ್ಯವಾನನಿತದ್ಯುತಿಃ । 
ಅಪ್ರಧೃಷ್ಯಃ ಸುಗಂಭೀರಃ ಸಂಗ್ರಾಮೇಷ್ಟನಿನರ್ತಿತಃ ॥೩೦॥ 





೨೪. ಆದುದರಿಂದ ಈ ಉತ್ತಮ ಮಂತ್ರವನ್ನು ಸದ್ದುರುವಿನಿಂದ 
ಉಪದೇಶಹೊಂದಿ ಪುಣ್ಯಕ್ಷೇತ್ರಗಳಲ್ಲಿ ಜಪಿಸಬೇಕು. ಹಾಗೆ ಮಾಡಿದರೆ ಇದು 
ಕೂಡಲೆ ಸಿದ್ಧಿಯನ್ಸೀಯುವುದು. 

೨೫. ಶುದ್ಧರೂ, ಶಾಂತರೂ, ಸಾಧುಗಳೂ, ಮಿತವಾಗಿ ಮಾತನಾಡು 
ವವರೂ ಕಾಮಕ್ರೋಧಗಳನ್ನು ತ್ಯಜಿಸಿದವರೂ, ಸದಾಚಾರಿಗಳೂ, ಜಿತೇಂದ್ರಿ 
ಯರೂ ಆಗಿರುವವರು ಗುರುಗಳೆನ್ನಿಸಿಕೊಳ್ಳುವರು. 

೨೬. ಇಂತಹೆ ಗುರುಗಳು ದಯೆಯಿಂದ ಉಪದೇಶಿಸಿದ ಮಂತ್ರವು 
ಕೂಡಲೆ ಫಲಿಸುವುದು. ನಾನು ನಿನಗೆ ಈಗ ಜಪಕ್ಕುಚಿತವಾದ ಕ್ಷೇತ್ರಗಳನ್ನು 
ಸಂಕ್ಸೇಪವಾಗಿ ಹೇಳುತ್ತೇನೆ. 

೨೭. ಪ್ರಯಾಗ, ಪುಷ್ಕರಕ್ಸೇತ್ರ, ರಮ್ಯವಾದ ಕೇದಾರ, ಸೇತು, 
ಗೋಕರ್ಣ, ನೈಮಿಷಾರಣ್ಯ ಇವುಗಳು ಮನುಷ್ಯನಿಗೆ ಕೂಡಲೇ ಮಂತ್ರಸಿದ್ಧಿ 
ಯನ್ನು ಕೊಡುವುವು. 

೨೮. ಈ ವಿಷಯದಲ್ಲೊಂದು ಹಿಂದಿನ ಕಥೆಯನ್ನು ಸಜ್ಜನರು ಹೇಳಿ 
ದ್ದಾರೆ. ಇದನ್ನು ಅನೇಕ ಸಾರಿ ಅಥವಾ ಒಂದು ಸಾರಿ ಕೇಳಿದವರಿಗೆ ಮಂಗಳ 
ವಾಗುವುದು. 

೨೯-೩೧. ಮಡುರೆಯಲ್ಲಿ ಜ್ಞಾ ನಿಯ್ಕೂ ಅತ್ಯಂತೋತ್ಸಾಹಿಯೂ, ಅತಿ 
ಬಲಿಷ್ಕನೂ, ಶಾಸ್ತ್ರವನ್ನರಿತವನೂ, ನ್ಯಾಯವಾದಿಯೂ, ಶೂರನೂ, ಧೈರ್ಯ 


& ಶ್ರೀ ಸ್ಕಾಂದಮಹಾಪುರಾಣಂ 


ಮಹಾರಥೋ ಮಹೇಷ್ವಾಸೋ ನಾನಾಶಾಸ್ಟ್ರಾಃಫಕೋವಿದಃ | 
ವದಾನ್ಯೋ ರೂಪಸಂಪನ್ನೋ ಯುವಾ ಖಕ್ಸಣಸಂಯುತಃ ॥೩೧॥ 
ಸ ಕಾಶಿರಾಜತನಯಾಮುಪಯೇಮೇ ವರಾನನಿಾಂ | 

ಕಾಂತಾಂ ಕಲಾವನತೀಂ ನಾಮ ರೂಪಶೀಲಗುಣಾಸ್ಚಿತಾಂ 1 ೩೨ ॥ 
ಕೃತೋದ್ವಾಹಃ ಸ ರಾಜೇಂದ್ರಃ ಸಂಪ್ರಾಪ್ಯ ನಿಜಮಂದಿರಂ | 

ರಾತ್ರೌ ತಾಂ ಶೆಯೆನಾರೂಢಾಂ ಸಂಗಮಾಯ ಸಮಾಹ್ಹಯತ್‌ ೫ ೩೩ ॥ 
ಸಾ ಸ್ವಭರ್ತಾ ಸಮಾಹೂತಾ ಬಹುಶಃ ಪ್ರಾರ್ಥಿತಾ ಸತೀ । 


ನ ಬಬಂಧ ಮನಸ್ತಸ್ಮಿನ್ನ ಚಾಗಚ್ಛತ್ತ ದಂತಿಕಂ I ೩೪ ॥ 

ಸಂಗಮಾಯ ಯದಾಹೂತಾ ನಾಗತಾ ನಿಜವಲ್ಲಭಾ । 

ಬಲಾದಾಹರ್ತುಕಾಮಸ್ತಾಮುದತಿಷ್ಠನ್ಮಹೀಪತಿಃ ॥ ೩೫ ॥ 
ರಾಜ್ಞ್ಯ್ಯವಾಚಃ-- | 


ಮಾಮಾಂಸ್ಪೃಶ ಮಹಾರಾಜ ಕಾರಣಜ್ಜಾಂ ವ್ರತೇ ಸ್ಕಿತಾಂ I 
ಧರ್ಮಾಧರ್ಮೌ ನಿಜಾನಾಸಿ ಮಾಂಕಾರ್ಷೀಃ ಸಾಹಸಂ ಮಲಯಿ॥ ೩೬ ॥ 
ಕ್ವಜಿತ್ರಿಯೇಣ ಭುಕ್ತಂ ಯದ್ರೋಚತೇ ತು ಮನೀಷಿಣಾಂ ! 

ಡಂಪತ್ಯೋಃ ಪ್ರೀತಿಯೋಗೇನ ಸಂಗಮಃ ಪ್ರೀತಿನರ್ಥನಃ ೩೭ ॥ 
ವುಳ್ಳವನೂ, ಅತಿಶಯ ಕಾಂತಿಯುಳ್ಳವನ್ಕೂ ತಿರಸ್ಕರಿಸಲಶಕ್ಕನೂ, 
ಗಂಭೀರನೂ ರಣಧೀರನೂ, ಮಹಾರಥನೂ, ದೊಡ್ಡಧನುಸ್ಸುಳ್ಳವನೂ, ಅನೇಕ 
ಶಾಸ್ಟ್ರಾರ್ಥಗಳಲ್ಲಿ ವಿದ್ವಾಂಸನೂ, ದಾನಶೂರನೂ, ಸುಂದರನೂ, ಯುವಕನೂ, 
ಸುಲಕ್ಷಣನೂ ಆಗಿರುವ ದಾಶಾರ್ಹನೆಂಬ ಯಾದವೋತ್ತ,ಮನಿದ್ದನು. 

೩೨. ಅವನು ಸೌಂದರ್ಯ, ಒಳ್ಳೆ ಸ್ವಭಾವ, ಗುಣಗಳಿಂದ ಕಂಗೊಳಿಸುವ 
ಕಲಾವತಿಯೆಂಬ ಕಾಶಿರಾಜನ ಮಗಳನ್ನು ವಿವಾಹಮಾಡಿಕೊಂಡನು. 

೩೩. ಆ ರಾಜನು ಅವಳನ್ನು ಮದುವೆಯಾಗಿ ತನ್ನ ಭವನವನ್ನು ಸೇರಿ 
ರಾತ್ರಿಯಲ್ಲಿ ಮಂಚವನ್ನೇರಿದ ಅವಳನ್ನು ಸಂಗಮಕ್ಕಾಗಿ ಕರೆದನು. 

೩೪. ಅವಳನ್ನು ಅವನು ಬಹುವಾಗಿ ಕರೆದು ಬೇಡಿಕೊಂಡರೂ 
ಆ ರಾಣಿಯು ಅವನನ್ನು ಕಾಮಿಸಲಿಲ್ಲ. ಹತ್ತಿರ ಬರಲೂ ಇಲ್ಲ. 

೩೫. ಆಗ ಆ ರಾಜನು ಅವಳು ಕರೆದರೂ ಬಾರದಿರಲು ಬಲಾತ್ಮರಿಸ 
ಲೆದ್ದನು. 

೩೬. ರಾಣಿಯು ಹೇಳುತ್ತಾಳೆ: ಮಹಾರಾಜ! ವ್ರತವನ್ನಾಚರಿಸು 
ತ್ತಿರುವ ನನ್ನನ್ನು ಮುಟ್ಟಬೇಡ. ನೀನು ಧರ್ಮಾಧರ್ಮಗಳನ್ನರಿತಿರುವೆ. 
ಸಾಹೆಸಮಾಡಬೇಡ. 

೩೭, ಜ್ಞಾನಿಗಳಿಗೆ ಕೆಲವು ವೇಳೆ ಪ್ರಿಯೋಪಭೋಗವು ಹಿತವಾಗುವುದು. 


ಪ್ರಜಮೋನಧ್ಯಾಯಃ ೭ 


ಪ್ರಿಯಂ ಯದಾ ಮೇ ಜಾಯೇತ ತದಾ ಸಂಗಸ್ತು ತೇ ಮಯಿ । 

ಕಾ ಪ್ರೀತಿಃ ಕಿಂ ಸುಖಂ ಪುಂಸಾಂ ಬಲಾದ್ಸೋಗೇನ ಯೋಷಿತಾಂ ॥ ೩೮ ॥ 
ಅಪ್ರೀತಾಂ ರೋಗಿಣೇಂ ನಾರೀಮಂತರ್ನ್ವತ್ಲೀಂ ಧೃತವ್ರತಾಂ। 
ರಜಸ್ವಲಾಮಕಾಮಾಂ ಚ ನ ಕಾಮೇನ ಬಲಾತ್ಪುಮಾನ್‌ ॥೩೯॥ 
ಪ್ರೀಣನಂ ಲಾಲನಂ ಪೋಷಂ ರಂಜನಂ ಮಾರ್ದವಂ ದಯಾಂ | 

ಕೃತ್ವಾ ನಧೂಮುಪಗಮೇದ್ಯುವತೀಂ ಪ್ಲೆ ಶ್ರೇಮನಾನ್ಸತಿಃ । 


ಭುಶಿಣ ಕುಸುಮೇ ಚೈವ ನಿಡೇಯಂ `ಸುಖಮಿಚ್ಛೆ ಯಾ ॥೪೦॥ 
ಇತ್ಯು ಕ್ತೋಪಿ ತಯಾ ಸಾಧ್ಯಾ, ಸ ರಾಜಾ ಸ್ಮ ರವಿಷ್ಟ ಲಕ । 

ಬಲಾದಾಕೃ ಸ್ಯ ತಾಂ ಹಸ್ತೇ ಪರಿರೇಭೇ ರಿಕಕಸಯಾ ॥ ೪೧॥ 
ತಾಂಸ ಷ್ಟ ಮಾತ್ರಾ ೦ ಸಹಸಾ ತಪಾ ಸೂಯ ಪಿಂಡಸಸ್ನಿಭಾಂ । 
ನಿರ್ವಹಂತೀಮಿವಾತ್ಮಾ ನಂ ತತ್ಯಾಜ ಭಯವನಿಹ್ವಲಃ H VIN 

ರಾಜೋವಾಚ :-- 

ಅಹೋ ಸುಮಹದಾಶ್ಚ ರ್ಯಮಪಿದಂ ದೃಷ್ಟಂ ತನ ಪ್ರಿಯೇ । 
ಕಥಮಗ್ನಿಸಮಂ ಜಾತಂ ವಪುಃ ಪಲ್ಲನಕೋಮಲಂ ॥ ೪೩ 1 








ದಂಪತಿಗಳು ಪರಸ್ಪರ ಪ್ರೀತಿಯನ್ನು ಹೊಂದಿದ್ದರೆ ಸಂಗಮವು ಸಂತೋಷವನ್ನು 
ಹೆಚ್ಚಿಸುವುದು. 

೩೮-೩೯. ನನಗೆ ಪ್ರಿಯವಾದಾಗ ನಮಾ ಬರ್ವರಿಗೆ ಸಂಗಮವಾಗಲಿ, 
ಪುರುಷರು ಬಲಾತ್ಕಾರದಿಂದ ಸ್ತ್ರ ಯನು ಸಭೋಸಿಸಿದರೆ ಎಂತಹ ಪ್ರಿತಿಯೂ, 
ಸುಖವೂ ಆಗಬಹುದು? ಪುರ" ಸಕು ೬ ಪ್ರೀತಿಯಿಲ್ಲದವಳೂ, ಕಾಯಿಲೆಯನಳೂ, 
ಗರ್ಭಿಣಿಯೂ, ನಿಯಮಸ್ಮಳೂ, ರಜಸ್ವ ಲೆಯೂ, ಕಾಮರಹಿತಳೂ ಆಗಿರುವ 
ಕಾಂತೆಯನ್ನು ಕಾಮದಿಂದ ಬಲಾತ್ಮರಿಸ ಸಕೂಡದು. 

೪೦. ಸುಖವನ್ನು ಬಯಸುವ ಪ್ರೀತಿಯುಳ್ಳ ಪತಿಯು ಹೂವಿನಂತೆ 
ಯುವತಿಯಲ್ಲಿ ಪ್ರೀತಿ, ಲಾಲನೆ, ಪೋಷಣೆ, ರಂಜನೆ, ಮೃದುತ್ವ, ದಯೆ ಇವು 
ಗಳನ್ನು ಮಾಡಿ ಅವಳನ್ನು ಸೇರಬೇಕು. 

೪೧. ಆ ಪತಿವ್ರತೆಯು ಹೀಗೆ ಹೇಳಿದಾಗ್ಯೂ ರಾಜನು ಕಾಮಾಂಧನಾಗಿ 
ಕೈಯನ್ನು ಹಿಡಿದು ಬಲಾತ್ನಾರವಾಗಿ ಎಳೆದು ಸಂಭೋಗಾಪೇಕ್ಸೆಯಿಂದ 
ಅವಳನ್ನು ಆಲಿಂಗಿಸಿದನು. 

೪೨. ಕಾದ ಕಬ್ಬಿಣದ ಮುದ್ದೆಯಂತಿರುವ ಅವಳನ್ನು ಮುಟ್ಟದ ಕೂಡಲೆ 
ರಾಜನು ತನ್ನನ್ನು ಸುಡುತ್ತಾಳೆಂಬ ಭಯದಿಂದ ಅವಳನ್ನು ಬಿಟ್ಟನು. 

೪೩. ರಾಜನು ಹೇಳುತ್ತಾನೆ :--ಪ್ರಿಯಳೆ! ಇದೇನಾಶ್ಚರ್ಯ! ಚಿಗುರಿ 
ನಂತೆ ಮೃದುವಾದ ನಿನ್ನ ದೇಹವು ಏಕೆ ಬೆಂಕಿಯಂತಾಯಿತು? 


ಆ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಇತ್ತಂ ಸುವಿಸ್ಮಿತೋ ರಾಜಾ ಭೀತಃ ಸಾ ರಾಜವಲ್ಲಭಾ । 

ಪ್ರತ್ಯುವಾಚ ವಿಹಸ್ಯೈನಂ ವಿನಯೇನ ಶುಚಿಸ್ಮಿತಾ ॥ ೪೪! 
ರಾಜ್ಞ್ಯವಾಚ ತಾ 

ರಾಜನ್ಮಮ ಪುರಾ ಬಾಲ್ಯೇ ದುರ್ವಾಸಾ ಮುನಿಪುಂಗವಃ । 

ಶೈನೀಂ ಪಂಚಾಂಸ್ಬರೀಂ ವಿದ್ಯಾಂ ಕಾರುಣ್ಯೇನೋಪದಿಷ್ಟವಾನ್‌ 1 ೪೫ ॥ 

ತೇನ ಮಂತ್ರಾಃನುಭಾವೇನ ಮಮಾಂಗಂ ಕಲುಷೋಜ್ಜಿ ತೆಂ! 


ಸ್ಪಷ್ಟುಂ ನ ಶಕ್ಯತೇ ಪುಂಭಿಃ ಸಪಾಪೈರ್ದೈವವರ್ಜಿತೈಃ ॥ ೪೬ ॥ 

ತ್ವಯಾ ರಾಜನ್ಸೈಕೃತಿನಾ ಕುಲಟಾಗಣಿಕಾದಯಃ ಚ 

ಮದಿರಾಸ್ಟಾದನಿರತಾ ನಿಷೇವ್ಯಂತೇ ಸದಾ ಸ್ತ್ರಿಯಃ ॥ ೪೭॥ 

ನ ಸ್ನಾನಂ ಕ್ರಿಯತೇ ನಿತ್ಯಂ ನ ಮಂತ್ರೋ ಜಪ್ಯತೇ ಶುಚಿಃ । 

ನಾರಾಧ್ಯತೇ ತ್ವಯೇಶಾನಃ ಕಥಂ ಮಾಂ ಸ್ಪ್ರಷ್ಟುಮರ್ಹಸಿ ॥ ೪೮ ॥ 
ರಾಜೋವಾಚ :-- 

ತಾಂ ಸಮಾಖ್ಯಾಹಿ ಸುಶ್ರೋಣಿ ಶೈವೀಂ ಪಂಚಾಕ್ಟರೀಂ ಶುಭಾಂ ! 

ವಿದ್ಯಾವಿಧ್ವಸ್ತಸಾಪೋಂಹಂ ತ್ಹಯಾಚ್ಛಾಮಿ ರತಿಂ ಪ್ರಿಯೇ ॥ ೪೯॥ 


ರಾರಾ. 


೪೪. ಹೀಗೆ ಆಶ್ಚರ್ಯ ಮತ್ತು ಭಯದಿಂದ ತತ್ತರಿಸುತ್ತಿರುವ ರಾಜನನ್ನು 
ಕುರಿತು ಆ ಸಾಧ್ವೀಮಣಿಯು ನಕ್ಕು ವಿನಯದಿಂದ ಹೀಗೆಂದಳು. 

೪೫. ರಾಣಿಯು ಹೇಳುತ್ತಾಳೆ:--ಅರಸ! ಹಿಂದೆ ಬಾಲ್ಯದಲ್ಲಿ ದುರ್ವಾಸ 
ರೆಂಬ ಮುಥಿವರ್ಯರು ದಯೆಯಿಂದ ನನಗೆ ಶಿವಪಂಚಾಕ್ಟರೀ ಮಂತ್ರವನ್ನು 
ಉಪಜೇಶಿಸಿರುವರು. 

೪೬, ಆ ಮಂತ್ರದ ಪ್ರಭಾವದಿಂದ ನಿಷ್ಕಲ್ಮಸವಾದ ನನ್ಲೀದೇಹವನ್ನು 
ದೇವತೆಗಳನ್ನು ಬಿಟ್ಟು ಬೇರೆ ಪಾಪಪುರುಷರು ಮುಟ್ಟಲಾರರು. 

೪೭. ದೊರೆಯೆ! ನೀನು ರಾಜನ ಸ್ವಭಾವದಿಂದ ಯಾವಾಗಲೂ 
ಮದ್ಯಪಾನಸಿರತರಾದ ವ್ಯಭಿಚಾರಿಣಿಯರು, ಸೂಳೆಯರು ಇವರೇ ಮೊದಲಾದ 
ವರನ್ನು ರಮಿಸುತ್ತಿರುವೆ. 

೪೮. ನೀನು ನಿತ್ಯವೂ ಸ್ನಾನಮಾಡುವುದಿಲ್ಲ. ಶುದ್ಧನಾಗಿ ಮಂತ್ರವನ್ನು 
ಜಪಿಸುವುದಿಲ್ಲ. ಮಹೇಶ್ವರನನ್ನು ಆರಾಧಿಸುವುದಿಲ್ಲ. ಹೀಗಿರುವ ನೀನು ಹೇಗೆ 
ನನ್ನನ್ನು ಮುಟ್ಟಲರ್ಹನಾಗುವೆ? 

೪೯. ರಾಜನು ಹೇಳುತ್ತಾನೆ: ಸುಂದರಿ! ಆ ಶಿವಪಂಚಾಕ್ಸರಿ ಮಂತ್ರ 
ವನ್ನು ನನಗೆ ಹೇಳು. ಪ್ರಿಯಳೆ! ಅದರಿಂದ ನಾನು ಪಾಪಮುಕ್ತನಾಗಿ ನಿನ್ನ 
ಸಂಗವನ್ನು ಬಯಸುವೆನು. 


ಪ್ರಥಮೋಕಿಧ್ಯಾಯಃ ೯೪ 


ರಾಜ್ಞ್ಯುವಾಚ ಕಾ 
ನಾಃಂಹಂ ತವೋಪದೇಶಂ ವೈ ಕುರ್ಯಾಂ ಮಮ ಗುರುರ್ಭವನಾನ್‌ । 
ಉಪಾತಿಷ್ಮ ಗುರುಂ ರಾಜನ್ಗರ್ಗಂ ಮಂತ್ರವಿದಾಂ ವರಂ ॥ ೫೦॥ 
ಸೂತ ಉವಾಚ :- 
ಅತಿ ಸಂಭಾಷಮಾಣೌ ತೌ ದಂಪತೀ ಗರ್ಗಸನ್ನಿಧಿಂ । 
ಪ್ರಾಸ್ಯ ತಚ್ಚೆ ರಣೌ ಮೂರ್ಧ್ನಾ ವವಂದಾಶೇ ಕೃತಾಂಜಲೀ ॥೫೧॥ 
ಅಥ ರಾಜಾ ಗುರುಂ ಪ್ರೀತಮಭಿಪೂಜ್ಯ ಪುನಃ ಪುನಃ । 
ಸಮಾಚಷ್ಟ ವಿನೀತಾತ್ಮಾ ರಹಸ್ಯಾತ್ಮಮನೋರಥಂ ॥ ೫೨॥ 
ರಾಜೋವಾಚ :- 
ಕೃತಾರ್ಥಂ ಮಾಂ ಕುರು ಗುರೋ ಸಂಪ್ರಾಪ್ತಂ ಕರುಣಾರ್ದ್ರಧೀಃ । 
ಶೈನೀಂ ಪಂಚಾಕ್ಟರೀಂ ವಿದ್ಯಾಮುಪದೇಷ್ಟುಂ ತ್ವಮರ್ಹಸಿ ॥ ೫೩ ॥ 
ಅನಾಜ್ಞಾ ತಂ ಯದಾ ಜ್ಞಾ ತಂ ಯತೃತಂ ರಾಜಕರ್ನುಣಾ । 
ತತ್ಸಾಪಂ ಯೇನ ಶುಥ್ಯೇತ ತನ್ಮಂತ್ರಂ ದೇಹಿ ಮೇ ಗುರೋ ॥ ೫೪ ॥ 
ಏನಮಭ್ಯರ್ಥಿತೋ ರಾಜ್ಞಾ ಗರ್ಗೊೋ ಬ್ರಾಹ್ಮಣಪುಂಗವಃ । 
ತೌ ನಿನಾಯ ಮಹಾಪುಣ್ಯಂ ಕಾಲಿಂದ್ಯಾಸ್ತಟಿಮುತ್ತನುಂ ॥ ೫೫ ॥ 
ತತ್ರ ಪುಣ್ಯತರೋರ್ಮೂಲೇ ನಿಷಣ್ಣೋಥ ಗುರುಃ ಸ್ವಯಂ । 
ಪುಣ್ಯತೀರ್ಥಜಲೇ ಸ್ನಾತಂ ರಾಜಾನಂ ಸಮುಪೋಷಿತಂ ॥ ೫೬॥ 

೫೦. ರಾಣಿಯು ಹೇಳುತ್ತಾಳೆ :--ಅರಸ! ನೀನು ನನಗೆ ಪೂಜ್ಯ (ಗುರು) 
ನಾದುದರಿಂದ ನಾನು ಉಪದೇಶಮಾಡುವುದಿಲ್ಲ. ಮಂತ್ರವನ್ನರಿತವರಲ್ಲಿ 
ವರಿಷ್ಕರಾದ ಗರ್ಗಾಚಾರ್ಯರನ್ನು ಗುರುಗಳನ್ನಾಗಿ ಹೊಂದು. 

೫೧. ಸೂತನು ಹೇಳುತ್ತಾನೆ :-ಹೀಗೆ ಮಾತಾಡುತ್ತಿರುವ ಆ ದಂಪತಿಗಳು 
ಗರ್ಗರನ್ನು ಸಮಿಾಪಿಸಿ ಕೈಮುಗಿದು ಸಾಷ್ಟಾಂಗಪ್ರಣಾಮಗೈ ದರು. 

೫೨. ಬಳಿಕ ರಾಜನು ವಿನಯದಿಂದ ಸಂತೋಷಗೊಂಡ ಗುರುವನ್ನು 
ಪೂಜಿಸಿ ಗುಟ್ಟಿನಲ್ಲಿ ತನ್ನ ಅಭಿಲಾಷೆಯನ್ನು ತಿಳಿಸಿದನು. 

೫೩-೫೪. ರಾಜನು ಹೇಳುತ್ತಾನೆ:-ಗುರುಗಳೆ! ದಯೆಯಿಂದ ಶಿವಸಂಚಾ 
ಕ್ಸರೀಮಂತ್ರವನ್ನುಪದೇಶಿಸಿ ತಮ್ಮನ್ನು ಮರೆಹೊಕ್ಕಿರುವ ನನ್ನನ್ನು ಕೃತಕೃತ್ಯ 
ನನ್ನಾಗಿಸಿರಿ.. ರಾಜಕಾರ್ಯವನ್ನು ನೆರವೇರಿಸುವಾಗ ತಿಳಿದೊ ತಿಳಿಯಜಿಯೊ 
ಮಾಡಿದ ಪಾಪವನ್ನು ನೀಗಿಸುವ ಆ ಮಂತ್ರವನ್ನು ನನಗೆ ಉಪದೇಶಿಸಿರಿ. 

೫೫. ರಾಜನು ಹೀಗೆ ಪ್ರಾರ್ಥಿಸಲು ಗರ್ಗಾಚಾರ್ಯರು ಆ ರಾಜದಂಪತಿ 
ಗಳನ್ನು ಯಮುನಾ ದಡಕ್ಕೆ ಕರೆದುಕೊಂಡು ಹೋದರು. 

೫೬-೫೭. ಅಲ್ಲಿ ಪವಿತ್ರವಾದ ಮರದ ಬುಡದಲ್ಲಿ ಗರ್ಗರು ತಾವು ಕೂತು 

೫ 


೧೦ ಶ್ರೀ ಸ್ಥಾಂದೆಮ ಹಾಪುರಾಣಂ 


ಪ್ರಾಜ್ಮುಖಂ ಚೋಪನೇಶ್ಯಾಂಥ ನತ್ವಾ ಶಿವಪದಾಂಂಬುಜಂ ! 


ತನ್ಮಸ್ತಕೇ ಕರಂ ನ್ಯಸ್ಯ ದದೌ ಮಂತ್ರಂ ಶಿವಾತ್ಮಕಂ ॥ ೫೭ ॥ 
ತನ್ಮಂತ್ರಧಾರಣಾದೇವ ತದ್ಮುರೋರ್ಹಸ್ತಸಂಗಮಾತ್‌ । 
ನಿರ್ಯಯುಸ್ತಸ್ಯ ವಪುಸೋ ವಾಯಸಾಃ ಶತಕೋಟಿಯಃ ॥ ೫೮ ॥ 
ತೇ ದಗ್ಗಪಕ್ಸಾಃ ಕ್ರೋಶಂತೋ ನಿಪತಂತೋ ಮಹೀತಲೇ । 
ಭಸ್ಮೀಭೂತಾಸ್ತತಸ್ಸರ್ನೆೇ ದೃಶ್ಯಂತೇ ಸ್ಮ ಸಹಸ್ರಶಃ ॥೫೯॥ 
ದೃಷ್ಟ್ಯಾ ತದ್ವಾಯಸಕುಲಂ ದಹ್ಯಮಾನಂ ಸುವಿಸ್ಮಿತೌ । 

ರಾಜಾ ಚ ರಾಜಮಹಿಷೀ ತಂ ಗುರುಂ ಪರ್ಯಪೃಚ್ಛತಾಂ 1 ೬೦॥ 
ಭಗವನ್ನಿದಮಾಶ್ಚರ್ಯಂ ಕಥೆಂ ಜಾತಂ ಶರೀರತಃ । 

ವಾಯಸಾನಾಂ ಕುಲಂ ದೃಷ್ಟಂ ಕಿಮೇತತ್ಸಾಧು ಭಣ್ಯತಾಂ ॥೬೧॥ 


ಶ್ರೀ ಗುರುರುವಾಚ :- 
ರಾಜನ್ಫವಸಹಸ್ರೇಷು ಭವತಾ ಪರಿಧಾವತಾ । 


ಸಂಚಿತಾನಿ ಮರಂತಾನಿ ಸಂತಿ ಪಾಪಾನ್ಯನೇಕಶಃ 1 ೬೨॥ 
ತೇಷು ಜನ್ಮಸಹಸ್ರೇಷು ಯಾನಿ ಪುಣ್ಯಾನಿ ಸಂತಿ ತೇ | 
ತೇಷಾಮಾಧಿಕ್ಯತಃ ಕ್ವಾಪಿ ಜಾಯತೇ ಪುಣ್ಯಯೋಸಿಷು ॥ ೬೩ ॥ 


ಕೊಂಡು ಯಮುನೆಯ ಸನಿತ್ರ ಜಲದಲ್ಲಿ ಮಿಂದು ಉಪವಾಸ ಮಾಡಿದ ದೊರೆ 
ಯನ್ನು ಪೂರ್ವಮುಖವಾಗಿ ಕುಳ್ಳಿರಿಸಿ ಶಿವನ ಚರಣಕಮಲವನ್ನು ವಂದಿಸಿ 
ಅವನ ಶಿರಸ್ಸಿನಲ್ಲಿ ಕರವಸ್ಸಿಟ್ಟು ಸಂಚಾಕ್ಸರೀಮಂತ್ರವನ್ನು ಪದೇಶಿಸಿದರು. 

೫೮. ಆ ಗುರುಗಳ ಕೈಯ ಸಂಬಂಧದಿಂದ ಮಂತ್ರವನ್ನುಸದೇಶಸಡೆದ 
ಕೂಡಲೆ ಆ ರಾಜನ ದೇಹದಿಂದ ನೂರಾರುಕೋಟ ಕಾಗೆಗಳು ಹೊರಟುವು. 

೫೯. ಆ ಸಾವಿರಾರು ಕಾಗೆಗಳು ರೆಕ್ಕೆ ಸುಟ್ಟು ಕೂಗಿಕೊಳ್ಳುತ್ತ ನೆಲದ 
ಮೇಲೆ ಬಿದ್ದು ಬೂದಿಯಾಗಿ ಕಾಣಿಸಿಕೊಂಡುವು. 

೬೦. ಹಾಗೆ ಸುಟ್ಟುಹೋಗುತ್ತಿರುವ ಕಾಗೆಗಳನ್ನು ಕಂಡು ರಾಜದಂಪತಿ 
ಗಳು ಗುರುಗಳನ್ನು ಪ್ರಶ್ನಿಸಿದರು. 

೬೧. ಪೂಜ್ಯರೆ! ಇದೇನಾಶ್ಚರ್ಯ! ಶರೀರದಿಂದ ಕಾಗೆಗಳು ಹೊರಟುವಷ್ಟೆ. 
ಇದರಿಂದ ಒಳ್ಳೆಯದಾಗುವುದೊ ಹೇಗೆ? ಹೇಳಿರಿ. 

೬೨. ಶ್ರೀ ಗುರುವು ಹೇಳುತ್ತಾನೆ:--ಅರಸ! ನೀನು ಅನೇಕ ಜನ್ಮಗಳಲ್ಲಿ 
ಸಂಪಾದಿಸಿದ ಪಾಪಗಳು ಹೇರಳವಾಗಿವೆ. 

೬೩. ಜೀವನು ಆ ಅನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯದ ಆಧಿಕ್ಯದಿಂದ 
ಯಾವುದೊ ಪವಿತ್ರವಾದ ಯೋನಿಯಲ್ಲಿ ಜನಿಸುವನು. 


ಪ್ರಥಮೋ 9ಧ್ಯಾಯೆಃ ೧೧ 


ತಥಾ ಪಾಪೀಯಸೀಂ ಯೋನಿಂ ಕ್ವಚಿತ್ಸಾಸೇನ ಗಚ್ಛತಿ I 

ಮ್ಯೇ ಪುಣ್ಯಾನ್ಯಯೋಕ್ಚೈನ ಮಾನುಷೀಂ ಯೋನಿಮಾಪ್ತವಾನ್‌ ॥೬೪॥ 
ಶೈನೀ ಸಂಚಾಕ್ಟರೀ ವಿದ್ಯಾ ಯದಾ ತೇ ಹೃದಯಂ ಗತಾ । 
ಅಘಾನಾಂ ಕೋಟಯೆಸ್ತೃತ್ತಃ ಕಾಕರೂಪೇಣ ನಿರ್ಗತಾಃ ॥ ೬೫೪ 
ಕೋಟಂಕೋ ಬ್ರಹ್ಮಹತ್ಯಾನಾನುಗಮ್ಯಾಗಮ್ಯಕೋಟಯಃ I 
ಸ್ವರ್ಣಸ್ತೇಯಸುರಾಷಾನಭ್ರೂಣಹತ್ಯಾದಿ ಕೋಟಿಯಃ ! 


ಭನಕೋಟಸಹಸ್ರೇಷು ಯೇಂನ್ಯೇ ಪಾತಕರಾಶಯಃ ॥ ೬೬॥ 
ಕ್ಸಣಾದ್ಭಸ್ಮೀಭನಂತ್ಯೇವ ಶೈನೇ ಸಂಚಾಕ್ಸರೇ ಧೃತೇ । 

ಆಸಂಸ್ತವಾಂದ್ಯ ರಾಜೇಂದ್ರ ದಗ್ಗಾಃ ಪಾತಕಕೋಟಿಯಃ ॥ ೬೭ ॥ 
ಅನಯಾ ಸಹ ಪೂತಾತ್ಮಾ ವಿಹರಸ್ವ ಯಥಾ ಸುಖಂ ! 

ಇತ್ಯಾಭಾಷ್ಯ ಮುನಿಶ್ರೇಷ್ಠಸ್ತಂ ಮಂತ್ರಮುಪದಿಶ್ಯ ಚೆ ॥ ೬೮ ॥ 
ತಾಭ್ಯಾಂ ವಿಸ್ಮಿತಚಿತ್ತಾಭ್ಯಾಂ ಸಹಿತಃ ಸ್ವಗೃಹೆಂ ಯಯೌ । 
ಗುರುವರ್ಯಮನುಜ್ಞಾ ಪ್ಯ ಮುದಿತೌ ತೌ ಚೆ ದಂಪತೀ ॥೬೯॥ 


ತತಃ ಸ್ವಭವನಂ ಪ್ರಾಪ್ಯ ರೇಜತುಃ ಸ್ಮ ಮಹಾದ್ಯುತೀ । 
ರಾಜಾ ದೃಢಂ ಸಮಾಶ್ಲಿಷ್ಯ ಪತ್ನೀಂ ಚಂದನಶೀತಲಾಂ । 
ಸಂತೋಷಂ ಪರಮಂ ಲೇಭೇ ನಿಸ್ಸೃಃ ಪ್ರಾಪ್ಯ ಯಥಾ ಧನಂ 1೭೦ ॥ 








೬೪. ಹಾಗೆಯೇ ಪಾಪವು ಹೆಚ್ಚಾಗಿದ್ದರೆ ಪಾಪಯೋನಿಗಳಲ್ಲಿ ಹುಟ್ಟು 
ವನು. ನೀನು ಪುಣ್ಯಪಾಪಗಳನ್ನು ಸಮವಾಗಿ ಸಂಪಾದಿಸಿರುವುದರಿಂದ 
ಮನುಷ್ಯನಾಗಿ ಜನಿಸಿದೆ. 

೬೫. ಈಗ ಶಿವಪಂಚಾಕ್ಬರೀವಿದ್ಯೆಯು ನಿನ್ನ ಹೈದಯದಲ್ಲಿ ನಾಟಿದ 
ಕೂಡಲೆ ಆ ಪಾಪರಾಶಿಗಳು ಕಾಗೆಗಳ ರೂಪದಿಂದ ನಿನ್ನ ದೇಹೆದಿಂದ 
ಹೊರಟುವು. 

೬೬-೬೭. ಅನೇಕ ಜನ್ಮಗಳಲ್ಲೆ ಸಗಿದ ಬ್ರಹ್ಮಹತ್ಯಾ, ಅಗಮ್ಯಾಗಮನ, 
ಸುವರ್ಣಚೌರ್ಯ, ಸುರಾಪಾನ, ಶಿಶುಹತ್ಯಾ ಇವುಗಳೂ, ಇತರ ಪಾಪಕೋಟ 
ಗಳೂ ಶಿವಪಂಚಾಕ್ಟರಮಂತ್ರದ ಉಪದೇಶವಾದ ಕ್ಸಣದಲ್ಲಿಯೇ ಬೂದಿ 
ಯಾಗುವುವು. ಮಹಾರಾಜ! ನಿನ್ನ ಪಾಪಗಳೆಲ್ಲ ಈಗ ಭಸ್ಮನಾದುವು. 

೬೮-೭೦. ಈಗ ಪವಿತ್ರನಾದ ನೀನು ಈ ಸತಿಯೊಡನೆ ಸುಖದಿಂದ 
ವಿಹರಿಸು. ಹೀಗೆಂದು ಗರ್ಗಮುನಿವರ್ಯರು ಆಶ್ಚರ್ಯಗೊಂಡ ಆ ದಂಪತಿ 
ಗಳೊಡನೆ ತಮ್ಮ ಮನೆಗೆ ತೆರಳಿದರು. ಆ ದಂಸತಿಗಳು ಗುರುವಿನ ಅನುಮತಿ 
ಯನ್ನು ನಡೆದು ಸಂತೋಷಗೊಂಡು ತಮ್ಮ ಮನೆಯನ್ನು ಸೇರಿ ಅತಿ ತೇಜಸ್ಸಿ 
ನಿಂದ ಕಂಗೊಳಿಸಿದರು. ದೊರೆಯು ಗಂಧದಂತೆ ತಣ್ಣಗಿರುವ ಸತಿಯನ್ನು 


೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಶೇಷನೇದೋಪನಿಷತ್ತುರಾಣ 

ಶಾಸ್ತ್ರಾ ವತೆಂಸೋಯೆಮಘೌಾಂತಕ್‌ರೀ | 
ಸಂಚಾಕ್ಟರಸ್ಯೈನ ಮುಹಾಪ್ರಭಾವೋ 

ಮಯಾ ಸಮಾಸಾತ್ಕಥಿತೋ ವರಿಷ್ಠಃ 1 ೭೧ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ " ಪಂಚಾಕ್ಟರಮಂತ್ರ 
ಮಾಹಾತ್ಮ್ಯವರ್ಣನಂ?' ನಾಮ ಪ್ರಥಮೋಂಧ್ಯಾಯಃ 





ಆಲಿಂಗಿಸಿ ಧನವನ್ನು ಪಡೆದ ದರಿದ್ರನಂತೆ ಅತ್ಯಂತ ಸಂತೋಷವನ್ನು 
ಹೊಂದಿದನು. 

೭೧. ಸಕಲ ವೇದ, ಉಪನಿಷತ್‌, ಪುರಾಣ, ಶಾಸ್ತ್ರ ಇವುಗಳಿಗೆ ಅಲಂಕಾರ 
ದಂತಿರುವ ಈ ಪಂಚಾಕ್ಟರಮಂತ್ರದ ಮಾಹಾತ್ಮ್ಯೆಯನ್ನು ನಾನು ವಿನಗೆ 
ಸಮಗ್ರವಾಗಿ ಹೇಳಿದೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ಪ ಶ್ರಸಿದ್ಧ ವಾದ 
ಶ್ರೀಸ್ಕಾ ೦ದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತಗ 
ಖಂಡದಲ್ಲಿ "" ಪಂಚಾಕ್ಟ ರೆಮಂತ್ರ: ಮಾಹಾತ್ಮ ನರ್ಜಿನ''ನೆಂಬ 
ಮೊದಲನೆಯ ಅಧ್ಯಾಯವು ಮುಗಿಡುದು 


॥ ಶ್ರೀಃ ॥ 
ಅಥ ದಿ ಿತೀಯೋಧ್ಯಾಯಃ 
ಗೋಕರ್ಣಮಹಿಮಾನುವರ್ಣನಂ 
ಸೂತ ಉವಾಚೆ:- 

ಅಘಾನ್ಯದಪಿ ನಕ್ಸ್ಯಾಮಿ ಮಾಹಾತ್ಮ್ಯಂ ತ್ರಿಪುರದ್ವಿಷಃ ! 
ಶ್ರುತಮಾತ್ರೇಣ ಯೇನಾಂ5ಶು ಛಿದ್ಯಂತೇ ಸರ್ವಸಂಶಯಾಃ "oun 
ಅತಃ ಪರತರಂ ನಾಸ್ತಿ ಕಿಂಚಿತ್ಸಾಪವಿಶೋಧನಂ । 
ಸರ್ವಾನಂದಕರಂ ಶ್ರೀಮುತ್ಸರ್ವಕಾಮಾರ್ಥಸಾಧನಂ !೨॥ 
ದೀರ್ಥಾಯುರ್ವಿಜಯಾರೋಗ್ಯಭುಕ್ತಿಮುಕ್ತಿಫಲಪ್ರದಂ । 
ಯದನನ್ಯೇನ ಭಾನೇನ ಮಹೇಶಾರಾಧನಂ ಪರಂ NT 
ಆರ್ದ್ರಾಣಾಮಪಿ ಶುಷ್ಕಾಣಾಮಲ್ಪಾನಾಂ ಮಹತಾಮನಿ । 
ಏತದೇನ ವಿನಿರ್ದಿಷ್ಟಂ ಪ್ರಾಯಶ್ಚಿತ್ತ ಮಥೋತ್ತಮಂ Hu 
ಸರ್ವಕಾಲೇ ಸೈಭೇದ್ಯಾನಾಮಘಾನಾಂ ಕಯಕಾರಣಂ । 
ಮಹಾಮುಖನಿವಿನಿರ್ದಿಷ್ಟೈಃ ಪ್ರಾಯಶ್ಚಿತ್ರೈರಥೋತ್ತಮೈಃ WH 
ಇದಮೇನ ಪರಂ ಶ್ರೇಯಃ ಸರ್ವಶಾಸ್ತ್ರವಿನಿಶ್ಚಿ ತಂ। 
ಯದ್ಭಕ್ತ್ಯಾ ಪರಮೇಶಸ್ಯ ಪೂಜನಂ ಪರಮೋದಯಂ ॥೬॥ 





ಕನ್ನಡದ ಅನುವಾದ 
ಗೋಕರ್ಣಮಹಿಮಾನುವರ್ಣನ 

೧. ಸೂತನು ಹೇಳುತ್ತಾನೆ: ಕೇಳಿದ ಕೂಡಲೇ ಸಕಲ ಸಂಶಯಗಳನ್ನು 
ಪರಿಹರಿಸುವ ಪರಮೇಶ್ವರನ ಮತ್ತೊಂದು ಮಾಹಾತ್ಮ್ಯೆಯನ್ನು ಹೇಳುವೆನು. 

೨-೨೩. ಅನನ್ಯಭಾವದಿಂದ ಪರಮೇಶ್ವರನ ಪೂಜೆಯನ್ನು ಮಾಡಿದರೆ 
ಸಮಸ್ತಾನಂದವೂ, ಸಕಲೇಷ್ಟಾರ್ಥಗಳೂ, ದೀರ್ಫಾಯುಸ್ಸೂ, ಜಯವೂ, 
ಆರೋಗ್ಯವೂ, ಭುಕ್ತಿಮುಕ್ತಿಗಳೂ ಲಭಿಸುವುವು. ಇದಕ್ಕಿಂತ ಪಾಪಪರಿಹಾರಕ 
ವಾದುದು ಮತ್ತೊಂದಿಲ್ಲ. 

೪. ಹೊಸ ಮತ್ತು ಹಳೆಯ, ಸ್ವಲ್ಪ ಮತ್ತು ಹೆಚ್ಚಾದ ಪಾಪಗಳಿಗೆ 
ಪ್ರಾಯಶ್ಚಿತ್ತವು ಇದಕ್ಕಿಂತ ಉತ್ತಮವಾದುದು ಬೇರೊಂದಿಲ್ಲ. 

೫-೬. ಸಮಸ್ತ ಕಾಲಗಳಲ್ಲಿ ಅಭೇದ್ಯಗಳಾದ ಪಾಪಗಳನ್ನು ನಾಶಮಾಡುವ 
ಮುನಿವರ್ಯರು ಹೇಳಿದ ಉತ್ತಮ ಪ್ರಾಯತ್ಚಿತ್ತಗಳಲ್ಲಿ ಪರಮೇಶ್ವರನನ್ನು ಭಕ್ತಿ 
ಯಿಂದ ಪೂಜಿಸುವುದೇ ಉತ್ತಮವಾದ ಪ್ರಾಯಶ್ಚಿತ್ತವೆಂದು ಸಕಲ ಶಾಸ್ತ್ರಗಳಲ್ಲಿ 
ಫಿರ್ಣೀತವಾಗಿದೆ. 


೧೪ ಶ್ರೀ ಸ್ಕಾಂದನುಹಾಪುರಾಣಂ 


ಜಾನತಾಂಜಚಾನತಾ ವಾಪಿ ಯೇನ ಕೇನಾ ಫಿ ಹೇತುನಾ । 


ಯತ್ವಿಂಚಿದಪಿ ದೇವಾಯ ಕೃತಂ ಕರ್ಮ ವಿಮುಕ್ತಿದಂ 1೭೫ 
ಮಾಘೇ ಕೃಷ್ಣಚತುರ್ದಶ್ಯಾಮುಪವಾಸೋತಿದುರ್ಲಭಃ | 

ತತ್ರಾಪಿ ದುರ್ಲಭಂ ಮನ್ಯೇ ರಾತ್ರೌ ಜಾಗರಣಂ ನೃಣಾಂ NOT 
ಅತೀವ ದುರ್ಲಭಂ ಮನ್ಯೇ ಶಿವಲಿಂಗಸ್ಯ ದರ್ಶನಂ । 

ಸುಮುರ್ಲಭತರಂ ಮನ್ಯೇ ಪೂಜನಂ ಪರಮೇಶಿತುಃ Hes 
ಭವಕೋಟಿಶತೋತ್ಸನ್ನಪುಣ್ಯರಾಶಿವಿಪಾಕತಃ । 

ಲಭ್ಯತೇ ವಾ ಪುನಸ್ತತ್ರ ಬಿಲ್ಬಪತ್ರಾರ್ಚೆನಂ ವಿಭೋಃ ॥ ೧೦॥ 
ವರ್ಷಾಣಾಮಯುತಂ ಯೇನ ಸ್ನಾತಂ ಗಂಗಾಸರಿಜ್ಜ ಲೇಟ 
ಸಕೃದ್ಧ್ದಿಲ್ವಾರ್ಚನೇನೈನ ತತ್ಸಲಂ ಲಭತೇ ನರಃ ॥ ೧೧8 
ಯಾನಿ ಯಾನಿ ತು ಪುಣ್ಯಾನಿ ಲೀನಾನೀಹ ಯುಗೇ ಯುಗೇ । 
ಮಾಘೇಸಿತಚೆತುರ್ದಶ್ಯಾಂ ತಾನಿ ತಿಷ್ಮಂತಿ ಕೃತ್ಸಶಃ ॥ ೧೨ ॥ 
ಏತಾಮೇವ ಪ್ರಶಂಸಂತಿ ಲೋಕೇ ಬ್ರಹ್ಮಾದಯಃ ಸುರಾಃ । 

ಮುನಯಶ್ಚ ವಸಿಷ್ಠಾದ್ಯಾ ಮಾಘೇಸಿತಚತುರ್ದಶೀಂ ॥ ೧೩ ೫ 
ಆತ್ರೋಪವಾಸಃ ಕೇನಾಃಪಿ ಕೃತಃ ಕ್ರತುಶತಾಂಧಿಕಃ । 

ರಾತ್ರೌ ಜಾಗರಣಂ ಪುಣ್ಯಂ ಕಲ್ಪ ಕೋಟತಪೋಧಿಕಂ ॥ ೧೪ ॥ 








೭. ತಿಳಿದೊ, ತಿಳಿಯದೆಯೊ, ಯಾವುದಾದರೊಂದು ಕಾರಣದಿಂದ 
ಪರಮೇಶ್ವರನಿಗಾಗಿ ಮಾಡಿದ ಕರ್ಮವು ಮೋಕ್ಸದಾಯಕವು. 

೮-೧೧. ಮಾಘ ಕೃಷ್ಣ ಚತುರ್ದಶೀ ದಿನ ಉಪವಾಸವೂ, ರಾತ್ರಿ ಜಾಗರ. 
ಣವೂ, ಶಿವಲಿಂಗದರ್ಶನವೂ, ಪರಮೇಶ್ವರನ ಪೂಜೆಯೂ ಅತಿದುರ್ಲಭ 
ವಾದುವು. ಅನೇಕ ಕೋಟ ಜನ್ಮಗಳಲ್ಲೆಸಗಿದ ಪುಣ್ಯರಾಶಿಯ ಪರಿಣಾಮ. 
ದಿಂದ ಶಿವನ ಬಿಲ್ವಪತ್ರಾರ್ಚನೆಯು ಲಭಿಸುವುದು. 

೧೧. ಒಂದು ಸಾರಿ ಬಿಲ್ವಾರ್ಚನೆಯಿಂದ ನರನು ಹತ್ತುಸಾವಿರವರ್ಷ 
ಗಂಗೆಯಲ್ಲಿ ಮಿಂದ ಫಲವನ್ನು ಪಡೆಯುವನು. 

೧೨. ಯುಗಯುಗಗಳ ಪುಣ್ಯಗಳೆಲ್ಲ ಮಾಘ ಕೃಷ್ಣ ಚತುರ್ದಶೀ ದಿನ 
ಒಟ್ಟಿಗೆ ಸೇರುವುವು. 

೧೩. ಈ ಮಾಘ ಕೃಷ್ಣ ಚತುರ್ದಶಿಯನ್ನು ಬ್ರಹ್ಮಾದಿದೇನತೆಗಳೂ, 
ವಸಿಷ್ಕಾದಿಮುನಿಗಳೂ ಹೊಗಳುತ್ತಾರೆ. 

೧೪. ಯಾರಾದರೂ ಈದಿನ ಉಪವಾಸ ಮಾಡಿದರೆ ಅದು ನೂರು ಯಜ್ಞ 
ಗಳಿಗಿಂತಲೂ ಹೆಚ್ಚಾಗುವುದು. ರಾತ್ರಿಯಲ್ಲಿ ಮಾಡಿದ ಜಾಗರಣೆಯು ಅನೇಕ 
ಕಲ್ಪಗಳಲ್ಲಿ ಆಚರಿಸಿದ ತನಸ್ಸಿಗಿಂತ ಅಧಿಕವು. 


ದ್ವಿತೀಯೋಕಧ್ಯಾಯೆಃ. ೧೫ 


ಏಕೇನ ಬಿಲ್ವಪತ್ರೇಣ ಶಿವಲಿಂಗಾರ್ಚನಂ ಕೃತಂ I 


ತ್ರೈಲೋಕ್ಯೇ ತಸ್ಯ ಪುಣ್ಯಸ್ಯ ಕೋ ವಾ ಸಾದೃಶ್ಯಮಿಚ್ಛೆ ತಿ ॥ ೧೫ ॥ 
ಅತ್ರಾಃನುವರ್ಣ್ಳ್ಯತೇ ಗಾಥಾ ಪುಣ್ಯಾ ಪರಮಶೋಭನಾ । 
ಗೋಪನೀಯಾಪಿ ಕಾರುಣ್ಯಾದ್ಲೌತಮೇನ ಪ್ರಕಾಶಿತಾ ॥ ೧೬ ॥ 
ಇಕ್ಸ್ಟ್ಟಾಕುವಂಶಜಃ ಶ್ರೀಮಾನ್ರಾಜಾ ಪರಮಧಾರ್ಮಿಕಃ । 
ಆಸೀನ್ಮಿತ್ರಸಹೋನಾಮ ಶ್ರೇಷ್ಠಃ ಸರ್ವಧನುರ್ಭ್ಯತಾಂ ॥ ೧೭ ॥ 


ಸ ರಾಜಾ ಸಕಲಾಸ್ತ್ರಜ್ಞಃ ಶಾಸ್ತ್ರಜ್ಞಃ ಶ್ರುತಿಸಾರಗಃ । 
ನೀಕರೋತ್ಯಂತಬಲೋತ್ಸಾಹೋ ನಿತ್ಯೋದ್ಯೋಗೀ ದಯಾನಿಧಿಃ ॥ ೧೮ ॥ 
ಪುಣ್ಯಾನಾಮಿನ ಸಂಘಾತಸ್ತೇಜಸಾಮಿನ ಪಂಜರಃ । 


ಆಶ್ಚರ್ಯಾಣಾಮಿನ ಕ್ಪೇತ್ರಂ ಯಸ್ಯ ಮೂರ್ತಿರ್ಪಿರಾಜತೇ ॥೧೯॥ 
ಹೃದಯಂ ದಯಯಾಕ್ರಾಂತಂ ಶ್ರಿಯಾಕ್ರಾಂತಂ ಚ ತದ್ವಪುಃ | 

ಚರಣೌ ಯಸ್ಯ ಸಾಮಂತಚೂಡಾಮಣಿಮರೀಚಿಭಿಃ wu ೨೦ ॥ 
ಏಕದಾ ಮೃಗಯಾ ಕೇಲಿಲೋಲುಪಃ ಸ ಮಹೀಪತಿಃ । 

ವಿಷೇಶ ಗಹ್ವರಂ ಘೋರಂ ಬಲೇನ ಮಹತಾ ವೃತಃ ॥೨೧॥ 


EL 
ಇ 


೧೫. ಬಿಲ್ವಪತ್ರೆಯಿಂದ ಮಾಡಿದ ಒಂದು ಶಿವಲಿಂಗಾರ್ಚನೆಯ ಪುಣ್ಯಕ್ಕೆ 
ಎಣೆಯಾದುದು ತ್ರೈ ಲೋಕ್ಯದಲ್ಲಿ ಯಾವುದೂ ಇಲ್ಲ. 

೧೬. ಈ ವಿಷಯದಲ್ಲಿ ಗೋಸ್ಯವಾದಾಗ್ಯೂ ಗೌತಮರು ದಯೆಯಿಂದ 
ಪ್ರಕಾಶಗೊಳಿಸಿದ ಒಂದು ಕಥೆಯು ಹೇಳಲ್ಪಟ್ಟಿದೆ. 

೧೭. ಇಕ್ಸ್ಟ್ವಾಕುವಂಶದ ಅತಿಧಾರ್ಮಿಕನಾದ ಧನುರ್ಧಾರಿಗಳಲ್ಲಿ ಶ್ರೇಷ್ಠ 
ನೆನಿಸಿದ ಮಿತ್ರಸಹನೆಂಬ ದೊರೆಯಿದ್ದನು. 

೧೮. ಅವನು ಸಕಲಾಸ್ತ್ರಗಳನ್ನೂ, ಶಾಸ್ತ್ರಗಳನ್ನೂ ಅರಿತನನೂ, ವೇದ 
ಪಾರಂಗತನೂ, ವೀರನೂ, ಅತ್ಯಂತ ಬಲಿಷ್ಠನೂ, ಉತ್ಸಾಹಿಯೂ, ಯಾವಾ 
ಗಲೂ ಉದ್ಯಮಶೀಲನೂ, ದಯಾಳುವೂ ಆಗಿದ್ದನು. 

೧೯. ಇವನ ದೇಹವು ಪುಣ್ಯಗಳ ಸಮೂಹವೊ, ತೇಜಸ್ಸಿನ ಪಂಜರವೊ, 
ಆಶ್ಚರ್ಯಗಳ ಆವಾಸಸ್ಥಾನವೊ ಎಂಬಂತೆ ವಿರಾಜಿಸುತ್ತಿದ್ದಿತು. 

೨೦. ಇವನ ಹೃದಯವು ದಯೆಯಿಂದಲೂ, ದೇಹವು ಕಾಂತಿಯಿಂದಲೂ, 
ಪಾದಗಳು ಸಾಮಂತರಾಜರ ಮಸ್ತಕರತ್ನದ ಕಾಂತಿಗಳಿಂದಲೂ ಆಕ್ರಾಂತ 
ವಾಗಿದ್ದುವು. 

೨೧. ಒಂದಾನೊಂದು ವೇಳೆ ಆ ರಾಜನು ಬೇಟೆಯಾಡಲಾಶೆಯಿಂದ 
ಮಹಾಸೈನ್ಯದೊಡನೆ ಭಯಂಕರವಾದ. ಕಾಡನ್ನು ಹೊಕ್ಕನು. 


೧೬ ಶ್ರೀ ಸ್ಯಾಂದಮಹಾಪುರಾಣಂ 


ತತ್ರ ವಿವ್ಯಾಧ ವಿಶಿಖೈಃ ಶಾರ್ದೂಲಾನ್ಗವಯಾನ್ಮ ಎಗಾನ್‌ ॥ 


ರುರೂನ್ಮರಾಹಾನ್ಮಹಿಷಾನ್ಮೃಗೇಂದ್ರಾನಪಿ ಭೂರಿಶಃ ॥ ೨೨ 8 
ಸ ರಥೀ ಮೃಗಯಾಸಕ್ತೋ ಗಹನಂ ದಂಶಿತಶ್ಚರನ್‌ । 

ಕೆಮಪಿ ಜ್ವಲನಾಕಾರಂ ನಿಜಘಾನ ನಿಶಾಚರಂ ॥ ೨೩॥ 
ತಸ್ಯಾಃನುಜಃ ಶುಚಾವಿಷ್ಟೋ ದೃಷ್ಟ್ವಾ ದೂರೇ ತಿರೋಹಿತಃ । 

ಭ್ರಾತರಂ ನಿಹತಂ ದೃಷ್ಟ್ವಾ ಚಿಂತಯಾಮಾಸ ಚೇತಸಾ ॥ ೨೪ ॥ 
ನನ್ಹೇಷ ರಾಜಾ ದುರ್ಧರ್ಷೋ ದೇವಾನಾಂ ರಕ್ಬ್ಪಸಾಮಪಿ । 

ಛದ್ಮನೈವ ಪ್ರಜೇಶವ್ಯೋ ಮಮ ಶತ್ರುರ್ನ ಚಾಂನ್ಯಥಾ ॥ ೨೫ ॥ 
ಇತಿ ವ್ಯವಸಿತಃ ಪಾಪೋ ರಾಕ್ಸಸೋ ಮನುಜಾಕೃತಿಃ | 

ಆಸಸಾದ ನೃಪಶ್ರೇಷ್ಠಮುತ್ಸಾತ ಇನ ಮೂರ್ತಿಮಾನ್‌ ॥ ೨೬ ॥ 
ತಂ ನಿನಮ್ರಾಕೃತಿಂ ದೃಷ್ಟ್ಯಾ ಭೃತ್ಯತಾಂ ಕರ್ತುಮಾಗತಂ । 

ಚಕ್ರೇ ಮಹಾನಸಾಧ್ಯಕ್ಸಮಜ್ಞಾನಾತ್ಸ ಮಹೀಪತಿಃ ॥ ೨೭ ॥ 


ಅಥ ತಸ್ಮಿನ್ನನೇ ರಾಜಾ ಕಿಂಚಿತ್ಕಾಲಂ ವಿಹೃತ್ಯ ಸಃ । 
ನಿನೃತ್ತೋ ಮೃಗಯಾಂ ಹಿತ್ವಾ ಸ್ವಪುರೀಂ ಪುನರಾಯಯಾೌ H ೨೮ ॥ 





೨೨. ಅಲ್ಲಿ ಬಾಣಗಳಿಂದ ಹುಲಿ, ಗವಯ, ಜಿಂಕೆ, ಕರಿಮಚ್ಚಿಯುಳ್ಳ 
ಜಿಂಕೆ, ಹಂದಿ, ಕೋಣ, ಸಿಂಹ ಇವುಗಳನ್ನು ಬಹಳವಾಗಿ ಹೊಡೆದನು. 

೨೩. ರಥದಲ್ಲಿ ಕುಳಿತು ಸಾಮಗ್ರಿಗಳನ್ನು ಸಿದ್ಧಮಾಡಿಕೊಂಡು ಕಾಡಿನಲ್ಲಿ 
ಸಂಚರಿಸುತ್ತಿರುವ ಆ ರಾಜನು ಬೆಂಕಿಯಂತಿರುವ ಒಬ್ಬ ರಾಕ್ಸುಸನನ್ನು 
ಕೊಂದನು. 

೨೪. ದೂರದಲ್ಲಿ ಅವಿತುಕೊಂಡಿರುವ ಅವನ ತಮ್ಮನು ಅಣ್ಣನು ಕೊಲ್ಲಲ್ಪ 
ಟ್ಟುದನ್ನು ನೋಡಿ ದುಃಖಗೊಂಡು ಆಲೋಚಿಸಿದನು. 

೨೫. ದೇವತೆಗಳಿಗೂ, ರಾಕ್ಟೈಸರಿಗೂ ತಡೆಯಲಾಗದ ಈ ರಾಜನನ್ನು 
ಕ್ರಸಟದಿಂದಲೇ ಜಯಿಸಬೇಕು. 

೨೬. ಹೀಗೆ ನಿಶ್ಚಯಿಸಿ ಪಾಪಿಯಾದೆ ರಾಕ್ಸಸನು ಮನುಷ್ಯದೇಹವನ್ನು 
ತಾಳಿ ದೇಹಗೊಂಡ ಉತ್ಪಾತದಂತೆ ರಾಜನನ್ನು ಹೊಂದಿದನು. 

೨೭. ಆ ರಾಜನು ಅವನೆ ನಿಜಸ್ಕಿತಿಯನ್ನರಿಯದೆ ಸೇವಕನ ಕಾರ್ಯವನ್ನು 
ಮಾಡಲು ನಮ್ರತೆಯಿಂದ ಬಂದ ಅವನನ್ನು ಅಡಿಗೆಮನೆಯ ಯಜಮಾನನ್ನಾ 
ಗಿರಿಸಿದನು. 

೨೮, ಬಳಿಕ ಆ ರಾಜನು ಆ ಕಾಡಿನಲ್ಲಿ ಸ್ವಲ್ಪ ಹೊತ್ತು ವಿಹರಿಸಿ ಬೇಟಿ 
ಯನ್ನು ಬಿಟ್ಟು ತನ್ನ ಪಟ್ಟಣಕ್ಕೆ ಬಂದನು. 


ದ್ವಿತೀಯೋ9ಧ್ಯಾಯಃ ೧೭ 


ತಸ್ಯ ರಾಜೇಂದ್ರಮುಖ್ಯಸ್ಯ ಮದಯಂತೀತಿ ನಾಮತಃ । 


ದಮಯಂತೀ ನಲಸ್ಯೇನ ವಿದಿತಾ ನಲ್ಲಭಾ ಸತೀ ॥ ೨೯॥ 
ಏತಸ್ಮಿನ್ಸನುಯೇ ರಾಜಾ ನಿಮಂತ್ರ್ಯ ಮುನಿಪುಂಗವಂ | 

ವಸಿಷ್ಮಂ ಗೃಹಮಾನಿನ್ಯೇ ಸಂಪ್ರಾಪ್ತೇ ಪಿತೃವಾಸರೇ ॥೩೦॥ 
ರಕ್ಷಸಾ ಸೂದರೂಪಹೇಣ ಸಂಮಿಶ್ರಿತನರಾಮಿಷಂ । 

ಶಾಕಾಮಿಷಂ ಪುರಃ ಕ್ಸಿಪ್ತಂ ದೃಷ್ಟ್ಯಾ ಗುರುರಥಾಬ್ರವೀತ್‌ ॥೩೧॥ 
ಧಿಗಿಜ್ನರಾಮಿಷಂ ರಾಜಂಸ್ಕ್ಯೃಯ್ಯೆತಚ್ಛದ್ಮಕಾರಿಣಾ । 

ಖಲೇನೋಪಪೃತಂ ನೇಂದ್ಯ ಅತೋ ರಕ್ಸೋ ಭವಿಷ್ಯಸಿ ॥ ೩೨॥ 
ರಕ್ಸಃಕೃತಮವಿಜ್ಞಾಯ ಶಸ್ತ್ತೈನಂ ಸ ಗುರುಸ್ತತಃ 

ಪುನರ್ವಿಮೃಶ್ಯ ತಂ ಪಾಪಂ ಚಕಾರ ದ್ವಾದಶಾಬ್ದಿಕಂ ॥ ೩೩ ॥ 
ರಾಜಾಪಿ ಕೋಪಿತಃ ಪ್ರಾಹ ಯದಿದಂ ಮೇ ನ ಚೇಷ್ಟಿತಂ । 

ನ ಚ್ಲಾತಂ ಚೆ ವೃಥಾ ಶಪ್ತೋ ಗುರುಂ ಚೈನ ಶಪಾಮ್ಯಹಂ ॥ ೩೪॥ 
ಇತ್ಯಪೋಂಜಲಿನಾದಾಯ ಗುರುಂ ಶಪ್ರ್ರುಂ ಸಮುದ್ಯತಃ । 

ಪತಿತ್ವಾ ಸಾದಯೋಸ್ತಸ್ಯ ಮದಯಂತೀ ನೈವಾರಯತ್‌ ॥ ೩೫ ॥ 


೨೯. ಆ ಮಹಾರಾಜನಿಗೆ ನಲನಿಗೆ ದಮಯಂತಿಯಂತೆ ಮದಯಂತಿ 
ಯೆಂಬ ಪ್ರಿಯಭಾರ್ಯೆಯಿದ್ದಳು. 

೩೦. ಈ ಮಧ್ಯದಲ್ಲಿ ತಂದೆ ಶ್ರಾದ್ಭದಿನವು ಬರಲು ಆ ರಾಜನು ವಸಿಷ್ಠ 
ಮುನಿವರ್ಯರನ್ನು ನಿಮಂತ್ರಿಸಿ ಮನೆಗೆ ಕರೆತಂದನು. 

೩೧. ಆ ಗುರುಗಳು ಅಡಿಗೆಯವನಾದ ರಾಕ್ಸಸನು ಮನುಷ್ಯಮಾಂಸ 
ವನ್ನು ಸೇರಿಸಿ ಬಡಿಸಿದ ತರಕಾರಿ ಮೇಲೋಗರವನ್ನು ನೋಡಿ ಹೀಗೆಂದರು. 

೩೨. ಮಹಾರಾಜ! ಛೀ. ಕಪಿಟಯೂ, ದುಷ್ಟನೂ ಆದ ನೀನು ನನಗೆ 
ಮನುಷ್ಯಮಾಂಸವನ್ನು ಬಡಿಸಿರುವೆ. ಆದುದರಿಂದ ನೀನು ರಾಕ್ಸಸನಾಗು.. 

೩೩. ಆ ವಸಿಷ್ಠರು ರಾಕ್ಬಸನು ಮಾಡಿದ ಮೋಸವನ್ನರಿಯದೆ ಹೀಗೆ 
ಶಪಿಸಿ ಅನಂತರ ಆಲೋಚಿಸಿ ಆ ಶಾಪವು ಹನ್ನೆರಡುವರ್ಷದವರೆಗೆಮಾತ್ರ ಇರುವು 
ದಾಗಿ ಮಾರ್ಪಡಿಸಿದರು. 

೩೪. ರಾಜನೂ ಕೋಪಿಸಿಕೊಂಡು “ಈ ದುಷ್ಕಾರ್ಯವನ್ನು ನಾನು 
ಮಾಡಿದುದಲ್ಲವೆಂದರಿಯದೆ ನನ್ನನ್ನು ಶಪಿಸಿದ ಗುರುವನ್ನು ನಾನೂ ಶಪಿಸುನೆನು.” 

೩೫. ಎಂದು ಶಾಪ ಜಲವನ್ನು ಕೈಯಲ್ಲಿ ತೆಗೆದುಕೊಂಡು ಗುರುವನ್ನು 
ಶಫಿಸಲುದ್ಯುಕ್ತನಾದ ಪತಿಯ ಪಾದಗಳಲ್ಲಿ ಮದಯಂತಿಯು ಬಿದ್ದು ಅವನನ್ನು 
ತಡೆದಳು. 


೪೮ ಶ್ರೀ ಸ್ಕಾಂದಮಹಾಪುರಾಣಂ 


ತತೋ ನಿವೃತ್ತಃ ಶಾಸಾಜ್ಚೆ ತಸ್ಯಾ ವಚನಗೌರವಾತ್‌ । 


ತತ್ಯಾಜ ಪಾದಯೋರೆಂಭಃ ಪಾದೌ ಕಲ್ಮಷತಾಂ ಗತೌ ಗ ೩೬॥ 
ಕಲ್ಮಷಾಂಂಘಿರಿತಿ ಖ್ಯಾತಸ್ತತಃ ಪ್ರಭೃತಿ ಸಾರ್ಥಿವಃ । 

ಬಭೂವ ಗುರುಶಾಪೇನ ರಾಕ್ಚಸೋ ವನಗೋಚರಃ 8 ೩೭॥ 
ಸ ಬಿಭ್ರದ್ರಾಕ್ಷಸಂ ರೂಪಂ ಘೋರಂ ಕಾಲಾಂತಕೋಪಮಂ । 

ಚಖಾದ ವಿನಿಧಾನ್‌ ಜಂತೂನ್ಮಾನುಷಾದೀನ್ವನೇಚರಃ ॥೩೮॥ 
ಸ ಕೆದಾಚಿದ್ವನೇ ಕ್ವಾಂಹಿ ರಮಮಾಣೌ ಕಿಶೋರಕೌ । 
ಅಪಶ್ಯದಂತಕಾಕಾರೋ ನನೋಢೌ ನುನಿದಂಪತೀ ॥೩೯॥ 


ರಾಕ್ಷಸೋ ಮಾನುಷಾಹಾರಃ ಕಿಶೋರಂ ಮುನಿನಂದನಂ । 
ಜಗ್ಗುಂ ಜಗ್ರಾಹ ಶಾಹಾರ್ತೊೋ ವ್ಯಾಫ್ರೋ ಮೃುಗಶಿಶುಂ ಯಥಾಃ ೪೦ ॥ 
ರಕ್ಟೋಗೃಹೀತಂ ಭರ್ತಾರಂ ದೃಷ್ಟ್ಯಾ ಭೀತಾಥ ತಶ್ಟ್ರಿಯಾ I 

ಉವಾಚೆ ಕರುಣಂ ಬಾಲಾ ಕ್ರಂದಂತೀ ಭೃಶವೇಪಿತಾ 1 ೪೧ ॥ 
ಭೋಭೋ ಮಾ ಮಾಕೃಥಾಃ ಪಾಪಂ ಸೂರ್ಯವಂಶಯಶೋಧರ । 
ಮದಯಂತೀಪತಿಸ್ತ್ವಂ ಹಿ ರಾಜೇಂದ್ರೋ ನ ತು ರಾಕ್ಸಸಃ ॥ ೪೨ ॥ 


೩೬. ಬಳಿಕ ರಾಜನು ಅವಳ ಮಾತಿನ ಗೌರವದಿಂದ ಶಾಪವನ್ನೀಯದೆ 
ಆ ನೀರನ್ನು ಕಾಲುಗಳಲ್ಲಿ ಬಿಡಲು ಕಾಲುಗಳು ಕಲುಷಿತವಾದುವು. 

೩೭. ಅದು ಮೊದಲ್ಗೊಂಡು ರಾಜನು ಕಲ್ಮಾಸಪಾದನೆಂದು ಪ್ರಸಿದ್ಧನಾಗಿ 
ಗುರುಶಾಪದಿಂದ ವನದಲ್ಲಿ ಸಂಚರಿಸುವ ರಾಕ್ಸಸನಾದನು. 

೩೮. ಅವನು ಪ್ರಳಯಕಾಲದ ಯಮನಿಗೆ ಸಮಾನವಾದ ಭಯಂಕರ 
ರಾಕ್ಸಸ ರೂಪದಿಂದ ಕಾಡಿನಲ್ಲಿ ಸಂಚರಿಸುತ್ತ ಮನುಷ್ಯರೇ ಮೊದಲಾದ ನಾನಾ 
ವಿಧ ಜಂತುಗಳನ್ನು ತಿನ್ನುತ್ತಿದ್ದನು. 

೩೯. ಯಮೆನಂತಿರುವ ಅವನು ಒಂದಾನೊಂದು ದಿನ ಒಂದೆಡೆಯಲಿ 
ವಿನೋದಪಡುತ್ತಿರುವ ನೂತನವಾಗಿ ವಿವಾಹ ಮಾಡಿಕೊಂಡ ಬಾಲ ಮುನಿ 
ದಂಪತಿಗಳನ್ನು ಕಂಡನು. 

೪೦. ಮನುಷ್ಯಭಕ್ಸಕನಾದ ರಾಕ್ಸಸನು ಹುಲಿಯು ಜಿಂಕೆಮರಿಯನ್ನು 
ಹಿಡಿಯುವಂತೆ ತಿನ್ನುವುದಕ್ಕಾಗಿ ಮುನಿಕುಮಾರನನ್ನು ಹಿಡಿದುಕೊಂಡನು. 

೪೧. ಆಗ ಆ ಮುನಿಕುಮಾರನ ಪತ್ನಿಯು ರಾಕ್ಸಸನು ಹಡಿದುಕೊಂಡ 
ಪತಿಯನ್ನು ಕಂಡು ಭಯದಿಂದ ನಡುಗುತ್ತಲ್ಕೂ ಅಳುತ್ತಲೂ ದೀನಧ್ವನಿ 
ಯಿಂದ ಹೀಗೆಂದಳು. 

೪೨. ಸೂರ್ಯವಂಶೆದ ಕೀರ್ತಿಮಂತನಾದ ದೊರೆಯೆ! ನೀನು ಪಾಪ 
ಕಾರ್ಯವನ್ನೆಸಗಬೇಡ. ರಾಜೇಂದ್ರ! ನೀನು ಮದಯಂತಿಯ ಪತಿಯು, 
ರಾಕ್ಸಸನಲ್ಲ. 


ದ್ವಿತೀಯೋರಧ್ಯಾಯೆಃ ೧೪ 


ನ ಖಾದ ಮಮ ಭರ್ತಾರಂ ಪ್ರಾಣಾಶ್ರ್ರಿಯತಮಂ ಪ್ರಭೋ 


ಆರ್ತಾನಾಂ ಶರಣಾರ್ತಾನಾಂ ತ್ವಮೇವ ಹಿ ಯಶೋ ಗತಿಃ ॥ ೪೩ ॥ 
ಪಾಪಾನಾಮಿನ ಸಂಘಾತೈಃ ಕ0 ಮೇ ದುಷ್ಬೈರ್ಜಡಾಂಸುಭಿಃ। 

ದೇಹೇನ ಚಾಂತಿಭಾರೇಣ ವಿನಾ ಭರ್ತಾ ಮಹಾತ್ಮನಾ ॥ ೪೪ ॥ 
ಮಲೀಮಸೇನ ಸಾಹೇನ ಸಾಂಚಭೌತೇನ 8೦ ಸುಖಂ | 

ಬಾಲೋಯೆಂ ವೇದವಿಚ್ಛಾಂತಸ್ತಪಸ್ಹೀ ಬಹುಶಾಸ್ತ್ರನಿತ್‌ ॥ ೪೫ ॥ 


ಅತೋಸ್ಯ ಪ್ರಾಣವಾನೇನ ಜಗದ್ರಕ್ಸಾ ತ್ವಯಾ ಕೃತಾ । 
ಕೃಷಾಂ ಕುರು ಮಹಾರಾಜ ಬಾಲಾಯಾಂ ಬ್ರಾಹ್ಮಣಸ್ತ್ರಿಯಾಂ ॥ ೪೬॥ 
ಅನಾಥಕೃಪಣಾರ್ತೇಷು ಸಫೃಣಾಃ ಖಲು ಸಾಧವಃ । 


ಇತ್ತ ಮಭ್ಯರ್ಥಿತಃ ಸೋಪಿ ಪುರುಷಾದಃ ಸ ನಿರ್ಫ್ಪುಣಃ Il ೪2 
ಚಖಾದ ಶಿರ ಉತ್ಕೃತ್ಯ ನಿಪ್ರಪುತ್ರಂ ದುರಾಶಯಃ । 

ಅಥ ಸಾಧ್ಯೀ ಕೃಶಾ ದೀನಾ ನಿಲಷ್ಯ ಭೃಶದುಃಖಿತಾ ॥ ೪೮ ॥ 
ಆಪೃತ್ಯ ಭರ್ತುರಸ್ಮೀನಿ ಚಿತಾಂ ಚಕ್ರೇ ತಥೋಲ್ಬಣಾಂ । 
ಭರ್ತಾರಮನುಗಚ್ಛಂತೀ ಸಾ ವಿಶಂತೀ ಹುತಾಶನಂ ॥೪೯॥ 
ರಾಜಾನಂ ರಾಕ್ಚಸಾಕಾರಂ ಶಾಪಾಸ್ಟ್ರೇಣ ಜಘಾನ ತಂ। 


ರೇ ರೇ ಪಾರ್ಥಿವ ಪಾಪಾತ್ಮಂಸ್ತೃಯಾ ಮೇ ಭಕ್ಷಿತಃ ಪತಿಃ 1 ೫೦॥ 

೪೩. ದುಃಖಿತರಾಗಿ ಮರೆಹೊಕ್ಕಿರುವವರಿಗೆ ಗತಿಯಾಗಿರುವ ನೀನು. 
ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದ ಪತಿಯನ್ನು ಭಕ್ಸಿಸಬೇಡ. 

೪೪-೪೬. ಮಹಾತ್ಮನಾದ ಪತಿಯನ್ನು ಕಳೆದುಕೊಂಡ ಮೇಲೆ ಪಾಪದ 
ರಾಶಿಯಂತಿರುವ ದುಷ್ಟಪ್ರಾಣದಿಂದಲ್ಕೂ ಅತಿ ಭಾರವಾದ ದೇಹದಿಂದಲೂ ನನಗೆ 
ಏನುಪ್ರಯೋಜನವು? ಮಲಿನವಾದ ಪಾಂಚಭೌತಿಕ ದೇಹದಿಂದಾಗುವ ಸುಖ. 
ವಾದರೂ ಏನು? ಈ ಮುರಿಕುಮಾರನು ವೇದಜ್ಞ ನೂ, ಶಾಂತನ್ಕೂ 
ತಪಸ್ವಿಯೂ ಬಹಳ ಶಾಸ್ತ್ರಗಳನ್ನರಿತವನೂ ಆಗಿರುವುದರಿಂದ ಇವನ ಪ್ರಾಣ 
ವನ್ನು ದಾನಮಾಡಿದರೆ ನೀನು ಪ್ರಪಂಚವನ್ನು ಕಾಪಾಡಿದಂತಾಗುವುದು. 
ಮಹಾರಾಜ! ಬಾಲೆಯಾದ ಈ ಬ್ರಾಹ್ಮಣಕುಮಾರಿಯಲ್ಲಿ ದಯೆಮಾಡು. 

೪೭-೫೧. ಸಜ್ಜನರು, ದಿಕ್ಕಿಲ್ಲದವರು, ದೀನರು, ದುಃಖಗೊಂಡವರು 
ಇವರಲ್ಲಿ ದಯೆಯುಳ್ಳವರು. ಎಂದು ಬೇಡಿಕೊಂಡರೂ ಆ ನಿರ್ದಯನಾದ 
ರಾಕ್ಪಸನು ಬ್ರಾಹ್ಮಣಕುಮಾರನ ತಲೆಯನ್ನು ಕತ್ತರಿಸಿ ತಿಂದನು. ಬಳಿಕ 
ಪತಿವ್ರತೆಯಾದ ದೀನ ಮುನಿಕುಮಾರಿಯು ಬಹುವಾಗಿ ಗೋಳಾಡಿ ಗಂಡನ 
ಮೂಳೆಗಳನ್ನು ತೆಗೆದುಕೊಂಡು ಭಯಂಕರವಾದ ಚಿತಿಯನ್ನು ರಚಿಸಿದಳು. 
ಸಹಗಮನಮಾಡುವವಳಾಗಿ ಅಗ್ನಿಯನ್ನು ಪ್ರವೇಶಿಸುತ್ತ ರಾಶ್ಸಸಾಕೃತಿಯುಳ್ಳ 


೨೦ ಶ್ರೀ ಸ್ಯಾಂದಮಹಾಪುರಾಣಂ 


ಅತಃ ಪತಿವ್ರತಾಯಾಸ್ತ್ಯೃಂ ಶಾಪಂ ಭುಂಕ್ಸ್ಚ ಯಥೋಲ್ಸಣಂ । 
ಅದ್ಯ ಪ್ರಭೃತಿ ನಾರೀಷು ಯದಾ ತ್ವಮಪಿ ಸಂಗತಃ । 
ತದಾ ಮೃತಿಸ್ತವೇತ್ಯುಕ್ತ್ವಾ ನಿವೇಶ ಜ್ವಲನಂ ಸತೀ 1 ೫೧॥ 
ಸೋಪಿ ರಾಜಾ ಗುರೋಃ ಶಾಪಮುಪಭುಜ್ಯ ಕೃತಾವಧಿಂ | 
ಪುನಃ ಸ್ವರೂಪೆಮಾದಾಯ ಸ್ವಗೃಹೆಂ ಮುದಿತೋ ಯಯೌ ॥೫೨॥ 
ಜ್ಞಾತ್ವಾ ವಿಪ್ರಸತೀಶಾಪಂ ತತ್ಸನ್ನೀರತಿಲಾಲಸಂ | 
ಪತಿಂ ನಿವಾರಯಾಮಾಸ ವೈಧವ್ಯಾದತಿಬಿಭ್ಯತೀ i ೫೩ ॥ 
ಅನಪತ್ಯಃ ಸ ನಿರ್ವಿಣ್ಣೋ ರಾಜ್ಯಭೋಗೇಷು ಪಾರ್ಥಿವಃ । 
ವಿಸೃಜ್ಯ ಸಕಲಾಂ ಲಕ್ಷ್ಮೀಂ ಯಯೌ ಭೊಯೋಕಿ ಕಾನನಂ ॥ ೫೪ ॥ 
ಸೂರ್ಯುವಂಶಪ್ರತಿಷ್ಮಿತ್ಯೈ ವಸಿಷ್ಕೋ ಮುನಿಸತ್ತಮಃ । 
ತಸ್ಯಾಮುತ್ಸಾವಯಾಮಾಸ ಮದೆಯಂತ್ಯಾಂ ಸುತೋತ್ತಮಂ ॥ ೫೫ ॥ 
ವಿಸೃಷ್ಟರಾಜ್ಯೋ ರಾಜಾಪಿ ವಿಚರನ್ಸೆಕಲಾಂ ಮಹೀಂ । 
ಆಯಾಂತೀಂ ಪೃಷ್ಠತೋಃಪಶ್ಯತ್ಸಿಶಾಜೀಂ ಘೋರರೂಪಿಣೀಂ ॥ ೫೬॥ 
ಸಾಹಿ ಮೂರ್ತಿಮತೀ ಘೋರಾ ಬ್ರಹ್ಮಹತ್ಯಾ ಮರತ್ಯಯಾ । 
ಯವದಾಸೌ ಶಾಪವಿಭ್ರಷ್ಟೋ ಮುನಿಪುತ್ರಮಭಕ್ಟ್ಸ್ಟಯತ್‌ ! ೫೭ ॥ 
ಆ ರಾಜನನ್ನು ಹೀಗೆ ಶಪಿಸಿದಳು. ಎಲ್ಫೈ ಪಾಪಿಯಾದ ದೊರೆಯೆ! ನೀನು ನನ್ನ 
ಪತಿಯನ್ನು ತಿಂದಿರುವೆ. ಆದುದರಿಂದ ಪತಿವ್ರತೆಯಾದ ನನ್ನ ಉಲ್ಬಣ 
ಶಾಪವಕ್ಕನುಭನಿಸು. ಇದು ಮೊದಲ್ಗೊಂಡು ನೀನು ಯಾವಾಗ ಸ್ರ್ರೀಸಂಗ 
ಮಾಡುವಿಯೊ, ಆಗ ಸಾಯುವೆ. ಎಂದು ಹೇಳಿ ಅಗ್ನಿಯನ್ನು ಪ್ರವೇಶಿಸಿದಳು. 

೫೨. ಆ ರಾಜನೂ ಮುನಿಯು ವಿಧಿಸಿದ ಅವಧಿಯವರೆಗೆ ಶಾಪವನ್ನನು 
ಭವಿಸಿ ಮರಳಿ ತನ್ನ ಮೊದಲಿನ ನೃಪರೂಪವನ್ನು ಪಡೆದು ಸಂತೋಷದಿಂದ 
ಮನೆಗೆ ಹೋದನು. 

೫೩. ಅಲ್ಲಿ ಅವನ ಸತಿಯು ವಿಪ್ರಪತ್ನಿಯ ಶಾಪವನ್ನು ತಿಳಿದು ವೈಧವ್ಯ 
ದಿಂದ ಭಯಗೊಳ್ಳುತ್ತ ರತಿಸುಖದಲ್ಲಿ ಆತೆಯುಳ್ಳ ಪತಿಯನ್ನು ತಡೆದಳು. 

೫೪. ಮಕ್ಕಳಿಲ್ಲದ ಆ ರಾಜನು ರಾಜ್ಯಭೋಗಗಳಲ್ಲಿ ಬೇಸರಗೊಂಡು 
ಸಕಲ ಸಂಪತ್ತನ್ನು ತ್ಯಜಿಸಿ ಮರಳಿ ಕಾಡಿಗೆ ತೆರಳಿದನು. 

೫೫. ಮುನಿವರ್ಯರಾದ ವಸಿಷ್ಠರು ಸೂರ್ಯವಂಶವು ಉಳಿಯುವುದ 
ಕ್ಕಾಗಿ ಆ ಮದಯಂತಿಯಲ್ಲಿ ಉತ್ತಮ ಪುತ್ರನನ್ನು ಉತ್ಪಾದನೆಮಾಡಿದರು. 

೫೬. ರಾಜ್ಯವನ್ನು ತ್ಯಜಿಸಿದ ರಾಜನು ಸಕಲ ಭೂಮಂಡಲದಲ್ಲಿ ಸಂಚರಿ 
ಸುತ್ತ ಹಿಂಬಾಲಿಸುತ್ತಿರುವ ಘೋರ ಪಿಶಾಚಿಯನ್ನು ಕಂಡನು. 

೫೭-೫೮. ಬಳಿಕ ಮುನವಿವರ್ಯರಿಂದ ರಾಜನು ತಾನು ಶಾಪದೋಷದಿಂದ 





ದ್ವಿತೀಯೋರತಧ್ಯಾಯಃ ೨೧ 


ತೇನಾತ್ಮಕರ್ಮಣಾ ಯಾಂತೀಂ ಬ್ರಹ್ಮಹತ್ಯಾಂ ಸೆ ಪೃಷ್ಠತಃ । 


ಬುಬುಥೇ ಮುನಿವರ್ಯಾಣಾಮುಪವದೇಶೇನ ಭೂಪತಿಃ ॥ ೫೮ ॥ 
ತಸ್ಯಾ ನಿರ್ನೇಶಮನ್ನಿಚ್ಛನ್ರಾಜಾ ನಿರ್ನಿಣ್ಣ ಮಾನಸಃ । 
ನಾನಾಳೆ ಕ್ಟೇತ್ರಾಣಿ ತೀರ್ಥಾನಿ ಚಚಾರ ಬಹುನತ್ಸ ರಂ ॥ರ೫೯॥ 


ಯದಾ ಸರ್ವೇಷು ತೀರ್ಥೇಷು ಸ್ನಾತ್ವಾಪಿ ಚ ಮುಹುರ್ಮುಹುಃ 
ನ ನಿವೃತ್ತಾ ಬ್ರಹ್ಮಹತ್ಯಾ ಮಿಥಿಲಾಮಾಯಯೌ ತದಾ। 


ಬಾಹ್ಕೋದ್ಯಾನಗತಸ್ತ ಸ್ಯಾಶ್ಲಿಂತಯಾ ಪರಯಾರ್ದಿತಃ ॥೬೦॥ 
ದದರ್ಶ ಮುನಿಮಾಯಾಂತಂ ಗೌತಮಂ ವಿಮಲಾಶಯಂ | 
ಹುತಾಂಶನವಿಂವಾಂಶೇಷತಪಸ್ವಿಜನಸೇವಿತಂ 1 ೬೧॥ 
ವಿವಸ್ವಂತಮಿವಾಂತ್ಯಂತಂ ಘುನದೋಷತಮೋನುದಂ । 

ಶಶಾಂಕಮಿವ ನಿಃಶಂಕಮವದಾತಗುಣೋದಯಂ ॥೬೨॥ 
ಮಹೇಶ್ವರಮಿವ ಶ್ರೀಮದ್ದಿಜರಾಜಕಲಾಧರಂ । 

ಶಾಂತಂ ಶಿಷ್ಯಗಣೋಹೇತಂ ತಪಸಾಮೇಕಭಾಜನಂ ॥ ೬೩ ॥ 
ಉಪಸೃತ್ಯ ಸ ರಾಜೇಂದ್ರಃ ಪ್ರಣನಾಮ ಮುಹುರ್ಮುಹುಃ | 
ಗೌತಮೋಪಿ ಮುನಿಶ್ರೇಷ್ಮೋ ರಾಜಾನಂ ರವಿವಂಶಜಂ ॥ ೬೪॥ 
ಅಭಿನಂದ್ಯ ಮುನಿಃ ಪ್ರೀತ್ಯಾ ಸಸ್ಮಿತಂ ಸಮಭಾಷತ ॥ ೬೫ ॥ 


ಮುಫಿಕುಮಾರನನ್ನು ಭಕ್ಸಿಸಿದ ಕಾರಣ ಉಂಟಾದ ದೇಹಧಾರಿಯಾದ ಘೋರ 
ಬ್ರಹ್ಮಹತ್ಯೆಯೇ ಅದೆಂಬುದನ್ನರಿತನು. 

೫೯. ಅದರಿಂದ ಆ ರಾಜನು ವ್ಯಥೆಗೊಂಡು ಆ ಬ್ರಹ್ಮಹತ್ಯೆಯ ಪರಿಹಾರ 
ಕ್ಟಾಗಿ ಅನೇಕ ಸಂವತ್ಸರಕಾಲ ನಾನಾ ಕ್ಲೇತ್ರಗಳಲ್ಲಿಯೂ, ತೀರ್ಥಗಳಲ್ಲಿಯೂ 
ಸಂಚರಿಸಿದರು. 

೬೦-೬೩. ಸಕಲ ತೀರ್ಥಗಳಲ್ಲಿ ಅನೇಕಬಾರಿ ಮಿಂದರೂ ಬ್ರಹ್ಮಹತ್ಯೆಯು 
ಕಳೆಯದಿರಲು ಮಿಥಿಲಾಪಟ್ಟಣಕ್ಕೆ ಬಂದು ಅಲ್ಲಿ ಹೊರಗಿನ ಉದ್ಯಾನದಲ್ಲಿ 
ಚಿಂತಾಕ್ರಾಂತನಾಗಿ ಆ ರಾಜನು ಬರುತ್ತಿರಲು, ವಿಶುದ್ಧಾಭಿಪ್ರಾಯವುಳ್ಳ ವನೂ, 
ಬೆಂಕಿಯಂತೆ ಸಕಲ ಮುನಿಗಳಿಂದ ಸೇವಿತನೂ, ವಿಪುಲದೋಷಗಳೆಂಬ ಕತ್ತಲೆ 
ಯನ್ನು ನಾಶಗೊಳಿಸುವ ಸೂರ್ಯನಂತಿರುವವನೂ, ಚಂದ್ರನಂತೆ ಶುದ್ಧ 
ಗುಣನೂ, ಚಂದ್ರಮೌಳಿಯಾದ ಮಹೇಶ್ವರನಂತಿರುವವನೂ, ಶಾಂತನೂ, 
ತಿಷ್ಯ ಸಮೂಹಗಳಿಂದ ಸಹಿತನೊ, ತಪಸ್ಸಿ ಗೆ ಮುಖ್ಯಾಶ್ರ ಯನೊ ಆಗಿರುವ 
ಗೌತಮ ಮುನಿಯನ್ನು ನೋಡಿದನು. 

೬೪-೬೫, ಅವನು ಅವರನ್ನು ಸಮಾಪಿಸಿ ಅನೇಕಸಾರಿ ವಂದಿಸಿದನು. 
ಗೌತಮಮುನಿವರ್ಯೆನೂ ಸೂರ್ಯವಂಶೋತ ತ್ರನ್ನನಾದ ಆ ದೊರೆಯನ್ನು 


ಪ್ರೀತಿಯಿಂದ ಅಭಿನಂದಿಸಿ ಮುಗುಳ್ನಗೆಯಿಂದ ಮಾತಾಡಿದನು. 


೨೨ ಶ್ರೀ ಸ್ಯಾಂದಮಹಾಪುರಾಣಂ 


ಗೌತಮ ಉವಾಚ:- 
ಕಚ್ಚಿತ್ತೇ ಕುಶಲಂ ರಾಜನೈಚ್ಚಿತ್ತೇ ಪದಮವ್ಯಯಂ 1೬೬ ॥ 
ಕುಶಲಿನ್ಯಃ ಪ್ರಜಾಃ ಕಚ್ಚಿದದರೋಧಜನೋಪಿ ವಾ! 
ಕಿಮರ್ಥಮಿಹ ಸಂಪ್ರಾಪ್ತೋ ವಿಸೃಜ್ಯ ಸಕಲಾಂ ಶ್ರಿಯಂ "ah 


ಕಿಂ ಚ ಧ್ಯಾಯಸಿ ಭೋ ರಾಜನ್ಹೀರ್ಥಮುಷ್ಣಂ ಚ ನಿಃಶ್ವಸನ್‌ ॥ ೬೮8 
ರಾಜೋವಾಚ: 

ಸರ್ವೇ ಕುಶಲಿನೋ ಬ್ರಹ್ಮನ್ಹಯಂ ತ್ವದನುಕಂಪೆಯಾ । 

ರಾಜ್ಞಾಮುತ್ತಮವಂಶ್ಯಾನಾಂ ಬ್ರಹ್ಮಾಯತ್ತಾ ಹಿ ಸಂಪದಃ । 

ಕಿಂನು ಮಾಂ ಬಾಧತೇ ತ್ವೇಷಾ ಪಿಶಾಚೀ ಘೋರರೂಪಿಣೇ 1೬೯॥ 

ಅಲಕ್ಸ್ಮಿತಾ ಮುದಪರೈರ್ಭರ್ತ್ಸಯಂತೀ ಪದೇ ಪದೇ । 

ಯನ್ಮಯಾ ಶಾಪದಗ್ಗೇನೆ ಕೃತಮಂಹೋ ದುರತ್ಯಯಂ । 

ನ ಶಾಂತಿರ್ಜಾಯತೇ ತಸ್ಯ ಪ್ರಾಯಶ್ಚಿತ್ತಸಹಸ್ರಕೈಃ 1೭೦॥ 

ಇಷ್ಟಾಶ್ಚೆ ನಿನಿಧಾ ಯಜ್ಞಾ 8 ಕೋಶಸರ್ವಸ್ವದಕ್ಸಿಣಾಃ । 

ಸರಿತ್ಸರಾಂಸಿ ಸ್ನಾತಾನಿ ಯಾನಿ ಪೂಜ್ಯಾನಿ ಭೂತಲೇ । 


ನಿಷೇವಿತಾನಿ ಸರ್ವಾಣಿ ಕ್ಷೇತ್ರಾಣಿ ಭ್ರಮತಾ ಮಯಾ ॥೭೧॥ 
ಜಪ್ತಾನ್ಯಖಿಲಮಂತ್ರಾಣಿ ಧ್ಯಾತಾಃ ಸಕಲದೇವತಾಃ । 
ಮಹಾವ್ರತಾನಿ ಚೀರ್ಣಾನಿ ಪರ್ಣಮೂಲಫಲಾಶಿನಾ ॥೭೨॥ 





೬೬-೬೭. ಗೌತಮನು ಹೇಳುತ್ತಾನೆ: ಅರಸ! ನೀನು ಕ್ಷೇಮವಾಗಿ 
ರುವೆಯೊ? ನಿನ್ನ ಪದವಿಯು ಶಾಶ್ವತವಾಗಿರುವುಜೊ? ಪ್ರಜೆಗಳೂ, ರಾಣಿ 
ವಾಸದವರೂ ಸೌಖ್ಯವಾಗಿರುವರೊ? ಸಕಲ ಸಂಪತ್ತುಗಳನ್ನು ತ್ಯಜಿಸಿ ಇಲ್ಲಿಗೆ 
ಏಕೆ ಬಂದಿರುವೆ? 

೬೮. ಮಹಾರಾಜ! ಉಷ್ಣವಾಗಿ ನಿಟ್ಟುಸಿರನ್ನು ಬಿಡುತ್ತ ಏನನ್ನು 
ಆಲೋಚಿಸಿರುತ್ತಿರುವೆ? 

೬೯-೭೦. ದ್ವಿಜನೆ! ನಿನ್ನದಯೆಯಿಂದ ನಾವೆಲ್ಲ ಕುಶಲಿಗಳು. ಉತ್ತಮ 
ಕುಲದಲ್ಲಿ ಜನಿಸಿದ ರಾಜರ ಸಂಪತ್ತುಗಳು ಬ್ರಾಹ್ಮಣರ ಅಧೀನವಾದುವು. 
ಆದರೆ ಇತರರು ಕಾಣಲಾರದ ಈ ಘೋರ ಪಿಶಾಚಿಯು ನನ್ನನ್ನು ಹೆದರಿಸುತ್ತ 
ನೀಡಿಸುತ್ತಿದೆ. ಶಾಪಾಂಧನಾಗಿ ನಾನು ಮಾಡಿದ ಸ್ಥಿರವಾದ ಪಾಪವು ಅನೇಕ 
ಪ್ರಾಯಶ್ಚಿತ್ತಗಳಿಂದಲೂ ಶಾಂತವಾಗುವುದಿಲ್ಲ. 

೭೧-೭೨. ನಾನು ಜೊಕ್ಕಸಗಳನ್ನೆಲ್ಲ ದಕ್ಸಿಣೆಕೊಟ್ಟು ನಾನಾ ಯಜ್ಞ 
ಗಳನ್ನು ನೆರವೇರಿಸಿದೆನು. ಭೂಮಿಯಲ್ಲಿ ಪೊಜ್ಯವಾದ ನದಿ, ಸರೋವರಗಳಲ್ಲಿ 
ಮಿಂದೆನು. ಸಂಚರಿಸುತ್ತ ಸಕಲಕ್ಷೇತ್ರಗಳನ್ನು ಸೇವಿಸಿದೆನು. ಸಕಲಮಂತ್ರ 


ದ್ವಿತಿ ಯೋಕಧ್ಯಾಯೆಃ ಪಿ 


ತಾನಿ ಸರ್ವಾಣಿ ಕುರ್ವಂತಿ ಸ ಸ್ಥ ಂಮಾಂನ ಕದಾಚನ! 


ಅದ್ಯ ಮೇ ಜನ್ಮಸಾಫಲ್ಯಂ ಸಂಪ್ರ ಪ್ರಮಿವ ಲಕ್ಷ್ಯತೇ ॥ ೭೩ ॥ 

ಯತಸ್ತ್ಯ್ಯದ್ಧರ್ಶನಾದೇವ ಮಮಾತಾ ಬ ನಂಡಭಾಗೆಭೊತ್‌ | 

ಅನ್ನಿ ಚೆ ್ಸಂಲ್ಲಭತೇ ಕ್ವಾಪಿ ವರ್ಷಪೂಗ್ಸೆ ರ್ಮನೋರಥಂ ॥ ೭೪ ॥ 
ತೇನ ಜನವಾಜೋನಿ ಸಂಪಾ ಪ್ರೊ € ಮಯಿ ಸತ್ಯತಾಂ । 

hi ತು ಪುಣ್ಯಾ ನಾಮುಡಯೋದಯೇ ॥ ೭೫ ॥ 

ಯದ್ಪವಾನ್ಪವಭೀತಾನಾಂ ತ್ರಾತಾ ನಯನಗೋಚರಃ 1 

ಕಸ್ಮಾದ್ದೆ ತಾದಿಹಾಯಾತೋ ಭವಾನ್ಸನಭಯಾಸಹಃ ॥ ೭೬ ॥ 


ದೂರಭ್ರಮಣವಿಶ್ರಾಂತಂ ಶಂಕೇ ತ್ವಾಮಿಹೆ ಚಾಗತಂ । 
ದೃಷ್ಟ್ಟಾಶ್ಚ ರ್ಯಮಿನಾಂತ್ಯರ್ಥಂ ಮಧಿತೋಸಿ ಮುಖಶ್ರಿಯಾ 1 ೭೭॥ 
ಆನಂದಯಸಿ ಮೇ ಬೇತಃ ಚ ಕ್ರೀಮ್ಜಾ ಸಂಭಾಷಣಾದಿವ । 

ಅದ್ಯ ಮೇ ತವ ಹಾದಬ್ಬಶರಣಸ್ಯ ಕೃತೈನಸಃ । 

ಶಾಂತಿಂ ಕುರು ಮಹಾಭಾಗ ಯೇನಾಂಹಂ ಸುಖಮಾಪ್ರ್ನಯಾಂ ॥ ೭೮ ॥ 
ಇತಿ ತೇನ ಸಮಾದಿಷ್ಟೋ ಗೌತನುಃ ಕರುಣಾನಿಧಿಃ । 


ಸಮಾದಿದೇಶ ಘೋರಾಣಾನುಘಾನಾಂ ಸಾಧು ನಿಷ್ಕೃತಿಂ Hern 





ಗಳನ್ನು ಜಪಿಸಿದೆನು. ಸಕಲದೇವತೆಗಳನ್ನು ಧ್ಯಾನಿಸಿದೆನು. ಎಲೆ, ಗೆಣಸು, 
ಹಣ್ಣುಗಳನ್ನು ತಿನ್ನುತ್ತ ಮಹಾವ್ರತಗಳನ್ನಾಚರಿಸಿದೆನು. 
ಚು ಅವುಗಳೆಲ್ಲ ನನ್ನನ್ನು ಸ್ವಸ್ಥ ನನ್ನಾಗಿಸಲಿಲ್ಲ. ನಿನ್ನ ದರ್ಶನ 
ದಿಂದಲೆ ನನ್ನ ಮನಸ್ಸು ಆನಂದಗೊಂಡಿರುವುದರಿಂದ ಈಗ ನನ್ನ. ಜನ್ಮವು 
ಸಫಲವಾದಂತಿದೆ. ಉದ್ಯೋಗಶೀಲನಾಗಿ ನಿರೀಕ್ಸಿಸುತ್ತಿ ರುವವನು ಅನೇಕ 
ವರ್ಷಗಳ ಮೇಲೆ ಅಭಿಲಸಿತಾರ್ಥವನ್ನು ಪಡೆಯುವನು ಎಂಬ ಜನರ ಮಾತು 
ನನ್ನ ಲ್ಲಿ ಸತ್ಯವಾಯಿತು. ಸಂಸಾರದಿಂದ ಭಯಗೊಂಡವರನ್ನು ರಕಿ ಶ್ಸಿಸುವ ನಿನ್ನ 
ದರ್ಶನವಾದುದರಿಂದ ಹುಟ್ಟ ದಂದಿನಿಂದ ನಾನು ಗಳಿಸಿದ ಪುಣ್ಯ ಗಳು ಫಲೋನ್ಮುಖ 
ವಾಗಿವೆ ಎಂದು ತಿಳಿಯುತ್ತೆ ತ್ರೇನೆ. ನೀನು ಯಾವ ಕೇಕದಿಂಿ ಇಲ್ಲಿಗೆ ಬಂದೆ? 
೭೭-೭೮. ನೀನು ಬಹಳ ದೂರದೇಶದಿಂದ ಬಂದಿರುವೆ ಎಂದು ಊಹಿಸು 
ತ್ರೆ ತ್ತೇನೆ. ಇಲ್ಲಿ ಆಗಮಿಸಿರುವ ನಿನ್ನನ್ನು ನೋಡಿ ಆಶ್ಚರ್ಯಗೊಂಡಿದ್ದೇನೆ. 
ಪ್ರಸನ್ನ ಮುಖನಾಗಿದ್ದಿ (ಯೆ. ಪ್ರೀತಿಯಿಂದ ಮಾತಾಡಿ ನನ್ನ” ಮನಸ್ಸನ್ನು ಆನಂದ 
ER (ಯೆ. ಮಹಾನುಭಾವ! ಈಗ ನಿನ್ನ ಪಾದಕಮಲವನ್ನು 
ಶರಣುಹೊಂದಿರುವ ಪಾಪಿಯಾದ ನನ್ನ ಮನಸ್ಸನ್ನು ಶಾಂತೆಗೊಳಿಸಿ ಸುಖಯಾ 
ಗಿರುವಂತೆ ಮಾಡು. 
೭೯. ಹೀಗೆ ಆ ರಾಜನಿಂದ ಪ್ರಾರ್ಥಿಸಲ್ಪಟ್ಟ ದಯಾಳುವಾದ ಗೌತಮನು 
ಘಫೋರಪಾಪಗಳ ಪರಿಹಾರೋಪಾಯವನ್ನು ತಿಳಿಸಿದನು. 


೨೪ ಶ್ರೀ ಸ್ಯಾಲದಮಹಾಪುರಾಣಂ 


ಗೌತಮ ಉವಾಚ: 
ಸಾಧು ರಾಜೇಂದ್ರ ಧನ್ಯೋಂಸಿ ಮಹಾಂಘಫೇಧ್ಯೋ ಭಯಂ ತ್ಯಜ | 
ಶಿನೇ ತ್ರಾತರಿ ಭಕ್ತಾನಾಂ ಕ್ಷ ಭಯಂ ಶರಣೈಸಿಣಾಂ 1 ೮೦ ॥ 
ಶೃಣು ರಾಜನ್ಮಹಾಭಾಗೆ ಕ್ಪೇತ್ರಮನ್ಯತ್ಛ್ರತಿಷ್ಠಿತಂ । 
ಮಹಾಪಾತಕಸಂಹಾರಿ ಗೋಕರ್ಣಾಖ್ಯಂ ಮನೋರಮಂ 1 ೮೧ ॥ 
ಯತ್ರ ಸ್ಥಿತಿರ್ನ ಹಾಪಾನಾಂ ಮಹದ್ಭ್ಧ್ಯ್ಯೋ ಮುಹತಾಮಪಿ ॥ ೮೨ ॥ 
ಸ್ಮೃತೋ ಹೈಶೇಷಸಾಪಫ್ನೋ ಯತ್ರ ಸನ್ನಿಹಿತಃ ಶಿವಃ । 
ಯಥಾ ಕೈಲಾಸಶಿಖರೇ ಯಥಾ ಮಂದಾರಮೂರ್ಥಸಿ ॥ ೮೩ ॥ 
ನಿನಾಸೋ ನಿಶ್ಚಿತಃ ಶಂಭೋಸ್ತಥಾ ಗೋಕರ್ಣಮಂಡಲೇ । 
ನಾಂಗ್ಡಿನಾ ನ ಶಶಾಂಕೇನ ನ ತಾರಾಗ್ರಹನಾಯಕತ್ಯೈಃ ॥ ೮೪ ॥ 
ತಮೋ ನಿಸ್ಕ್ತೀರ್ಯತೇ ಸಮ್ಯಗ್ಯಥಾ ಸವಿತೃದರ್ಶನಾತ್‌ | 
ತಥೈನ ನೇತರೈಸ್ತೀರ್ಥೈರ್ನ ಚ ಕ್ಷೇತ್ರೈರ್ನುನೋರಮೈಃ ॥ ೮೫ ॥ 
ಸದ್ಯಃ ಪಾಪನಿಶುದ್ಧಿಃ ಸ್ಯಾದ್ಯಥಾ ಗೋಕರ್ಣ ದರ್ಶನಾತ್‌ । 
ಅಪಿ ಸಾಪಶತಂ ಕೃತ್ವಾ ಬ್ರಹ್ಮ ಹತ್ಯಾದಿ ಮಾನವಃ ॥ ೮೬ ॥ 
ಸಕೃತ್ಛ್ರನಿಶ್ಯ ಗೋಕರ್ಣಂ ನ ಬಿಭೇತಿ ಹೃಘಾತ್ಟೃಚಜಿತ್‌ । 
ತತ್ರ ಸರ್ವೇ ಮಹಾತ್ಮಾನಸ್ತಪಸಾ ಶಾಂತಿಮಾಗತಾಃ ॥ ೮೭ ॥ 
ಇಂದ್ರೋಹಪೇಂದ್ರವಿರಿಂಚ್ಯಾದ್ಯೈಃ ಸೇವ್ಯತೇ ಸಿದ್ಧಿಕಾಂಕ್ಸಿಭಿಃ । 
ತತ್ತೈಕೇನ ದಿನೇನಾಃಪಿ ಯತ್ಛೃತಂ ವ್ರತಮುತ್ತಮಂ ॥ ೮೮ ॥ 


೮೦-೮೨. ಮಹಾರಾಜ! ಒಳ್ಳೆಯದು. ಧನ್ಯನಾಗಿದ್ದೀಯೆ. ಘೋರ 
ಪಾಪಗಳಿಂದ ಭಯಪಡಬೇಡ. ಶಿವನು ಕಾಪಾಡುತ್ತಿರಲು ಮರೆಹೊಕ್ಕ 
ಭಕ್ತರಿಗೆ ಭಯವೆಲ್ಲಿಯದು? ಮಹಾಪಾಪಗಳನ್ನು ನೀಗಿಸುವ ಗೋಕರ್ಣವೆಂಬ 
ಮನೋಹರ ಕ್ಲೇತ್ರವಿರುವುದು. ಇಲ್ಲಿ ಮಹಾ ಪಾಪಗಳ ಸುಳಿವೇ ಇಲ್ಲ. 

೮೩-೮೭. ಈ ಗೋಕರ್ಣ ಕ್ಲೇತ್ರದಲ್ಲಿ ಸ್ಮರಣಮಾತ್ರದಿಂದ ಸಕಲಪಾಪ 
ಗಳನ್ನು ಪರಿಹರಿಸುವ ಶಿವನು ಕೈಲಾಸಶಿಖರದಲ್ಲಿಯೂ, ಮಂದಾರದ ತಲೆ 
ಯಲ್ಲಿಯೂ ನೆಲೆಸಿರುವಂತೆ ಸ್ಥಿರವಾಗಿರುವನು. ಸೂರ್ಯನ ದರ್ಶನದಿಂದ 
ಕತ್ತಲೆಯು ಮಾಯವಾಗುವಂತೆ ಅಗ್ದಿ, ಚಂದ್ರ, ನಕ್ಷತ್ರ, ಗ್ರಹಗಳಿಂದ 
ಅಡಗಿ ಹೋಗುವುದಿಲ್ಲ. ಅಂತೆಯೇ ಗೋಕರ್ಣ ದರ್ಶನದಿಂದ ಪಾಪವು 
ಕಳೆಯುವಂತೆ ಇತರ ಮನೋಹರ ತೀರ್ಥ, ಕ್ಲೇತ್ರಗಳಿಂದ ಪರಿಹಾರವಾಗುವು 
ದಿಲ್ಲ. ಮನುಷ್ಯನು ಬ್ರಹ್ಮಹತ್ಯಾದ್ಯನೇಕ ಪಾಪಗಳನ್ನು ಮಾಡಿದ್ದರೂ ಒಂದಾ 
ವೃತ್ತಿ ಗೋಕರ್ಣವನ್ನು ಪ್ರವೇಶಿಸಿದರೆ ಪಾಪದಿಂದ ಹೆದರುವುದಿಲ್ಲ. ಅಲ್ಲಿ ಸಕಲ 
ಮಹಾತ್ಮರೂ ತಪಸ್ಸಿನಿಂದ ಶಾಂತಿಯನ್ನು ಪಡೆದಿರುವರು. 

೮೮-೧೦೭. ತಪಸ್ಸಿನಿಂದ ಸಿದ್ಧಿಯನ್ನು ಬಯಸುವ ಇಂದ್ರ, ಉಪೇಂದ್ರ, 


ದ್ವಿತೀಯೋ$ಧ್ಯಾಯಃ ೨೫ 


ತಡನ್ಯತ್ರಾಬ್ಬ ೫ ಲಕ್ಷೇಣ ಕೃತಂ ಭವತಿ ತತ್ಸಮಂ | 


ಯತ್ರೆ ತ್ರೇಂಪ್ರಬ್ರಹ್ಮನಿಷ್ಟ್ವಾ ನಿಜೀವಾನಾಂ ಏತಕಾಮ್ಯ ಯಾ ॥ ೮೯ ॥ 
ಮಹಾಬಲಾಭಿಧಾನೇನ ದೇವಃ ಸನ್ನಿಹಿತಃ ಸ್ವ hd | 
ಘೋರೇಣ ತಪಸಾ ಲಬ್ಧಂ ರಾವಣಾಖ್ಯೇನ ರಕ್ಷಸಾ ॥೯೦॥ 


ತಲ್ಲಿಂಗಂ ಸ್ಕಾ ಪಯಾಮಾಸ ಗೋಕರ್ಣೇ ಗಣನಾಯಕ । 

ಇಂದ್ರೊ ೀಬ ಹ್ಮ್ಮಾ ಮುಕುಂದಶ್ಚ ವಿಶ್ವೇದೇವಾ ಮರುದ್ಗಣಾಃ ॥8೯೧॥ 
ಆದಿತ್ಯಾ ವಸವೋ ದಸ್ರೌ ಶಶಾಂಕಶ್ಚ “ಎವಾಕರಃ | 

ಏತೇ ಏಮಾನಗತಯೊಳಿ ದೇವಾಸ್ತೇ ಸಹಸ ಪಾರ್ಷದೈಃ ॥೯೨॥ 
ಪೂರ್ವದ್ವಾರಂ ನಿಷೇನಂತೇ ದೇವದೇವಸ್ಯ ಶೂಲಿನಃ । 

ಯೋಂನ್ಸೋ ಮೃತ್ಯುಃ ಸ್ವಯಂ ಸಾಕ್ಸಾಜ್ಚಿ ತ್ರಗುಪ್ತಶ್ಚ ಪಾವಕಃ ॥ ೯೩॥ 
ಪಿತೃಭಿಃ ಸಹ ರುದ್ರೆಶ್ಚ ದಕ್ಷಿಣದ್ವಾರಮಾಶ್ರಿತಃ । 


ವರುಣಃ ಸರಿತಾಂ ನಾಥೋ ಗಂಗಾದಿಸರಿತಾಂ ಗಣೈಃ ॥ ೯೪॥ 
ಆಸೇನತೇ ಮಹಾದೇವಂ ಪಶ್ಲಿಮುದ್ವಾರಮಾಶ್ರಿ ತೇ" | 
ತಥಾ ವಾಯುಃ ಕುಬೇರಶ್ಹ ಜೇನೇಶೀ ಭದ್ರ ಕರ್ಣಿಕಾ 1 ೯೫॥ 
ಮಾತೃಭಿಶ್ಚ ೦ಡಿಕಾದಾ ದ್ಯಾಭಿರುತ್ತ ರದ್ವಾರಮಾಶ್ರಿತಾಃ । 
ವಿಶ್ವಾವಸುಶ್ಲಿತ್ರ ರಥಶ್ಲಿತ್ರ ಸೇನೋ ಮಹಾಬಲಃ ॥೯೬॥ 


ಬ್ರಹ್ಮ ಇವರೇ ಮೊದಲಾದವರು ಆ ಕ್ಷೇತ್ರವನ್ನು ಸೇವಿಸುತ್ತಾರೆ. ಅಲ್ಲಿ 
ಒಂದು ದಿನ ಆಚರಿಸಿದೆ ಉತ್ತಮ ವ್ರತವು ಇತರ ಕ್ಷೇತ್ರಗಳಲ್ಲಿ ಒಂದು ಲಕ್ಷ್ಮ 
ವರ್ಷಕಾಲಮಾಡಿದ ವ್ರತಕ್ಕೆ ಸಮಾನವು. ಅಲ್ಲಿ ಶ್ರೀ ಮಹಾದೇವನು ಬ್ರಹ್ಮಾದಿ 
ದೇವತೆಗಳಿಗೆ ಹಿತವನ್ನುಂಟುಮಾಡಲು ಮಹಾಬಲನೆಂಬ ಹೆಸರಿನಿಂದ ಸನ್ನಿಹಿತ 
ನಾಗಿರುವನು. ರಾವಣನು ಘೋರ ತಪಸ್ಸಿನಿಂದ ಪಡೆದ ಲಿಂಗವನ್ನು ಗಣ 
ನಾಯಕನು ಗೋಕರ್ಣದಲ್ಲಿ ಸ್ಥಾಪಿಸಿರುವನು. ಇಂದ್ರ, ಬ್ರಹ್ಮ, ವಿಷ್ಣು, 
ವಿಶ್ವೇದೇವರು, ಮರುತ್ತುಗಳು, ದ್ವಾದೆಶಾದಿತ್ಯರು, ಅಷ್ಟವಸುಗಳು, ಅಶ್ವಿನೀ 
ದೇವತೆಗಳು, ಚಂದ್ರನು, ನಕ್ಷತ್ರಗಳು ಇವರು ಪರಿವಾರಸಮೇತ ವಿಮಾನಗಳಲ್ಲಿ 
ಬಂದು ಮಹೇಶ್ವರನ ಆಲಯದ ಪೂರ್ವಬಾಗಿಲಿನಲ್ಲಿ ಇರುತ್ತಾರೆ. ಯಮ, 
ಚಿತ್ರಗುಪ್ತ, ಅಗ್ರಿ, ಪಿತೃದೇವತೆಗಳು, ಏಕಾದಶರುದ್ರರು ಇವರು ದಕ್ಷಿಣ 
ಬಾಗಿಲಿನಲ್ಲಿಯೂ, ನದೀಪತಿಯಾದ ವರುಣನು ಗಂಗಾದಿನದಿಗಳೊಡನೆ ಪಶ್ಚಿಮ 
ಬಾಗಿಲಿನಲ್ಲಿಯೂ ಇದ್ದು ಮಹೇಶ್ವರನನ್ನು ಸೇವಿಸುತ್ತಾರೆ. ವಾಯು, ಕುಬೇರ, 
ದೇವೇಶೀ, ಭದ್ರಕರ್ಣಿಕಾ ಇವರು ಚಂಡಿಕಾದಿಮಾತೃಗಳೊಡನೆ ಉತ್ತರ 
ದ್ವಾರದಲ್ಲಿ ಶಿವನನ್ನು ಸೇವಿಸುತ್ತಾರೆ. ವಿಶ್ವಾವಸು, ಚಿತ್ರರಥ, ಚಿತ್ರಸೇನ 
ಇವರು ಗಂಧರ್ವರೊಡನೆ ಮಹಾಬಲೇಶ್ವರನನ್ನು ಪೂಜಿಸುತ್ತಾರೆ. ರಂಭಾ, 


೨೬ ಶ್ರೀ ಸ್ಯಾಂದಮಹಾಪುರಾಣಂ 


ಸಹ ಗಂಧರ್ವನರ್ಗೈಶ್ಚ ಪೂಜಯಂತಿ ಮಹಾಬಲಂ । 

ರಂಭಾ ಘೃತಾಜೀ ಮೇನಾ ಚ ಪೂರ್ನಜಿತ್ತಿಸ್ತಿಲೋತ್ತಮಾ H Fen 
ನೃತ್ಯಂತಿ ಪುರತಃ ಶಂಭೋರುರ್ವಶ್ಯಾದ್ಯಾಃ ಸುರಸ್ತ್ರಿಯಃ । 

ವಸಿಷ್ಠ ಕಶ್ಯಪಃ ಕಣ್ಣೋ ನಿಶ್ಚಾನಿತ್ರೋ ಮಹಾತಪಾಃ ! ೯೮ ॥ 
ಜೈಮಿನಿಶ್ಚ ಭರದ್ವಾಜೋ ಜಾಬಾಲಿಃ ಕ್ರತುರಂಗಿರಾಃ । 

ಏತೇ ನಯಂ ಚ ರಾಜೇಂದ್ರ ಸರ್ವೇ ಬ್ರಹ್ಮರ್ಷಯೋಂಮಲಾಃ ॥೯೯॥ 
ದೇವಂ ಮಹಾಬಲಂ ಭಕ್ತ್ಯಾ ಸಮಂತಾತ್ಸರ್ಯುಪಾಸ್ಮಹೇ | 


ಮರೀಚಿನಾ ಸಹಾಂತ್ರಿಶ್ಲ ದಕ್ಸಾದ್ಯಾಶ್ಲ ಮುನೀಶ್ವರಾಃ nH ೧೦೦ ॥ 
ಸನಕಾದ್ಯಾ ಮಹಾತ್ಮಾನ ಉಪನಿಷ್ಟಾ ಉಪಾಸತೇ | 

ತಥೈನ ಮುನಯಃ ಸಾಧ್ಯಾ ಅಜಿನಾಂಂಬರಧಾರಿಣಃ ॥ ೧೦೧ ॥ 
ದಂಡಿನೋ ವ್ರತಮುಂಡಾಶ್ಚ ಸ್ನಾತಕಾ ಬ್ರಹ್ಮಚಾರಿಣಃ । 

ತ್ವಗಸ್ಸಿಮಾಕ್ರಾಃ ವಯವಾಸ್ತಪಸಾ ದಗ್ಗಕಿಲ್ಫಿಷಾಃ H ೧೦೨ ॥ 
ಸೇನಂತೇ ಪರಯಾ ಭಕ್ತ್ಯಾ ದೇನದೇನಂ ಪಿನಾಕಿನಂ । 

ತಥಾ ದೇವಾಃ ಸಗಂಧರ್ವಾಃ ಪಿತರಃ ಸಿದ್ಧಚಾರಣಾಃ ॥ ೧೦೩ ॥ 
ವಿದ್ಯಾಧರಾಃ ಕಿಂಪುರುಷಾಃ ಕಿನ್ನರಾ ಗುಹ್ಯಕಾಃ ಖಗಾಃ । 

ನಾಗಾಃ ಪಿಶಾಚಾ ವೇತಾಲಾ ದೈತೇಯಾಶ್ಚ ಮಹಾಬಲಾಃ ॥ ೧೦೪ ॥ 
ನಾನಾವಿಭವಸಂಪನ್ನಾ ನಾನಾಭೂಷಣವಾಹನಾಃ । 

ವನಿಮಾನೈಃ ಸೂರ್ಯಸಂಕಾಶೈರಗ್ನಿನರ್ಣೈಃ ಶಶಿಪ್ರಭೈಃ ೧೦೫ ॥ 








ಫೃತಾಚೀ, ಮೇನಾ, ಪೂರ್ವಚಿತ್ತಿ, ತಿರೋತ್ತಮಾ, ಉರ್ವಶೀ ಮೊದಲಾದ 
ಅಪ್ಸರಸ್ತ್ರೀಯರು ಶಿವನ ಮುಂದೆ ಕುಣಿಯುತ್ತಾರೆ. ವಸಿಷ್ಠ, ಕಶ್ಯಪ, ಕಣ್ವ, 
ವಿಶ್ವಾಮಿತ್ರ, ಜೈಮಿನಿ, ಭರದ್ವಾಜ, ಜಾಬಾಲಿ, ಕ್ರತು, ಅಂಗಿರಾ--ಇವರೂ 
ನಾನೂ ಮೊದಲಾದ ಪವಿತ್ರರಾದ ಬ್ರಹ್ಮರ್ಸಿಗಳು ಮಹಾಬಲೇಶ್ವರನನ್ನು ಭಕ್ತಿ 
ಯಿಂದ ಉಪಾಸಿಸುತ್ತೇವೆ. ಮರೀಚಿ, ಅತ್ರಿ, ದಳ ಸನಕ ಮೊದಲಾದ 
ಮಹಾತ್ಮರಾದ ಮುನೀಶ್ವರರು ಕೂತುಕೊಂಡು ಸೇವಿಸುತ್ತಾರೆ. ಹಾಗೆಯೇ 
ಮುನಿಗಳೂ, ಸಾಧ್ಯರೂ, ಕೃಷ್ಣಾಜಿನವನ್ನು ಧರಿಸಿದ ಸನ್ಯಾಸಿಗಳೂ, ಸ್ನಾತಕರೂ, 
ಬ್ರಹ್ಮಚಾರಿಗಳೂ, ತಪಸ್ಸಿನಿಂದ ಪಾಪವನ್ನು ಕಳೆದುಕೊಂಡ ಚರ್ಮಮೂಳೆ 
ಮಾತ್ರವುಳ್ಳ ಮುನಿವರ್ಯರೂ ಅತಿ ಭಕ್ತಿಯಿಂದ ಸೇವಿಸುತ್ತಾರೆ. ಹಾಗೆಯೇ 
ದೇವತೆಗಳೂ, ಗಂಧರ್ವರೂ, ಪಿತೃಗಳ್ಕೂ ಸಿದ್ಧರೂ, ಗಾಯಕರೂ, ವಿದ್ಯಾ 
ಧರರೂ, ಕಂಪುರುಷರೂ, ಕಿನ್ನರರೂ, ಗುಹ್ಯಕರೂ, ಪಕ್ಷಿಗಳೂ, ನಾಗಗಳೂ, 
ಪಿಶಾಚಗಳೂ, ಬೇತಾಳಗಳೂ, ದೈತ್ಯರೂ ನಾನಾ ವೈಭವಗಳಿಂದಲೂ, ಭೂಷಣ 
ಗಳಿಂದಲೂ, ವಾಹನಗಳಿಂದಲೂ ಸಹಿತರಾಗಿ ಸೂರ್ಯಸಮಾನಗಳೂ, ಅಗ್ಲಿ 


ದ್ವಿತೀಯೋತ$ಧ್ಯಾಯಃ ೨೭ 


ವಿದ್ಯುತ್ಬುಂಜನಿಭೈರನ್ಯೈಃ ಸಮನ್ತಾತ್ಸರಿವಾರಿತಂ | 


ಪ್ರಸ್ತುನಂತಿ ಪ್ರಗಾಯಂತಿ ಪಠಂತಿ ಪ್ರಣಮಂತಿ ಜೆ ॥ ೧೦೬ ॥ 
ಪ್ರನೃತ್ಯಂತಿ ಪ್ರಹೃಷ್ಯಂತಿ ಗೋಕರ್ಣೇ ಪೃಥಿವೀಪತೇ । 

ಲಭಂತೇಂ ಭೀಪ್ಸಿತಾನ್ಯಾಮಾನ ಕ್ರಮಂತೇ ಚೆ ಯಥಾಸುಖಂ ॥ ೧೦೭ ॥ 
ಗೋಕರ್ಣಸದೃಶಂ ಕ್ಪೇತ್ರಂ ನಾಸ್ತಿ ಬ್ರಹ್ಮಾಂಡಗೋಲಕೇ ! 

ತತ್ರ ಘೋರಂ ತಸಸ್ತಪ್ತಮುಗಸ್ಕೇನ ಮಹಾತ್ಮನಾ ॥ ೧೦೮ ॥ 
ತಥಾ ಸನತ್ಪುಮಾರೇಣ ಸ್ರಿಯವ್ರತಸುತೈರಸಿ | 

ಅಗ್ನಿನಾ ದೇವನರ್ಯೇಣ ಕಂದರ್ಸೇಣ ಚೆ ಸಾರ್ಥಿವ ॥ ೧೦೯॥ 
ತಥಾ ದೇವ್ಯಾ ಭದ್ರಕಾಲ್ಯಾ ಶಿಂಶುಮಾರೇಣ ಧೀಮತಾ । 

ದುರ್ಮುಖೇನ ಫಣೀಂದ್ರೇಣ ಮಣಿನಾಗಾಹ್ವಯೇನ ಚ u ೧೧೦ ॥ 
ಇಲಾವರ್ತಾದಿಭಿರ್ನಾಗೈರ್ಗರುಡೇನ ಬಲೀಯಸಾ । 

ರಕ್ಸಸಾ ರಾವಣೇನಾಂಸಿ ಕುಂಭಕರ್ಣಾಹ್ಹಯೇನ ತು ॥ ೧೧೧॥ 
ನಿಭೀಷಣೇನ ಪುಣ್ಯೇನ ತಪಸ್ತಪ್ತಂ ಮಹಾತ್ಮನಾ । 

ಏತೇ ಚಾನ್ಯೇ ಚ ಗೀರ್ವಾಣಾಃ ಸಿದ್ಧದಾನನಮಾನವಾಃ ॥ ೧೧೨ ॥ 
ಗೋಕರ್ಣೇ ದೇವದೇವೇಶಂ ಶಿವಮಾರಾಧ್ಯ ಭಕ್ತಿತಃ | 

ಸ್ವನಾಮಾಂಕಾನಿ ಲಿಂಗಾನಿ ಸ್ಥಾಪಯಿತ್ವಾ ಸಹಸ್ಪಶಃ ॥ ೧೧೩ 
ಲೇಭಿಕೇ ಪರಮಾಂ ಸಿದ್ಧಿ ೦ ತಥಾ ತೀರ್ಥಾನಿ ಚೆಕ್ಟಿರೇ 1 

ಅತ್ರ ಸ್ಥಾ ನಾನಿ ಸರ್ನೇಷಾಂ ದೇವಾನಾಂ ಸಂತಿ ಪಾರ್ಥಿವ ॥ ೧೧೪ ॥ 





ವರ್ಣಗಳೂ, ಚಂದ್ರನಂತೆ ಕಾಂತಿಯುಳ್ಳವೂ, ಮಿಂಚಿಗೆ ಸಮಾನಗಳೂ ಆಗಿರುವ 
ವಿಮಾನಗಳಿಂದ ಪರಿವೃತನಾದ ಶಿವನನ್ನು ಸ್ತುತಿಸುತ್ತ, ಹಾಡುತ್ತ, ಪಠಿಸುತ್ತ 
ನಮಸ್ಕರಿಸುತ್ತ, ನರ್ತಿಸುತ್ತ, ಸಂಶೋಷಗೊಳ್ಳುತ್ತ ಸೇವಿಸಿ ಇಷ್ಟಾರ್ಥಗಳನ್ನು 
ಪಡೆಯುತ್ತಾರೆ. 

೧೦೮. ಬ್ರಹ್ಮಾಂಡದಲ್ಲಿ ಗೋಕರ್ಣಕ್ಕೆ ಸಮಾನವಾದ ಕ್ಸೇತ್ರವಿಲ್ಲ. ಅಲ್ಲಿ 
ಮಹಾತ್ಮರಾದ ಅಗಸ್ತ್ಯ ಮಹರ್ಷಿಗಳು ಘೋರ ತಪಸ್ಸನ್ನಾಚರಿಸಿರುವರು. 

೧೦೯-೧೧೪. ಹಾಗೆಯೇ ಸನತ್ಸುಮಾರರು, ಪ್ರಿಯವ್ರತನ ಪುತ್ರರು, 
ಅಗ್ನಿ, ಮನ್ಮಥ, ಭದ್ರಕಾಳೀ, ಶಿಂಶುಮಾರ, ದುರ್ಮುಖ, ಮಣಿನಾಗ, ಇಲಾ 
ವರ್ತಾದಿನಾಗರು, ಗರುಡ, ರಾವಣ, ಕುಂಭಕರ್ಣ, ವಿಭೀಷಣ ಇವರು 
ತಪಸ್ಸನ್ನುಆಚರಿಸಿರುವರು. ಇನ್ನೂ ಇತರ ದೇವತೆಗಳೂ, ಸಿದ್ಧರೂ, ದಾನವರೂ, 
ಮನುಷ್ಯರೂ ಗೋಕರ್ಣದಲ್ಲಿ ಮಹೇಶ್ವರನನ್ನು ಪೂಜಿಸಿ ತಮ್ಮ ಹೆಸರಿನ 
ಸಾವಿರಾರು ಲಿಂಗಗಳನ್ನು ಸ್ಥಾಪಿಸಿ ಸರಮ ಸಿದ್ಧಿಯನ್ನು ಹೊಂದಿ ತೀರ್ಥಗಳನ್ನು 
ನಿರ್ಮಿಸಿರುವರು. ಇಲ್ಲಿ ಸಕಲದೇವತೆಗಳ ಕ್ಲೇತ್ರಗಳಿರುವುವು. 


೨೮ ಶ್ರೀ ಸ್ಮಾಂದಮ ಹಾಪುರಾಣಂ 


ವಿಷ್ಣೋಶ್ಚ ದೇನದೇವಸ್ಯ ಬ್ರಹ್ಮಣಃ ಪರಮೇಷ್ಮಿನಃ | 


ಕಾರ್ತಿಕೇಯಸ್ಯ ವೀರಸ್ಯ ಗಜವಕ್ತ್ರಸ್ಯ ಚಾನಘ 1 ೧೧೫ ॥8 
ಧರ್ಮಸ್ಯ ಕ್ರೇತ್ರಸಾಲಸ್ಯ ದುರ್ಗಾಯಾಶ್ಚ ಮಹಾಮತೇ | 

ಗೋಕರ್ಣೇ ಶಿವಲಿಂಗಾನಿ ವಿದ್ಯಂತೇ ಕೋಟಿಕೋಟಿಶಃ ॥ ೧೧೬ ॥ 
ಅಸ ೦ಖ್ಯಾತಾನಿ ತೀರ್ಥಾನಿ ತನ್ನ ೦ತಿ ಚ ಸಪದೇಪದೇ। 

ಬಹುನಾತ್ರ ಕಿಮುಕ್ತೇನ ಗೋಕರ್ಣಸ್ಥಾ ನಿ ಪಾರ್ಥಿವ 1 ೧೧೭ ॥ 
ಸರ್ವಾಣ್ಯಶ್ಮಾ ನಿ ಲಿಂಗಾನಿ ತೀರ್ಥಾನ್ನ ಂಭಾಂಸಿ ಸರ್ವಶಃ । 

ಗೋಕರ್ಣೇ ಶಿವಲಿಂಗಾನಾಂ ತೀರ್ಥನಾಮಪಿ ಭೂರಿಶಃ ॥ ೧೧೮ ॥ 


ಗೀಯತೇ ಮಹಿಮಾ ರಾಜನ್ಪುರಾಣೇಷು ಮಹರ್ಷಿಭಿಃ । 
ಗೋಕರ್ಣೇ ಕೋಟಿತೀರ್ಥಂ ಚ ತೀರ್ಥಾನಾಂ ಮುಖ್ಯತಾಂ ಗತಂ॥೧೧೯॥ 
ಸರ್ವೇಷಾಂ ಶಿನಲಿಂಗಾನಾಂ ಸಾರ್ವಭೌನೋ ಮಹಾಬಲಃ | 


ಕೃತೇ ಮಹಾಬಲಃ ಶ್ವೇತಸ್ತ್ರೇತಾಯಾನುತಿಲೋಹಿತಃ ॥ ೧೨೦ ॥ 

ದ್ವಾಪರೇ ಪೀತವರ್ಣಶ್ನ ಕಲೌ ಶ್ಯಾನೋ ಭವಿಷ್ಯತಿ । 

| ಸಪ್ತಸಾತಾಲಂ ಕುರ್ವನ್ನಪಿ ಮಹಾಬಲಃ ॥ ೧೨೧ ॥ 
ಸ್ತೇ ಕಲಿಯುಗೇ ಘೋರೇ ಮೃಮತಾಮುಹಯಾಸ್ಕತಿ । 

ಸ ಮಾಂಬುಧಿತೀರಸ್ಥೆ ೦ ಗೋಕರ್ಣಕ್ಸೇತ್ರಮುತ್ತಮಂ ॥ ೧೨೨ ॥ 


ಬ್ರಹ್ಮ ಹತ್ಯಾ ದಿಸಾಪಾನಿ ದಹತೀತಿ ಕಿಮದ್ದು ತೆಂ | 
ಕ ಚಾತ್ರ ಬ್ರಹ್ಮ ಮ್ಮಹಂತಾರೋ ಯೇ ಚೆ "ಭೂತಪ್ರು ಹಃ ಶಠಾಃ॥। ೧೨೩ ॥ 





೧೧೫-೧೩೪. ಮತ್ತು ವಿಷ್ಣು, ಬ್ರಹ್ಮ, ಷಣ್ಮುಖ, ಗಣನಾಥ, ಧರ್ಮ 
ರಾಜ, ಕ್ಬೇತ್ರಪಾಲ್ಕ ದುರ್ಗಾ ಇವರಿಂದ ಸ್ಥಾಪಿತವಾದ ಕೋಟ್ಯಂತರ 
ಶಿವಲಿಂಗಗಳೂ, ಲೆಕ್ಕವಿಲ್ಲದ ತೀರ್ಥಗಳೂ ಇವೆ. ಹೆಚ್ಚು ಮಾಕಿನಿಂದೇನು, 
ಗೋಕರ್ಣದಲ್ಲಿರುವ ಕಲ್ಲುಗಳೆಲ್ಲ ಲಿಂಗಗಳೂ, ನೀರೆಲ್ಲ ತೀರ್ಥಗಳೂ ಆಗಿರುವುವು. 
ಅಲ್ಲಿರುವ ಶಿವಲಿಂಗ, ತೀರ್ಥ ಇವುಗಳ ಮಾಹಾತ್ಮ್ಯೆಯನ್ನು ಮಹರ್ಷಿಗಳು 
ಪುರಾಣಗಳಲ್ಲಿ ಹೊಗಳಿರುತ್ತಾರೆ. ಅಲ್ಲಿ ಕೋಟತೀರ್ಥವು ತೀರ್ಥಗಳಲ್ಲಿ ಮುಖ್ಯ 
ವಾದುದು. ಮಹಾಬಲೇಶ್ವರನು ಸರ್ವಶಿವಲಿಂಗಗಳಿಗೆ ಚಕ್ರವರ್ತಿಯು. 
ಆ ಮಹಾಬಲೇಶ್ವರ ಲಿಂಗವು ಕೃತಯುಗದಲ್ಲಿ ಬೆಳ್ಳಗೂ, ತ್ರೇತಾಯುಗದಲ್ಲಿ 
ಅತಿ ಕೆಂಪಗೂ, ದ್ವಾಪರಯುಗದಲ್ಲಿ ಹಳದಿಬಣ್ಣ ವಾಗಿಯೂ, ಕಲಿಯುಗದಲ್ಲಿ 
ನೀಲವರ್ಣವಾಗಿಯೂ ಇರುವುದು. ಮಹಾಬಲೇಶ್ವರನು ಏಳು ಅಧೋಲೋಕ 
ಗಳನ್ನು ಆಕ್ರಮಿಸಿರುವವನಾದಾಗ್ಯೂ ಘೋರಕಲಿಯುಗವು ಬರಲು ಮೃದು 
ವಾಗುವನು. ಪಶ್ಚಿಮ ಸಮುದ್ರದ ದಡದಲ್ಲಿರುವ ಉತ್ತಮವಾದ ಇಂತಹ 
ಗೋಕರ್ಣಕ್ಟೇತ್ರವು ಬ್ರಹ್ಮಹತ್ಯೆ ಮೊದಲಾದ ಮಹಾ ಪಾಪಗಳನ್ನು ಸುಡುವು 


ದ್ವಿತೀಯೋ9ಧ್ಯಾಯಃ ೨೯ 


ಯೇ ಸರ್ವಗುಣಹೀನಾಶ್ಚ ಪರದಾರರತಾಶ್ಚ ಯೇ 

ಯೇ ಮರ್ವ್ಯತ್ತಾ ದುರಾಚಾರಾ ದುಃಶೀಲಾಃ ಕೃ ಪಣಾಶ್ಚ ಯೇ॥ ೧೨೪ ॥ 
ಲುಬ್ಭ್ಬಾಃ ಕ್ರೂರಾ ಖಲಾ ಮೂಢಾಃ ಸ್ತೇನಾಶ್ಚೆವಾಂತಿಕಾಮಿನಃ । 

ತೇ ಸರ್ವೇ ಪ್ರಾಪ್ಯ ಗೋಕರ್ಣಂ ಸ್ನಾತ್ವಾ ತೀರ್ಥಜಲೇಷು ಚ ॥ ೧೨೫ ॥ 
ದೇನಂ ಮಹಾಬಲಂ ದೃಷ್ಟ್ವಾ ಪ್ರಯಾತಾಃ ಶಾಂಕರಂ ಪೆದಂ । 

ತತ್ರ ಪುಣ್ಯಾಸು ತಿಥಿಷು ಪುಣ್ಯರ್ಸ್ಸೇ ಪುಣ್ಯವಾಸರೇ ॥ ೧೨೬ ॥ 
ಯೇಂರ್ಚಯಂತಿ ಮಹೇಶಾನಂ ತೇ ರುದ್ರಾಃ ಸ್ಕುರ್ನ ಸಂಶಯಃ । 
ಯದಾ ಕದಾಚಿದ್ಗೋಕರ್ಣಂ ಯೋ ವಾ ಕೋ ವಾಪಿ ಮಾನವಃ॥ 
ಪ್ರವಿಶ್ಯ ಪೂಜಯೇದೀಶಂ ಸ ಗಚ್ಛೇದ್ಪ ೨ಹ್ಮಣಃ ಪದಂ । 
ರನೀಂದುಸೌಮ್ಯವಾರೇಷು ಯದಾ ದರ್ಶೊೋ ಭವಿಷ್ಯತಿ ॥ ೧೨೮ ॥ 
ತದಾ ಜಲನಿಧೌ ಸ್ನಾನಂ ದಾನಂ ಚ ಪಿತೃತರ್ಸಣಂ । 

ಶಿವಪೂಜಾ ಜಪೋ ಹೋಮೋ ವ್ರತಚರ್ಯಾ ದ್ವಿಜಾರ್ಚನಂ ॥ ೧೨೯॥ 
ಯತ್ಶಿಂಚಿದ್ದಾ ಕೃತಂ ಕರ್ಮ ತದನಂತಫಲಪ್ರದಂ । 


ವ್ಯತೀಪಾತಾದಿಯೋಗೇಷು ರನಿಸಂಕ್ರಮಣೇಷು ಚ ॥ ೧೩೦ ॥ 
ಮಹಾಪ್ರದೋಷನೇಲಾಸು ಶಿವಪೂಜಾ ನಿಮುಕ್ತದಾ । 
ಅಥೈಕಾಂ ತೇ ಪ್ರನಕ್ಸ್ಸಾಮಿ ತಿಥಿಂ ಪಾರ್ಥಿವ ಮುಕ್ತಿದಾಂ ॥ ೧೩೧॥ 


ಯಸ್ಯಾಂ ಕಲ ಮಹಾವ್ಯಾಭೋ ಲೇಭೇ ಶಂಭೋಃ ಪರಂ ಪದಂ । 
ಮಾಘಮಾಸೇ ಮಹಾಪುಣ್ಯಾ ಯಾ ಸಾ ಕೃಷ್ಣಚೆತುರ್ದಶೀ ॥ ೧೩೨॥ 


ಟ್‌ 
ಮೂರ್ಬ್ಯರೂ, ಯಾವೊಂದು ಗುಣವಿಲ್ಲದವರೂ, ಪರಸತಿಯೆರಲ್ಲಾಸಕ್ಷರೂ, 


ದುರ್ನಡತೆಯುಳ್ಳವರೂ, ದುರಾಚಾರಿಗಳೂ, ದುಷ್ಟಸ್ವಭಾವದವರೂ» 
ದೀನರೂ ಲೋಭಿಗಳೂ, ಕಠಿನರೂ, ದುಷ್ಟರೂ, ಮೂಢರೂ, ಕಳ್ಳರೂ, 
ಕಾಮುಕರೂ, ಇವರೆಲ್ಲರೂ ತೀರ್ಥಗಳಲ್ಲಿ ಮಿಂದು, ಮಹಾಬಲೇಶ್ವರನ ದರ್ಶನ 
ಮಾಡಿ ಶಿವನ ಸ್ಥಾನವನ್ನು ಪಡೆಯುವರು. ಅಲ್ಲಿ ಪುಣ್ಯತಿಥಿಗಳಲ್ಲಿಯ್ಕೂ 
ಪುಣ್ಯನಕ್ಸತ್ರಗಳಲ್ಲಿಯೂ, ಪುಣ್ಯವಾರಗಳಲ್ಲಿಯೂ ಶಿವನನ್ನು ಪೂಜಿಸಿದವರು. 
ನಿಶ್ಚಯವಾಗಿ ರುದ್ರರೇ ಆಗುವರು. ಮಾನವನು ಯಾವಾಗಲಾದರೂ. 
ಗೋಕರ್ಣವನ್ನು ಪ್ರವೇಶಿಸಿ ಮಹಾದೇವನನ್ನು ಅರ್ಚಿಸಿದರೆ ಅವನು ಬ್ರಹ್ಮನ 
ಸ್ಥಾನಕ್ಕೆ ತೆರಳುವನು. ಭಾನು, ಸೋಮ, ಬುಧವಾರಗಳಲ್ಲಿ ಅಮಾವಾಸ್ಯೆ 
ಯಾದರೆ ಆದಿನ ಸಾಗರದಲ್ಲಿ ಮಿಂದು ದಾನ, ಪಿತೃತರ್ಪಣ, ಶಿವಪೂಜೆ, ಜಪ, 
ಹೋಮ, ವ್ರತಾನುಷ್ಮಾನ, ಬ್ರಾಹ್ಮಣ ಪೂಜೆ ಇವುಗಳಲ್ಲಿ ಯಾವುದನ್ನು 
ಮಾಡಿದರೂ ಆ ಕರ್ಮವು ಅತಿಶಯ ಫಲವನ್ನು ಕೊಡುವುದು. ವ್ಯತೀಪಾತ್ಕ 


ದೆಂಬುದು ಆಶ್ಚರ್ಯಕರವಲ್ಲ. ಅಲ್ಲಿ ಬ್ರಹ್ಮಫ್ಲುರೂ, ಪ್ರಾಣಿದ್ರೋಹಿಗಳೂ, 


೩೦ ಶ್ರೀ ಸ್ಕಾಂದಮಹಾಪುರಾಣಂ 


ಶಿನಲಿಂಗೆಂ ಬಿಲ್ಕಪತ್ರಂ ದುರ್ಲಭಂ ಹಿ ಚತುಷ್ಟಯಂ | 
ಅಹೋ ಬಲವತೀ ಮಾಯಾ ಯಯಾ ಶೈವೀ ಮಹಾತಿಥಿಃ 8 ೧೩೩॥ 
ನೋಪೋಷ್ಯತೇ ಜನೈರ್ಮೂಢೈರ್ಮಹಾಮೂಕೈರಿನ ತ್ರಯಾ । 


ಉಪವಾಸೋ ಜಾಗರಣಂ ಸನ್ನಿಧಿಃ ಪರಮೇಶಿತುಃ H ೧೩೪ ॥ 
ಗೋಕರ್ಣಂ ಶಿನಲೋಕಸ್ಯ ನೃಣಾಂ ಸೋಪಾನಪದ್ಧತಿಃ | 

ಶೃಣು ರಾಜನ್ನಹಮಪಿ ಗೋಕರ್ಣಾದಧುನಾಗತಃ ॥ ೧೩೫ ॥ 
ಉಪಾಸ್ಕೈನಾಂ ಶಿವತಿಥಿಂ ನಿಲೋಕ್ಯ ಚ ಮಹೋತ್ಸವಂ | 

ಅಸ್ಯಾಂ ಶಿವತಿಥೌ ಸರ್ವೇ ಮಹೋತ್ಸನದಿದೃಕ್ಚವಃ 1 ೧೩೬ ॥ 
ಆಗತಾಃ ಸರ್ವದೇಶೇಭ್ಯಶ್ಚಾತುರ್ವರ್ಣ್ಯ್ಯಾ ಮಹಾಜನಾಃ ॥ 

ಸ್ತ್ರಿಯೋ ವೃದ್ಧಾಶ್ಹ ಬಾಲಾಶ್ಚ ಚತುರಾಶ್ರಮವಾಸಿನಃ ॥ ೧೩೭ ॥ 
ಆಗತ್ಯ ದೃಷ್ಟ್ವಾ ದೇನೇಶಂ ಲೇಭಿರೇ ಕೃತಕೃತ್ಯತಾಂ । 

ಅಥಾ ಹಮಪ್ಯಮಿನಾ ಶಿಷ್ಯಾ ಯಷಯಶ್ಚ ತಥಾಃಪರೇ 1 ೧೩೮ ॥ 
ರಾಜರ್ಷಯಶ್ಚ ರಾಜೇಂದ್ರ ಸನಕಾದ್ಯಾಃ ಸುರರ್ಷಯಃ 1 

ಸ್ನಾತ್ವಾ ಸರ್ವೇಷು ತೀರ್ಥೇಷು ಸಮುಪಾಸ್ಕ ಮಹಾಬಲಂ (॥ ೧೩೯ ॥ 
ಲಬ್ಧ್ವಾ ಚೆ ಜನ್ಮಸಾಫಲ್ಯಂ ಪ್ರಯಾತಾಃ ಸರ್ವತೋದಿಶಂ । 
ಅಮುನಾಂದ್ಯ ಸರೇಂದ್ರೇಣ ಜನಕೇನ ಯಿಯಕ್ಸುಣಾ ॥ ೧೪೦ ॥ 


ಸಂಕ್ರಾಂತಿ, ಮಹಾಪ್ರದೋಷ ಇವುಗಳಲ್ಲಿ ಮಾಡಿದ ಶಿವಪೂಜೆಯು ಮೋಕ್ಸ 
ವನ್ಲೀಯುವುದು. ಮಹಾವ್ಯಾಧನು ಶಿವನ ಸ್ಥಾನವನ್ನು ಪಡೆದ ಮೋಕ್ಬದಾ 
ಯಕವಾದ ಒಂದು ತಿಥಿಯನ್ನು ನಿನಗೆ ಹೇಳುವೆನು. ಅದು ಮಾಘ ಬಹುಳ 
ಚತುರ್ದಶಿಯಾಗಿರುವುದು. ಈ ಮಾಘಮಾಸ, ಶಿವರಾತ್ರಿ, ಶಿವಲಿಂಗ, 
ಬಿಲ್ವಪತ್ರೆ ಇವುಗಳು ಲೋಕದಲ್ಲಿ ದುರ್ಲಭವಾದವುಗಳು. ಬಲಿಷ್ಕವಾದ ಮಾಯೆ 
ಯಿಂದ ಮೂಢರಾದ ಜನರು ಮೂಕರಂತೆ ಈ ಶಿವರಾತ್ರಿದಿನ ಉಪವಾಸ, 
ಜಾಗರಣ, ಶಿವನ ಸಮಾಪದಲ್ಲಿ ವಾಸಿಸುವುದು ಈ ಮೂರನ್ನು ಮಾಡುವುದಿಲ್ಲ. 

೧೩೫-೧೪೧. ಗೋಕರ್ಣಕ್ಟೇತ್ರವು ಮಾನವರಿಗೆ ಶಿವಲೋಕಕ್ಕೆ ಹೋಗಲು 
ಮೆಟ್ಟಲು. ಮಹಾರಾಜ! ನಾನೀಗ ಶಿವರಾತ್ರಿಯನ್ನು ಸೇವಿಸಿ, ಮಹೋತ್ಸವ 
ವನ್ನು ಕಂಡು ಗೋಕರ್ಣದಿಂದ ಬಂದಿದ್ದೇನೆ. ಈ ಶಿವರಾತ್ರಿದಿನ ಮಹೋತ್ಸವ 
ವನ್ನು ನೋಡಲು ಸಕಲದೇಶಗಳಿಂದ ನಾಲ್ಕುಜಾತಿ ಮತ್ತು ಆಶ್ರಮದವರೂ 
ಹೆಂಗಸರೂ, ಮುದುಕರೂ, ಬಾಲಕರೂ ಬಂದು ಮಹೇಶ್ವರನನ್ನು ಕಂಡು 
ಧನ್ಯರಾದರು. ನಾನೂ, ಈ ಶಿಷ್ಯರೂ, ಇತರ ಮುನಿಗಳೂ, ರಾಜರ್ಷಿಗಳೂ, 
ಸನಕಾದಿ ದೇವಮುನಿಗಳೂ ಸಕಲತೀರ್ಥಗಳಲ್ಲಿ ಸ್ನಾನಮಾಡಿ ಮಹಾಬಲೇಶ್ವರ 
ನನ್ನು ಸೇವಿಸಿ ಜನ್ಮಸಾರ್ಥಕ್ಯವನ್ನು ಹೊಂದಿ ನಾನಾ ದಿಕ್ಕುಗಳಿಗೆ ಹೊರಟಿವು. 


ದ್ವಿತೀಯೋಕಧ್ಯಾಯಃ ೩೧ 


ನಿಮಂತ್ರಿತೋ€ಹಂ ಸಂಪ್ರಾಪ್ತೋ ಗೋಕರ್ಣಾಚ್ಛಿವಮಂದಿರಾತ್‌ । 
ಪ್ರತ್ಯಾಗಮಂ ಕಿಮಪ್ಯಂಗ ದೃಷ್ಟ್ಟ್ಟ್ವಾಶ್ಚರ್ಯಮಹಂ ಪಥಿ । 
ಮಹಾನಂದೇನ ಮನಸಾ ಕೃತಾರ್ಥೋ ಸ್ಮ ಮಹೀಪತೇ ॥ ೧೪೧ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಂಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ 4 ಗೋಕರ್ಣ 
ಮೆಹಿಮಾನುವರ್ಣನಂ?? ನಾಮ ದ್ವಿತೀಯೋಂಧ್ಯಾಯಃ 





ಈಗ ಯಾಗಮಾಡಲಿಚ್ಛಿಸಿದ ಜನಕಮಹಾರಾಜನ ಆಹ್ವಾನವನ್ನು ಸ್ವೀಕರಿಸಿ 
ಗೋಕರ್ಣದಿಂದ ಬರುತ್ತ ದಾರಿಯಲ್ಲಿ ಯಾವುದೋ ಒಂದು ಆಶ್ಚರ್ಯನಿಷಯ" 
ವನ್ನು ನೋಡಿ ಸಂತೋಷಗೊಂಡ ಮನಸ್ಸುಳ್ಳ ವನಾಗಿ ಧನ್ಯನಾದೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದೆಮಹಾಪುರಾಣದ ಮೂರನೆಯೆ ಬ್ರಹ್ಮಖಂಡದ ಮೂರನೆಯ 
ಬ್ರಹ್ಮೋತ್ತರಖಂಡದಲ್ಲಿ  ಗೋಕರ್ಣಮಹಿಮಾನುವರ್ಣನ?'?ನೆಂಬ 
ಎರಡನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥ ತೃತೀಯೋಂಧ್ಯಾಯಃ 
ಶಿವಚೆತುರ್ದಶೀ ಗೋಕರ್ಣಮಾಹಾತ್ಮ್ಯವರ್ಣನಂ 


ರಾಜೋವಾಚ :-- 
ಕಂ ದೃಷ್ಟಂ ಭವತಾ ಬ್ರಹ್ಮನ್ನಾಶ್ಚರ್ಯಂ ಪಥಿ ಕುತ್ರ ವಾ। 
ತನ್ಮಮಾಖ್ಯಾಹಿ ಯೇನಾಹಂ ಕೃತಕೃತ್ಯತ್ವಮಾಪ್ಪುಯಾಂ ॥೧॥ 
ಗೌತಮ ಉವಾಚ ೭. 
ಗೋಕರ್ಣಾದಹಮಾಗಚ್ಛ ಕ್ವಾಂಸಿ ದೇಶೇ ನಿಶಾಂಪತೇ । 
ಜಾತೇ ಮಧ್ಯಾಹ್ನಸನುಯೇ ಲಬ್ಧವಾಸ್ಥಿಮಲಂ ಸರಃ non 
ತತ್ರೋಪಸ್ಸೃಶ್ಯ ಸಲಿಲಂ ವಿನೀಯ ಚ ಪಥಿ ಶ್ರಮಂ ! 
ಸುಸ್ನಿಗ್ಗಶೀತಲಚ್ಛಾಯಂ ನ್ಯಗ್ರೋಧಂ ಸಮುಪಾಶ್ರಯಂ Han 
ಅಥಾನಿದೂರೇ ಚಾಂಡಾಲೀಂ ವೃದ್ಧಾಮಂಧಾಂ ಕೃಶಾಕೃತಿಂ | 
ಶುಷ್ಕನ್ಮುಖೀಂ ನಿರಾಹಾರಾಂ ಬಹುರೋಗನಿಪೀಡಿತಾಂ ॥೪॥ 
`ಕುಷ್ಮನ್ರ ಣಪರೀತಾಂಗೀಮುದ್ಯತೃಮಿಕುಲಾಕುಲಾಂ | 
ಪೂಯಶೋಣಿತಸಂಸಕ್ತಜರತ್ಸಟಲಸತ್ಯಟೀಂ ॥೫॥ 


ಕನ್ನಡದ ಅನುವಾದ 
ಶಿನಚತುರ್ದಶೀ ಗೋಕರ್ಣಮಾಹಾತ್ಮ್ಮ್ಯಾನುವರ್ಣನ 

೧. ರಾಜನು ಹೇಳುತ್ತಾನೆ:--ಮುಸಿಗಳೆ! ನೀವು ದಾರಿಯಲ್ಲಿ ಎಲ್ಲಿ 
ಏನನ್ನು ನೋಡಿದಿರಿ? ಅದನ್ನು ನನಗೆ ಹೇಳಿರಿ. ಅದರಿಂದ ನಾನೂ ಧನ್ಯ 
ನಾಗುವೆನು. 

೨. ಗೌತಮನು ಹೇಳುತ್ತಾನೆ :-- ಮಹಾರಾಜ! ನಾನು ಗೋಕರ್ಣದಿಂದ 
ಬರುತ್ತ ಯಾವುದೊ ಒಂದು ಸ್ಥಳದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಒಂದು 
ನಿರ್ಮಲವಾದ ಸರಸ್ಸನ್ನು ಕಂಡೆನು. 

೩. ಅದರಲ್ಲಿ ಆಚಮನ ಮಾಡಿ ಮಾರ್ಗಾಯಾಸವನ್ನು ಹೋಗಲಾಡಿಸಿ 
ಸೊಂಡು ತಣ್ಣಗಾದ ನೆರಳುಳ್ಳ ಆಲದ ಮರವನ್ನು ಆಶ್ರಯಿಸಿದೆನು. 

೪-೮. ಬಳಿಕ ಹತ್ತಿರದಲ್ಲಿ ಕುರುಡಳೂ, ಕೃಶಳೂ, ಒಣಗಿದ ಮುಖ 
ವುಳ್ಳವಳೂ, ಆಹಾರವಿಲ್ಲದವಳೂ, ಅನೇಕ ರೋಗಗಳಿಂದ ಪೀಡಿತಳೂ, ಕುಷ್ಕ 
ರೋಗದ ಹುಣ್ಣುಗಳುಳ್ಳವಳೂ, ಹೊರಹೊಮ್ಮುತ್ತಿರುವ ಕೃಮಿಗಳುಳ್ಳೆವಳೂ, 
ತೇವು, ರಕ್ತಗಳಿಂದ ವ್ಯಾಪ್ತವಾದ ವಸ್ತ್ರವನ್ನುಟ್ಟವಳೂ, ಕ್ಷಯರೋಗದಿಂದ 


ತೃತೀಯೋರಧ್ಯಾಯೆಃ ತತ್ತಿ 


ಮಹಾಯಕ್ಚ ೬ಗಲಸ್ಸೇನ ಕೆಂಶಸಂಶರೋಧವಿಹ್ವಲಾಂ । 


ವಿನಷ್ಟದಂತಾಮವ್ಯಕ್ತಾಂ ವಿಲುಶಂತೀಂ ಮುಹುರ್ಮುಹುಃ 1೬॥ 
ಚಂಡಾಂರ್ಕಕಿರಣಸ್ಸ ಸ್ನ ಕೈಖರೋಷ್ಟ ರಜಸಾಪ್ರ್ನತಾಂ 1 
ವಿಣ್ಮೂತ್ರಪೂಯದಿಗ್ಳಾಂಗೀಮಸೃಗ್ಗಂಧದುರಾಸದಾಂ Han 
ಕಫರೋಗಬಹುಶ್ವಾಸಶ್ನ ಫನಾಡೀಬಹುನ್ಯಥಾಂ [ 
ವಿಧ್ವಸ್ತಕೇಶಾಂವಯವಾಮಪಶ್ಯಂ ಮರಣೋನ್ಮುಖೀಂ nol 
ತಾದೃಗ್ವ್ಯಥಾಂ ಚ ತಾಂ ವೀಕ್ಸ್ಯೆ ಕೃಪಯಾಹಂ ಪರಿಪ್ಲುತಃ । 
ಪ್ರತೀಕ್ಸೃನ್ಮರಣಂ ತಸ್ಯಾಃ ಕ್ಸಣಂ ತತ್ರೈವ ಸಂಸ್ಥಿ ತಃ ॥೯॥ 
ತಥಾಂಂತರಿಕ್ಚೃಪದವೀಂ ಸಿಂಚಂತಮಿವ ರಶ್ಮಿಭಿಃ । 

ದಿವ್ಯಂ ವಿಮಾನಮಾಸೀತಮದ್ರಾಕ್ಬಂ ಶಿವಕಿಂಕರೈಃ ॥ ೧೦॥ 
ತಸ್ಮಿನ್ರವೀಂದುವಹ್ಹೀನಾಂ ತೇಜಸಾಮಿನ ಪಂಜರೇ | 

ವಿಮಾನೇ ಸೂರ್ಯಸಂಕಾಶಾನಪಶ್ಯಂ ಶಿವಕಿಂಕರಾನ್‌ ॥ ೧೧॥ 


ತೇವೈ ತ್ರಿಶೂಲಖಟ್ಟಾಂಗಟಂಕಚರ್ಮಾಂಸಿಪಾಣಯ॥ | 
ಚಂದ್ರಾರ್ಧಭೂಷಣಾಃ ಸಾಂದ್ರಚಂದ್ರಕುಂದೋರುವರ್ಚೆಸಃ ॥ ೧೨॥ 
ಕರೀಟಿಕುಂಡಲಭ್ರಾಜನ್ಮ ಹಾಹಿವಲಯೋಜ್ವಲಾಃ [ 

ಶಿವಾನುಗಾ ಮಯಾ ದೃಷ್ಟಾಶ್ಚತ್ವಾರಃ ಶುಭಲಕ್ಸೃಣಾಃ ॥ ೧೩॥ 


ಕುಗ್ಗಿದ ಕಂಠವುಳ್ಳವಳೂ, ಹಲ್ಲುಗಳಿಲ್ಲದೆ ಅಸ್ಪಷ್ಟವಾಗಿ ನುಡಿಯುತ್ತ ಹೊರಳಾಡು 
ತ್ತಿರುವವಳೂ, ಚಂಡಸೂರ್ಯಕಿರಣಗಳಿಂದ ಕಾದ ಧೂಳುಗಳಿಂದ ವ್ಯಾಪ್ತಳೂ, 
ಮಲ, ಮೂತ್ರ, ಕೀವುಗಳಿಂದ ಲಿಪ್ತಾಂಗಳೂ, ರಕ್ತದ ದುರ್ವಾಸನೆಯುಳ್ಳ 
ವಳೂ, ಕಫರೋಗದ ಉಬ್ಬಸದಿಂದ ಸಡಿಲವಾದ ನರಗಳುಳ್ಳವಳಾಗಿ ಬಹಳ 
ವ್ಯಥೆಪಡುತ್ತಿರುವವಳೂ, ಉದುರಿದ ಕೂದಲು ಮತ್ತು ಅಂಗಗಳುಳ್ಳವಳೂ, 
ಸಾಯುತ್ತಿರುವವಳೂ ಆಗಿರುವ ಓರ್ವ ಚಂಡಾಲರ ಮುದುಕಿಯನ್ನು ಕಂಡೆನು. 

೯. ಹಾಗೆ ವ್ಯಥೆಪಡುತ್ತಿರುವ ಅವಳನ್ನು ನೋಡಿ ನಾನು ದಯೆಗೊಂಡು 
ಅವಳ ಸಾವನ್ನು ಸಿರೀಕ್ಸಿಸುತ್ತ ಕ್ಷಣಕಾಲ ಅಲ್ಲಿಯೇ ನಿಂತೆನು. 

೧೦. ಬಳಿಕ ಆಕಾಶಮಾರ್ಗವನ್ನು ಕಾಂತಿಯಿಂದ ಬೆಳಗುತ್ತಿರುವ ಶಿವ 
ದೂತರು ತಂದ ವಿಮಾನವನ್ಸೀಕ್ಸಿಸಿದೆನು. 

೧೧. ಚಂದ್ರ, ಸೂರ್ಯ, ಅಗ್ನಿಗಳ ಕಾಂತಿಪಂಜರದಂತಿರುವ ಆ ವಿಮಾನ 
ದೊಳಗೆ ಸೂರ್ಯನಂತಿರುವ ನಾಲ್ಕು ಮಂದಿ ಶಿವದೂತರನ್ನು ಕಂಡೆನು. 

೧೨-೧೩. ಅವರು ತ್ರಿಶೂಲ, ಖಟ್ವಾಂಗ, ಉಳಿ, ಗುರಾಣಿ, ಕತ್ತಿಗಳನ್ನು 
ಹಿಡಿದು, ಅರ್ಧಚಂದ್ರನಿಂದಲಂಕೃತರಾಗಿ, ಚಂದ್ರ, ಮಲ್ಲಿಗೆ ಹೂವುಗಳ 
ತೇಜಸ್ಸುಳ್ಳವರಾಗಿ, ಕಿರೀಟಕುಂಡಲಗಳಿಂದ ಪ್ರಕಾಶಮಾನರೂ, ಸರ್ಪದ 
ಬಳೆಗಳಿಂದ ಉಜ್ವಲರೂ, ಮನೋಹರಲಕ್ಸಣವುಳ್ಳ ವರೂ ಆಗಿದ್ದರು. 


೩೪ ಶ್ರೀ ಸ್ಯಾಂದೆಮಹಾಪುರಾಣಂ 


ತಾನಾಪತತ ಆಲೋಕ್ಯ ವಿಮಾನಸ್ಥಾನ್ಸುವಿಸ್ಮಿತಃ I 


ಉಪಸೃತ್ಯಾಂಂತಿಕೇ ನೇಗಾದಪೃಚ್ಛಂ ಗಗನೇ ಸ್ಮಿತಾನ್‌ 1 ೧೪ 8 
ನಮೋ ನಮೋ ವಸ್ತ್ರಿದಶೋತ್ತಮೇಭ್ಯ 
ಸ್ತಿಲೋಚನಶ್ರೀ ಚೆರಣಾಂನುಗೇಭ್ಯಃ I 
ತ್ರಿಲೋಕರಕ್ಷಾನಿಧಿಮಾನಹದ್ದ ತ 
ಸ್ತ್ರಿಶೂಲ ಚರ್ಮಾಃಸಿಗದಾಧರೇಭ್ಯಃ ॥ ೧೫ ॥ 


ವಿದಿತಾ ಹಿ ಮಯಾ ಯೂಯಂ ಮಹೇಶ್ವರಪದಾಂನುಗಾಃ । 

ಇಯಂ ವೋ ಲೋಕರಕ್ಸಾರ್ಥಾ ಗತಿರಾಹೋ ವಿನೋದಜಾ ॥ ೧೬॥ 

ಉತ ಸರ್ವಜನಾಃಘೌಘನಿಜಯಾಯ ಕೃತೋದ್ಯಮಾಃ । 

ಬ್ರೂತ ಕಾರುಣ್ಯತೋ ಮಹ್ಯಂ ಯಸ್ಕ್ಮಾದ್ಯೊಯಮಿಹಾಗತಾಃ ॥ ೧೭॥ 
ಶಿವದೂತಾ ಊಚುಃ: 

ಏಷಾಃಗ್ರೇ ದೃಶ್ಯತೇ ವೃದ್ಧಾ ಚಾಂಡಾಲೀ ಮರಣೋನ್ಮುಖೀ I 

ಏತಾಮಾನೇತುಮಾಯಾತಾಃ ಸಂದಿಷ್ಟಾಃ ಪ್ರಭುಣಾ ನಯಂ ೫೧೮॥ 

ಇತ್ಯುಕ್ತೇ ಶಿನದೂಶೈಸ್ತೆ ರೆಪೃಚ್ಛಂ ಪುನರಷ್ಯಹಂ 1 


ವಿಸ್ಮಯಾವಿಷ್ಟಚಿತ್ತಸ್ತಾನೃತಾಂಜಲಿರನಸ್ಥಿ ತಃ ॥ ೧೯॥ 
ಅಹೋ ಪಾಪೀಯಸೀ ಘೋರಾ ಜಾಂಡಾಲೀ ಕಘಮರ್ಹತಿ । 
ದಿವ್ಯಂ ವಿಮಾನೆಮಾರೋಢುಂ ಶುನೀವಾಃಧ್ವರನಮುಂಡಲಂ W ೨೦॥ 


೧೪. ನಾನು ವಿಮಾನಾರೂಢರಾಗಿ ಆಕಾಶದಲ್ಲಿ ಬರುತ್ತಿರುವ ಅವರನ್ನು 
ನೋಡಿ ಅಚ್ಚರಿಗೊಂಡು ಬೇಗನೆ ಹತ್ತಿರ ಹೋಗಿ ಹೀಗೆ ಕೇಳಿದೆನು: 

೧೫. " ದೇವೋತ್ತಮರೂ, ಶಿವಸೇವಕರೂ, ಮೂರು ಲೋಕಗಳ 
ರಕ್ಸಾಕಾರ್ಯದಲ್ಲಿ ನಿರತರೂ, ತ್ರಿಶೂಲ, ಗುರಾಣಿ, ಕತ್ತಿ, ಗದೆ ಇವುಗಳನ್ನು 
ಧರಿಸಿದವರೂ ಆದ ಎಲ್ಫೈ ತಿವಕಿಂಕರರೇ! ನಿಮಗೆ ನಮಸ್ಕಾರವು. 

೧೬. ನೀವು ಪರಮೇಶ್ವರನ ದೂತಕೆಂಬುದನ್ನು ತಿಳಿದೆನು. ಈಗ ನೀವು 
ಲೋಕರಕ್ಸಣೆಗಾಗಿ ಹೊರಟರುವಿರೊ, ಅಥವಾ ವಿಹಾರಕ್ಕಾಗಿ ಹೊರಟರುವಿಕೊ? 

೧೭. ಅಥವಾ ಸಮಸ್ತ ಜನರ ಪಾಪಸಮೂಹದ ನಾಶಕ್ಕಾಗಿ ಉದ್ಯುಕ್ತ 
ರಾಗಿದ್ದೀರೊ? ದಯವಿಟ್ಟು ನನಗೆ ಹೇಳಿರಿ. 

೧೮. ಶಿವದೂತರು ಹೇಳುತ್ತಾರೆ:--ಇಗೋ, ಇಲ್ಲಿನೋಡು. ವೃದ್ಧಳಾದ 
ಈ ಚಾಂಡಾಲಿಯು ಸಾಯುತ್ತಿದ್ದಾಳೆ. ಇವಳನ್ನು ಕರೆತರುವುದಕ್ಕಾಗಿ ನಮ್ಮ 
ಪ್ರಭುವು ಆಜ್ಞಾ.ಪಿಸಿರುತ್ತಾನೆ. 

೧೯. ಶಿವದೂತರು ಹೀಗೆನ್ನಲು ನಾನು ಆಶ್ಚರ್ಯಗೊಂಡವನಾಗಿ 
ಕೈಮುಗಿದುಕೊಂಡು ತಿರುಗಿ ಅವರನ್ನು ಹೀಗೆ ಕೇಳಿದೆನು. 

ಈರ್‌ ಇದೇನಾಶ್ಚರ್ಯ! ಘೋರಪಾಪಿನಿಯಾದ ಈ ಚಂಡಾಲರ 


ತೃತಿ ತೋಳ ್ಯಾಯೇ ೩೫ 


ಆಜನ್ಮತೋಂ ಶುಜಿಪ್ರಾಯಾಂ ಪಾಹಾಂ ಪಾಪಾ ನುಗಾವಿಂನೀಂ | 


ಕಫಮೇನಾಂ ದುರಾಚಾರಾಂ ಶಿನಲೋಕಂ ನಿನೀಷಥ ॥ ೨೧॥ 
ಅಸ್ಯಾ ನಾಸ್ತಿ ಶಿವಜ್ಞಾನಂ ನಾಸ್ತಿ ಘೋರತರಂ ತಪಃ । 

ಸತ್ಯಂ ನಾಸ್ತಿ ದಯಾ ನಾಸ್ತಿ ಕಥಮೇನಾಂ ವಿನೀಷಥ ॥ ೨೨ ॥ 
ಪಶುಮಾಂಸಕೃತಾಹಾರಾಂ ವನಾರುಣೇಪೂರಿತೋದರಾಂ | 
ಜೀವಹಿಂಸಾರತಾಂ ನಿತ್ಯಂ ಕಥಮೇನಾಂ ನಿನೀಷಥ ॥ ೨೩ ॥ 
ನ ಚ ಪಂಚಾಕ್ಟರೀ ಜಸ್ತಾ ನ ಕೃತಂ ಶಿವಪೂಜನಂ । 

ನ ಧ್ಯಾತೋ ಭಗವಾಂಛಂಭುಃ ಕಥಮೇನಾಂ ನಿನೀಷಥ ॥ ೨೪ ॥ 


ನೋಪೋಷಿತಾ ಶಿನತಿಥಿರ್ನಕೃತಂ ಶಿನಪೂಜನಂ । 
ಭೂತಸೌಹೃದಂ ನ ಜಾನಾತಿ ನ ಚ ಬಿಲ್ವಶಿವಾಂರ್ಹಣಂ ! 


ನೇಷ್ಟಾ ಪೂರ್ತಾದಿಕಂ ವಾಪಿ ಕಥಮೇನಾಂ ನಿನೀಷಥ ॥ ೨೫ ॥ 
ನ ಚ ಸ್ನಾತಾನಿ ತೀರ್ಥಾನಿ ನ ದಾನಾನಿ ಕೃತಾನಿ ಚ । 
ನ ಚ ವ್ರತಾನಿ ಚೀರ್ಣಾನಿ ಕಥಮೇನಾಂ ನಿನೀಷಥ ॥ ೨೬॥ 


ಮುದುಕಿಯು ಹೆಣ್ಣುನಾಯಿಯು ಯಜ್ಞವನ್ನು ಪ್ರವೇಶಿಸುವಂತೆ ದಿವ್ಯವಿಮಾನ 
ವನ್ನೇರಲು ಹೇಗೆ ಅರ್ಹಳಾಗುವಳು? 

೨೧. ಹುಟ್ಟಿದಂದಿನಿಂದ ಅಶುದ್ಧಳೂ, ಪಾಪವುಳ್ಳವಳೂ, ಪಾಪಿಗಳನ್ನನು 
ಸರಿಸಿದವಳೂ, ದುರಾಚಾರಳೂ ಆಗಿರುವ ಇವಳನ್ನು ಶಿವಲೋಕಕ್ಕೆ ಹೇಗೆ 
ಕರೆದುಕೊಂಡು ಹೋಗಲಪೇಕ್ಬಿಸುವಿರಿ? 

೨೨. ಇವಳಲ್ಲಿ ಶಿವಜ್ಞಾನವೂ, ಘೋರತಪಸ್ಸೂ, ಸತ್ಯವೂ, ದಯೆಯೂ 
ಇರುವುದಿಲ್ಲ. 

೨೩. ಇವಳು ಪಶುಮಾಂಸಹಾರವುಳ್ಳವಳೂ, ಹೆಂಡದಿಂದ ತುಂಬಿದ 
ಹೊಟ್ಟಿಯುಳ್ಳವಳೂ, ಪ್ರಾಣಿಹಿಂಸೆಯಲ್ಲಿ ನಿರತಳೂ ಆಗಿದ್ದಾಳೆ. 

೨೪. ಇವಳು ಪಂಚಾಕ್ಟರಿಯನ್ನು ಜಪಿಸಲಿಲ್ಲ ; ಶಿವಪೂಜೆಗೈಯಲಿಲ್ಲ; 
ಶಿವನನ್ನು ಧ್ಯಾನಿಸಲಿಲ್ಲ. 

೨೫. ಶಿವರಾತ್ರಿಯ ದಿನ ಉಪವಾಸ ಮಾಡಿ ಶಿವನನ್ನರ್ಚಿಸಲಿಲ್ಲ. ಪ್ರಾಣಿ 
ಗಳಲ್ಲಿ ಪ್ರೀತಿಮಾಡುವುದನ್ನೂ, ಬಿಲ್ವಪತ್ರೆಯಿಂದ ಶಿವಪೂಜೆ ಮಾಡುವುದನ್ನೂ 
ಅರಿತವಳಲ್ಲ. ಯಜ್ಞ, ತಟಾಕ ಮೊದಲಾದವುಗಳನ್ನು ನಿರ್ಮಾಣಮಾಡಲು 
ತಿಳಿದವಳಲ್ಲ. 

೨೬. ತೀರ್ಥಗಳಲ್ಲಿ ಎಂದೂ ಮಿಂದವಳಲ್ಲ. ದಾನಮಾಡಿದವಳಲ್ಲ. ವ್ರತ 
ವನ್ನಾಚರಿಸಿದವಳಲ್ಲ. ಇಂಥವಳನ್ನು ಶಿವಲೋಕಕ್ಕೆ ಹೇಗೆ ಕರೆದುಕೊಂಡು , 
ಹೋಗುತ್ತೀರಿ? 


ತಹ ಶ್ರೀ ಸ್ಕಾಂದಮಹಾಪುರಾಣಂ 


ಈಕ್ಸಣೇ ಪರಿಹರ್ತವ್ಯಾ ಕಿಮು ಸಂಭಾಷಣಾದಿಷು । 


ಸತ್ಸಂಗರಹಿತಾಂ ಚಂಡಾಂ ಕಥನೇನಾಂ ನಿನೀಷಥ ॥ ೨೭೫ 
ಜನ್ಮಾಂತರಾರ್ಜಿತಂ ಕಿಂಚಿದಸ್ಯಾಃ ಸುಕೃತಮಸ್ತಿ ವಾ। 

ತತ್ಯಥೆಂ ಕುಷ್ಟರೋಗೇಣ ಕೃಮಿಭಿಃ ಪರಿಭೂಯತೇ 1 ೨೮ ॥ 
ಅಹೋ ಈಶ್ವರ ಚರ್ಯೇಯಂ ದುರ್ವಿಭಾವ್ಯಾ ಶರೀರಿಣಾಂ । 

ಪಾಪಾತ್ಮಾ ನೋಪಿ ನೀಯಂತೇ ಕಾರುಣ್ಯಾತ್ಸರಮಂ ಪದಂ ॥ ೨೯ ॥ 
ಇತ್ಯುಕ್ತಾಸ್ತೇ ಮಯಾ ದೂತಾ ದೇನದೇವಸ್ಯ ಶೂಲಿನಃ । 
ಪ್ರತ್ಯೂಚುರ್ಮಾಮಥ ಪ್ರೀತ್ಯಾ ಸರ್ವಸಂಶಯಭೇದಿನಃ 8೩೦॥ 


ಶಿನದೊತಾ ಊಚುಃ: 
ಬಹ್ನನು ಮಹೆದಾಶ್ತರ್ಯಂ ಶೃಣು ಕೌತೂಹಲಂ ಯದಿ । 


ಇನೂಮುದ್ದಿ ಶ್ಯ ಚಾಂಡಾಲೀಂ ಯದುಕ್ತಂ ಭನತಾಧುನಾ ॥೩೧॥ 
ಆಸೀದಿಯಂ ಪೂರ್ವಭವೇ ಕಾಚಿದ್ಬಾ ಹ್ಮಣಕನ್ಯಕಾ । 

ಸುಮಿತ್ರಾನಾನು ಸಂಪೂರ್ಣ ಸೋಮಬಿಂಬಸಮಾನನಾ ॥೩೨॥ 
ಉತ್ಸುಲ್ಲಮಲ್ಲಿಕಾದಾಮಸುಕುಮಾರಾಂಗಲಕ್ಸಣಾ । 
ಕೈಕೇಯದ್ದಿಜಮುಖ್ಯಸ್ಯ ಕಸ್ಯಚಿತ್ರನಯಾ ಸತೀ ॥ ೩೩ ॥ 





೨೭. ಚಂಡಾಲಸ್ತ್ರೀಯಾದ ಇವಳನ್ನು ನೋಡಕೂಡದು. ಇವಳೊಡನೆ 
ಮಾತಾಡಲೇಬಾರದು. ಸಜ್ಜನರ ಸಹವಾಸದಿಂದ ಬಹಿಷ್ಟು ತಳಾದ ಇಂತಹೆಳನ್ನು 
ಹೇಗೆ ಕರೆದುಕೊಂಡುಹೋಗುತ್ತೀರಿ? 

೨೮. ಇವಳು ಜನ್ಮಾಂತರದಲ್ಲಿ ಗಳಿಸಿದ ಪುಣ್ಯವೇನಾದರೂ ಇದೆಯೆ? 
ಹಾಗಿದ್ದರೆ ಇವಳನ್ನು ಕುಷ್ಠರೋಗದ ಕ್ರಿಮಿಗಳು ಹೇಗೆ ಪೀಡಿಸುತ್ತವೆ? 

೨೯. ಈಶ್ವರನ ಕಾರ್ಯವು ಮಾನವರಿಗೆ ತಿಳಿಯಲಾಗದು. ಅವನು 
ದಯೆಯಿಂದ ಪಾಪಿಗಳನ್ನೂ ಉತ್ತಮ ಪದನಿಗೇರಿಸುವನು.” 

೩೦. ಹೀಗೆ ನಾನು ಹೇಳಲು ಸಕಲ ಸಂಶಯಗಳನ್ನೂ ಪರಿಹರಿಸುವ 
ಆ ಶಿವದೂತರು ನನ್ನನ್ನು ಕುರಿತು ಇಂತೆಂದರು. 

೩೧. ಶಿವದೂತರು ಹೇಳುತ್ತಾರೆ:-"" ಅಯ್ಯಾ ಬ್ರಾಹ್ಮಣನೆ! ಈ ಚಂಡಾಲ 
ಸ್ತ್ರೀಯನ್ನು ಕುರಿತು ನೀನು ಆಡಿದ ಮಾತು ಆಶ್ಚೆರ್ಯಕರವಾದುದು. ನಿನಗೆ 
ತಿಳಿಯಲು ಕುತೂಹಲವಿದ್ದರೆ ಕೇಳು, 

೩೨-೨೩. ಇವಳು ಹಿಂದಿನ ಜನ್ಮದಲ್ಲಿ ಪೂರ್ಣಿಮಾಚಂದ್ರನಂತೆ ಮುಖ 
ವುಳ್ಳವಳೂ, ಅರಳಿದ ಮಲ್ಲಿಗೆಯ ಹೂವಿನಂತೆ ಕೋಮಲಾಂಗಿಯೂ ಆಗಿ 
ಕೇಕಯದೇಶದ ಓರ್ವ ಬ್ರಾಹ್ಮಣಕ್ರೀಷ್ಠನಿಗೆ ಸುಮಿತ್ರೆಯೆಂಬ ಕುಮಾರಿಯಾಗಿ 
ಜನಿಸಿದಳು. 


ತೃತೀಯೋ9ಧ್ಯಾಯಃ ೩೭ 


ತಾಂ ಸರ್ವಲಕ್ಸ್ಸಹೋಸಪೇತಾಂ ರತಿರ್ಮೂರ್ತಿವವಾಃ ಪರಾಂ | 


ವರ್ಧಮಾನಾಂ ಪಿತುರ್ಗೇಹೇ ವೀಕ್ಸ್ಯಾಸನ್ವಿಸ್ಮಿತಾ ಜನಾಃ ॥ ೩೪॥ 
ದಿನೇ ದಿನೇ ವರ್ಧಮಾನಾ ಬಂಧುಭಿರ್ಲಾಲಿತಾ ಭೃಶಂ | 

ಸಾ ಶನೈರ್ಯೌವನಂ ಭೇಜೇ ಸ್ಮರಸ್ಯೇವ ಮಹಾಧನುಃ ॥ ೩೫ ॥ 
ಅಥ ಸಾ ಬಂಧುನರ್ಗೈಶ್ಚ ಸಮೇತೇನ ಕುಮಾರಿಕಾ । 

ಪಿತ್ರಾ ಪ್ರದತ್ತಾಕಸ್ಮ್ರೈಚಿದ್ವಿಧಿನಾ ದ್ವಿಜಸೂನವೇ ॥ ೩೬ ॥ 
ಸಾ ಭರ್ತಾರಮನುಪ್ರಾಪ್ಯ ನವಯೌವನಶಾಲಿನೀ । 

ಕಂಚಿತ್ಯಾಲಂ ಶುಭಾಚಾರಾ ರೇಮೇ ಬಂಧುಭಿರಾವೃತಾ ॥೩೭॥ 
ಅಥ ಕಾಲನಶಾತ್ತಸ್ಯಾಃ ಪತಿಸ್ತೀವ್ರರುಜಾರ್ದಿತಃ । 
ರೂಪಯೌವನಕಾಂತೊಆಪಿ ಪಂಚತ್ವಮಗಮನ್ಮುನೇ ॥ ೩೮ 
ಮೃತೇ ಭರ್ತರಿ ದುಃಖೇನ ವಿದಗೃಹೃದಯಾ ಸತೀ। 

ಉವಾಸ ಕತಿಚಿನ್ಮಾಸಾನ್ಸುಶೀಲಾ ವಿಜಿತೇಂದ್ರಿಯಾ Han 
ಅಥ ಯೌವನಭಾರೇಣ ಜೃಂಭಮಾಣೇನ ನಿತ್ಯಶಃ । 

ಬಭೂವ ಹೃದಯಂ ತಸ್ಯಾಃ ಕಂದರ್ಪಪರಿಕಂಪಿತಂ ॥ ೪೦॥ 


೩೪. ತಂದೆಯ ಮನೆಯಲ್ಲಿ ಸಮಸ್ತ ಲಕ್ಷಣವುಳ್ಳವಳಾಗಿ ಬೆಳೆಯುತ್ತ 
ರತಿಯ ಮತ್ತೊಂದು ಮೂರ್ತಿಯಂತಿರುವ ಅವಳನ್ನು ಕಂಡು ಜನರು ವಿಸ್ಮಿತ 
ರಾದರು. 

೩೫. ಬಂಧುಗಳಿಂದ ಲಾಲಿತಳಾಗಿ ದಿನದಿನಕ್ಕೂ ಬೆಳೆಯುತ್ತ ಅವಳು 
ಮೆಲ್ಲನೆ ಯೌವನವನ್ನು ಹೊಂದಿ ಮನ್ಮಥನ ಬಿಲ್ಲಿನಂತಾದಳು. 

೩೬, ಬಳಿಕ ಅವಳ ತಂದೆಯು ಬಂಧುಗಳೊಡನೆ ವಿಧಿಪೂರ್ವಕವಾಗಿ 
ಒಬ್ಬ ಬ್ಮಾಹ್ಮಣ ಕುಮಾರನಿಗೆ ಅವಳನ್ನು ವಿವಾಹೆಮಾಡಿಕೊಟ್ಟನು. 

೩೭. ನವಯೌವನವುಳ್ಳವಳೂ, ಬಂಧುಸಮೇತಳೂ ಆದ ಅವಳು ಪತಿ 
ಯೊಡನೆ ಒಳ್ಳೆಯ ನಡತೆಯುಳ್ಳವಳಾಗಿ ಕೆಲವು ಕಾಲ ಸಂಸಾರ ಮಾಡಿದಳು. 

೩೮. ಮುನಿಯೆ ! ಬಳಿಕ ಕಾಲವಶದಿಂದ ಅವಳ ಗಂಡನು ಕಠಿನ ರೋಗ 
ದಿಂದ ಪೀಡಿತನಾಗಿ ಆಕೃತಿ, ಯೌವನಗಳಿಂದ ಸುಂದರನಾಗಿದ್ದಾಗ್ಗೂ ಮೃತ 
ನಾದನು. 

೩೯. ಪತಿಯು ಮೃತನಾಗಲು ದುಃಖಾಕ್ರಾಂತಳಾದ ಅವಳು ಕೆಲವು 
ತಿಂಗಳು ಜಿತೇಂದ್ರಿಯಳಾಗಿಯೂ ಒಳ್ಳೆಯ ನಡತೆಯುಳ್ಳವಳಾಗಿಯೂ ಇದ್ದಳು. 

೪೦. ತರುವಾಯ ಪ್ರತಿದಿನವೂ ಹೆಚ್ಚುತ್ತಿರುವ ತಾರುಣ್ಯದಿಂದ ಅವಳ 
ಮನಸ್ಸು ಮನ್ಮಥನಿಂದ ಕಂಪಿತವಾಗಿಹೋಯಿತು. 


4೮ ಶ್ರೀ ಸ್ಕಾಂದಮಹಾಪುರಾಣಂ 


ಸಾ ಗುಪ್ತಾ ಬಂಧುವರ್ಗೇಣ ಶಾಸಿತಾಂಪಿ ಮಹೋತ್ತಮೈಃ । 


ನ ಶಶಾಕ ನುನೋ ರೋದ್ಭುಂ ಮದನಾಕೃಷ್ಣಮಂಗನಾ 1 ೪೧॥ 
ಸಾ ಶೀವ್ರಮನ್ಮಥಾವಿಷ್ಟಾ ರೂಪಯೌವನಶಾಲಿನೀ । 

ವಿಧನಾಸಿ ವಿಶೇಷೇಣ ಜಾರಮಾರ್ಗೆರತಾಂಭವತ್‌ ॥ ೪೨ ॥ 
ನ ಜ್ಞಾತಾ ಕೇನಚಿದಪಿ ಜಾರಿಣೇತಿ ವಿಚಕ್ಸ್ಹಣಾ । 
ಜುಗೂಹಾತ್ಮದುರಾಚಾರಂ ಕಂಚಿತ್ಯಾಲಮಸತ್ತಮಾ ॥ ೪೩ ॥ 
ತಾಂ ದೋಹದ ಸಮಾಕ್ರಾಂತಾಂ ಘನನೀಲಮುಖಸ್ತನೀಂ । 

ಕಾಲೇನ ಬಂಧುವರ್ಗೋ ಪಿ ಬುಜೋಧವಿಟಿದೂಷಿತಾಂ ॥ ೪೪ ॥ 
ಇತಿ ಭೀತೋ ಮಹಾಕ್ಲೇಶಾಚ್ಚಿಂತಾಂ ಲೇಭೇ ದುರತ್ಯಯಾಂ । 

ಸ್ತ್ರ ಯಃ ಕಾಮೇನ ಸಶ್ಯಂತಿ ಬ್ರಾಹ್ಮಣಾ ಹೀನಸೇವಯಾ 1 ೪೫ ॥ 
ರಾಜಾನೋ ಬ್ರಹ್ಮದಂಡೇನ ಯತಯೋ ಭೋಗಸಂಗ್ರಹಾತ್‌ । 

ಲೀಢಂ ಶುನಾ ತಥೈವಾಂನ್ನಂ ಸುರಯಾ ವಾರ್ಪಿತಂ ಪಯಃ ॥ ೪೬॥ 
ರೂಪಂ ಕುಷ್ಟರುಜಾವಿಷ್ಟಂ ಕುಲಂ ನಶ್ಯತಿ ಕುಸ್ತ್ರಿಯಾ | 

ಇತಿ ಸರ್ವೇ ಸಮಾಲೋಚ್ಯ ಸಮೇತಾಃ ಪತಿಸೋದರಾಃ 1 ೪೭॥ 
ತತ್ಯಜುರ್ಗೋತ್ರತೋ ದೂರಂ ಗೃಹೀತ್ವಾ ಸಕಚಗ್ರಹಂ । 
ಸಘಟೋತ್ಸರ್ಗಮುತ್ಸುಷ್ಟಾ ಸಾ ನಾರೀ ಸರ್ವಬಂಧುಭಿಃ ॥ ೪೮ ॥ 





೪೧. ಬಂಧುಗಳು ಅವಳನ್ನು ರಕ್ಸಿಸಿದರೂ, ದೊಡ್ಡ ವರು ಶಿಕ್ಸಿಸಿದರೂ 
ಅವಳು ಮದನಸಹೀಡಿತಳಾಗಿ ಮನಸ್ಸನ್ನು ತಡೆಯಲು ಸಮರ್ಥಳಾಗಲಿಲ್ಲ. 

೪೨. ಸೌಂದರ್ಯಯಾೌವನಗಳಿಂದ ಕಂಗೊಳಿಸುತ್ತಿರುವ ಅವಳು ಅತ್ಯಂತ 
ಮನ್ಮಥಪೀಡಿತಳಾಗಿ ವಿಧವೆಯಾದಾಗ್ಲೂ ವ್ಯಭಿಚಾರಿಣಿಯಾದಳು. 

೪೩. ಅತಿ ನೀಚಳಾದ ಅವಳು ಯಾರೂ ತನ್ನನ್ನು ವ್ಯಭಿಚಾರಿಣಿಯೆಂದು 
ತಿಳಿಯೆದಹಾಗೆ ಬಹು ಜಾಣತನದಿಂದ ಕೆಲವುಕಾಲ ತನ್ನೆ ದುರ್ನಡತೆಯನ್ನು 
ಮುಚ್ಚಿ ಕೊಂಡಿದ್ದಳು. 

೪೪-೪೮. ಕೆಲವು ಕಾಲದಮೇಲೆ ಗರ್ಭದ ಚಿಹ್ನೆಯುಳ್ಳವಳೂ, ಅತಿ ನೀಲ 
ಕುಚಾಗ್ರವುಳ್ಳವಳೂ ಆದ ಅವಳನ್ನು ಕಂಡು ಬಂಧುಗಳು ಜಾರಿಣಿಯಾಗಿ 
ದ್ಹಾಳೆಂದು ತಿಳಿದರು. ಇದರಿಂದ ಅವಳು ಅತ್ಯಂತವಾಗಿ ಭಯಗೊಂಡು ಬಹಳ 
ಚಿಂತಾಕ್ರಾಂತಳಾದಳು. ಅವಳ ಗಂಡನ ಸಹೋದರರು, " ಹೆಂಗಸರು ಕಾಮ 
ದಿಂದಲೂ, ಬ್ರಾಹ್ಮಣರು ನೀಚರ ಸೇವೆಯಿಂದಲೂ, ರಾಜರು ಬ್ರಾಹ್ಮಣರನ್ನು 
ಶಿಕ್ಸಿಸುವುದರಿಂದಲೂ, ಸನ್ನ್ಯಾಸಿಗಳು ಸುಖಾನುಭವದ ವಸ್ತುಗಳನ್ನು ಸಂಗ್ರಹಿ 
ಸುವುದರಿಂದಲೂ, ಅನ್ನವು ನಾಯಿಯು ನೆಕ್ಕುವುದರಿಂದಲ್ಕೂ ಹಾಲು ಹೆಂಡದ 
ಸೇರುವಿಕೆಯಿಂದಲೂ, ಸೌಂದರ್ಯವು ಕುಷ್ಕರೋಗದಿಂದಲೂ, ವಂಶವು ದುಷ್ಟ 


ತೃತೀಯೋ9ಭ್ಯಾಯಃ ೩೯ 


ನಿಚರಂತೀ ಚ ಶೂದ್ರೇಣ ರಮಮಾಣಾ ರತಿಪ್ರಿಯಾ । 

ಸಾ ಯಯೌ ಸ್ತ್ರೀ ಬಹಿರ್ಗ್ರ್ರಾಮಾವ್ಹೃಷ್ಟಾ ಶೂದ್ರೇಣ ಫೇನಚಿತ್‌ ॥ ೪೯ ॥ 
ಸತಾಂ ದೃಷ್ಟ್ವಾ ವರಾರೋಹಾಂ ಪೀನೋನ್ನತಪಯೋಧರಾಂ | 

ಗೃಹಂ ನಿನಾಯ ಸಾಮ್ನಾಚ ವಿಧವಾಂ ಶೂದ್ರನಾಯಕಃ | 


ಸಾ ನಾರೀ ತಸ್ಯ ಮಹಿಹೀಭೂತ್ವಾ ತೇನ ದಿವಾನಿಶಂ i ೫೦ ॥ 
ರಮಮಾಣಾ ಕ್ವಚಿದ್ದೇಶೇ ನ್ಯವಸದ್ಧೃಹವಲ್ಲಭಾ । 

ತತ್ರ ಸಾ ಪಿಶಿತಾಹಾರಾ ನಿತ್ಯಮಾಪೀತವಾರುಣೀ ॥೫೧॥ 
ಲೇಭೇ ಸುತಂ ಚ ಶೂದ್ರೇಣ ರಮಮಾಣಾ ರತಿಪ್ರಿಯಾ । 

ಕವಾಚಿದೃರ್ತರಿ ಕ್ವಾಃನಿ ಯಾತೇ ಪೀತಸುರಾ ತು ಸಾ ॥ ೫೨ ॥ 
ಇಯೇಷ ಪಿಶಿತಾಹಾರಂ ಮದಿರಾಮದವಿಹ್ಹಲಾ । 

ಅಥ ಮೇಷೇಷು ಬದ್ಧೇಷು ಗೋಭಿಃ ಸಹ ಬಹಿರ್ವ್ರಜೇ ! ೫೩ ॥ 
ಯಯೌ ಕೃಪಾಣಮಾದಾಯ ಸಾ ತನೋಂಂಥೇ ನಿಶಾಮುಖೇ । 
ಅನಿಮೃಶ್ಯ ಮದಾನೇಶಾನ್ಮೇಷಬುದ್ಧಾ $ನಿಷಪ್ರಿಯಾ ॥ ೫೪ ॥ 
ಏಕಂ ಜಘಾನ ಗೋವತ್ಸಂ ಕ್ರೋಶಂತಂ ನಿಶಿ ದುರ್ಭಗಾ । 

ನಿಹತಂ ಗೃಹಮಾನೀಯ ಜ್ಞಾತ್ವಾ ಗೋವತ್ಸಮಂಗನಾ ॥ ೫೫ ॥ 


ಸ್ತ್ರೀಯಿಂದಲೂ ಹಾಳಾಗುವುದೆಂ'' ದರಿತು ಎಲ್ಲರೂ ಸೇರಿ ಆಲೋಚಿಸಿ ಅವಳ 
ಕೂದಲನ್ನು ಹಿಡಿದೆಳೆದು ಘಟಶ್ರಾದ್ಧ ಪೂರ್ವಕವಾಗಿ ಗೋತ್ರದಿಂದ ತ್ಯಜಿಸಿ 
ದೂರ ಕರೆದುಕೊಂಡುಹೋಗಿ ಬಿಟ್ಟಿರು. 

೪೯. ಶೂದ್ರನೊಡನೆ ತಿರುಗುತ್ತ ಗ್ರಾಮದ ಹೊರಗೆ ಸಂಚರಿಸುತ್ತಿರುವಾಗ 
ಅವಳನ್ನು ಒಬ್ಬ ಶೂದ್ರನಾಯಕನು ಕಂಡನು. 

೫೦-೬೩. ಆ ಶೂದ್ರರೊಡೆಯನು ಪುಷ್ಟವಾದ ಉನ್ನತ ಕುಚಗಳುಳ್ಳ 
ಆ ವಿಧವೆಯನ್ನು ಒಪ್ಪಿಸಿ ತನ್ನ ಮನೆಗೆ ಕರೆದುಕೊಂಡುಹೋದನು. ಅಲ್ಲಿ 
ಅವಳು ಅವನ ರಾಣಿಯಾಗಿ ಹೆಗಲು ರಾತ್ರಿ ಅವನೊಡನೆ ರಮಿಸುತ್ತ ಅದೇ 
ಸ್ಥಳದಲ್ಲಿಯೆ ವಾಸಿಸಿದಳು. ಅವಳು ಮಾಂಸವನ್ನು ತಿನ್ನುತ್ತ, ಹೆಂಡವನ್ನು ಕುಡಿ 
ಯುತ್ತ ಆ ಶೂದ್ರನಿಂದ ಒಬ್ಬ ಪುತ್ರನನ್ನೂ ಪಡೆದಳು. ಒಂದಾನೊಂದು ದಿನ 
ಪ್ರಿಯನು ಎಲ್ಲಿಯೊ ಹೋಗಿರಲು ಅವಳು ಹೆಂಡವನ್ನು ಕುಡಿದು ಮತ್ತಳಾಗಿ 
ಮಾಂಸವನ್ನು ತಿನ್ನಲು ಬಯಸಿದಳು. ಅನಂತರ ಅವಳು ರಾತ್ರಿಯ ಕತ್ತಲೆ 
ಯಲ್ಲಿ ಕೊಟ್ಟಿಗೆಯಹೊರಗೆ ಗೋವುಗಳೊಡನೆ ಕುರಿಗಳನ್ನು ಕಟ್ಟಿರಲು ಕತ್ತಿಯನ್ನು 
ತೆಗೆದುಕೊಂಡು ಹೊರಟಳು. ಆ ಮದದ ಆವೇಶದಿಂದ ಆಲೋಚಿಸದೆ ಮಾಂಸ 
ಪ್ರಿಯಳಾದ ಅವಳು ಕುರಿಯೆಂದರಿತು ಅರಚುತ್ತಿರುವ ಒಂದು ಹಸುವಿನ 


೪೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಭೀತಾ ಶಿನಶಿನೇತ್ಯಾಹ ಕೇನಚಿತ್ಪುಣ್ಯ ಕರ್ಮಣಾ । 


ಸಾ ಮುಹೂರ್ತಮಿತಿ ಧ್ಯಾತ್ಪಾ ಪಿಶಿತಾಸವಲಾಲಸಾ 8 ೫೬॥ 
ಛಿತ್ವಾ ತಮೇವ ಗೋವತ್ಸಂ ಚಕಾರಾಹಾರವಿತಾಪ್ಸಿತಂ । 
ಗೋನತ್ಸಾರ್ಧಶರೀರೇಣ ಕೃತಾಹಾರಾಥ ಸಾ ಪುನಃ 1೫೭0 


ತದರ್ಧದೇಹಂ ನಿಕ್ಸಿಪ್ಯ ಬಹಿಶ್ಲುಕ್ರೋಶ ಕೈ ತವಾತ್‌ । 
ಅಹೋ ವ್ಯಾಫ್ರೇಣ ಭಗ್ನೋಂಯಂ ಜಗ್ಗೋ ಗೋವತ್ಸಕೋ ವ್ರಜೇ | 
ಇತಿ ತಸ್ಯಾಃ ಸಮಾಕ್ರಂದಃ ಸರ್ವಗೇಹೇಷು ಶುಶ್ರುವೇ । 


ಅಥ ಸರ್ವೇ ಶೂದ್ರಜನಾಃ ಸಮಾಗಮ್ಯಾಂಂತಿಕೇ ಸ್ಥಿ ತಾಃ ॥೫೯॥ 
ಹತಂ ಗೋವತ್ಸಮಾಲೋಕ್ಯ ವ್ಯಾಫ್ರೇಣೇತಿ ಶುಚಂ ಯಯುಃ । 

ಗತೇಷು ತೇಷು ಸರ್ವೇಷು ವ್ರುಷ್ಟಾಯಾಂ ಚ ತತೋ ನಿಶಿ 1 ೬೦॥ 
ತದ್ಭರ್ತಾ ಗೃಹಮಾಗತ್ಯ ದೃಷ್ಟವಾನ್ಗ ಎಹವಿಡ್ವರಂ । 

ಏನಂ ಬಹುತಿಥೇ ಕಾಲೇ ಗತೇ ಸಾ ಶೂದ್ರವಲ್ಲಭಾ 1 ೬೧॥ 


ಕಾಲಸ್ಯ ವಶಮಾಪನ್ನಾ ಜಗಾಮ ಯಮುಮಂದಿರಂ । 

ಯಮೋಪಿ ಧರ್ಮಮಾಲೋಕ್ಯ ತಸ್ಯಾಃ ಕರ್ಮ ಚ ಪೌರ್ವಿಕಂ ॥ ೬೨ ॥ 
ನಿರ್ವರ್ತ್ಯ ನಿರಯಾವಾಸಾಚ್ಚಕ್ರೇ ಚಂಡಾಲಜಾತಿಕಾಂ । 

ಸಾಪಿ ಭ್ರಷ್ಟಾ ಯಮಪುರಾಚ್ಚಾಂಡಾಲೀ ಗರ್ಭಮಾಶ್ರಿತಾ ॥ ೬೩॥ 


ರಾರಾ 


ಕರುವನ್ನು ಕೊಂದಳು. ಅದನ್ನು ಮನೆಗೆ ತಂದು ಹಸುವಿನ ಕರುವೆಂದು ತಿಳಿದು 
ಯಾವುದೊ ಒಂದು ಪುಣ್ಯವಶದಿಂದ ಭಯಗೊಂಡು "ಶಿವಶಿವ! ಎಂದಳು. 
ಬಳಿಕ ಸ್ವಲ್ಪ ಹೊತ್ತು, ಚಿಂತಿಸಿ ಮಾಂಸದಲ್ಲಿ ಆಶೆಯುಳ್ಳವಳಾಗಿ ಅದೇ ಕರುವನ್ನು 
ಕತ್ತರಿಸಿ ಇಷ್ಟವಾದ ಆಹಾರವನ್ನು ಮಾಡಿಕೊಂಡಳು. ಅರ್ಧದೇಹದ ಆ ಮಾಂಸ 
ವನ್ನು ತಿಂದು ಉಳಿದರ್ಧಭಾಗವನ್ನು ಹೊರಗೆ ಬಿಸಾಡಿ ಕಪಟದಿಂದ, "" ಅಯ್ಯೊ! 
ಹುಲಿಯು ಕೊಟ್ಟಗೆಯನ್ನು ಹೊಕ್ಕು ಹಸುವಿನ ಕರುವನ್ನು ತಿಂದಿತೆಂದು ಕೂಗಿ 
ಕೊಂಡಳು. ಅವಳ ಆ ಕೂಗು ಅಲ್ಲಿರುವ ಎಲ್ಲ ಮನೆಯವರಿಗೂ ಕೇಳಿಸಿತು. 
ಬಳಿಕ ಶೂದ್ರಕೆಲ್ಲ ಸಮಾಪಕ್ಕೆ ಬಂದು ಕರುವನ್ನು ಕಂಡು ಹುಲಿಯು ತಿಂದಿತೆಂಡೇ 
ದುಃಖಗೊಂಡರು. ಅವರೆಲ್ಲರೂ ಹೊರಟುಹೋಗಲು ಬೆಳಗ್ಗೆ ಅವಳ ಪ್ರಿಯನು 
ಮನೆಗೆ ಬಂದು ಅದನ್ನು ಕಂಡನು. ಹೀಗೆ ಅನೇಕ ಕಾಲ ಕಳೆಯಲು 
ಆ ಶೂದ್ರಪ್ರಿಯಳು ಮೃತಳಾಗಿ ಯಮಾಲಯಕ್ಕೆ ತೆರಳಿದಳು. ಯಮನೂ 
ಅವಳ ಹಿಂದಿನ ಧರ್ಮಕರ್ಮವನ್ನು ನೋಡಿ ನರಕವಾಸದಿಂದ ತಪ್ಪಿಸಿ 
ಚಂಡಾಲಜಾತಿಯವಳನ್ನಾಗಿ ಮಾಡಿದನು. ಅವಳೂ ಯಮಪುರದಿಂದ 
ಹಿಂದಿರುಗಿ ಚಾಂಡಾಲಸ್ತ್ರೀಯ ಗರ್ಭವನ್ನು ಸೇರಿದಳು. 


ತೃತೀಯೋಕಿಧ್ಯಾಯಃ ೪೧ 


ತತೋ ಬಭೂವ ಜಾತ್ಯಂಧಾ ಪ್ರಶಾಂತಾಂಂಗಾರಮೇಚಕಾ । 


ತತ್ಪಿತಾ ಕೋಪಿ ಚಾಂಡಾಲೋ ದೇಶೇ ಕುತ್ರಚಿದಾಸ್ಥಿತಃ 1 ೬೪ ॥ 
ತಾಂ ತಾವೃಶೀಮಪಿ ಸುತಾಂ ಕೃಪಯಾ ಪರ್ಯಪೋಷಯ ತ್‌ । 
ಅಭೋಜ್ಯೇನ ಕದನ್ನೇನ ಶುನಾ ಲೀಢೇನ ಪೂತಿನಾ ॥ ೬೫ ॥ 
ಅಸೇಯೈಶ್ಚ ರಸೈರ್ಮಾತ್ರಾ ಪೋಷಿತಾ ಸಾ ದಿನೇ ದಿನೇ । 

ಜಾತ್ಯಂಧಾ ಸಾಃಪಿ ಕಾಲೇನ ಬಾಲ್ಕೇ ಕುಷ್ಟರುಜಾರ್ದಿತಾ 1 ೬೬ ॥ 
ಊಹಾ ನ ಕೇನಚಿದ್ವಾಃಪಿ ಚಾಂಡಾಲೇನಾಂತಿದುರ್ಭಗಾ । 

ಅತೀತಬಾಲ್ಯೇ ಸಾ ಕಾಲೇ ವಿಧ ೈಸ್ತಪಿತೃಮಾತೃಕಾ 1 ೬೭ 
ದುರ್ಭಗೇತಿ ಪರಿತ್ಯಕ್ತಾ ಬಂಧುಭಿಶ್ಚ ಸಹೋದರೈಃ 1 

ತತಃ ಕ್ಲುಧಾರ್ದಿತಾಸಾಚೆ ಶೋಚಂತೀ ವಿಗತೇಕ್ಬಣಾ 1 ೬೮॥ 
ಗೃಹೀತಯಷ್ಟಿಃ ಕೃಚ್ಛೆ ವೀಣ ಸಂಚಚಾಲ ಸಲೋಷ್ಟಿಕಾ | 

ಪತ್ತನೇಷ್ವಪಿ ಸರ್ವೇಷು ಯಾಚಮಾನಾ ದಿನೇ ದಿನೇ ॥೬೯॥ 
ಚಂಡಾಲೋಚೈಷ್ಟಪಿಂಡೇನ ಜಠರಾಂಗ್ನಿಮತರ್ಹಯತ್‌ 1 

ಏವಂ ಕೃಚ್ಛ್ರೇಣ ಮಹತಾ ನೀತ್ವಾ ಸುಬಹುಲಂ ವಯಃ 1 ೭೦॥ 
ಜರಯಾ ಗ್ರಸ್ತಸರ್ವಾಂಗೀ ದುಃಖಮಾಹ ದುರತ್ಯಯಂ ! 
ನಿರನ್ನಸಾನವಸನಾ ಸಾ ಕದಾಚಿನ್ಮಹಾಜನಾನ್‌ ॥೭೧॥ 


೬೪-೬೫, ಅಲ್ಲಿ ಹುಟ್ಟುಕುರುಡಳೂ, ಇದ್ದಿಲಿನಂತೆ ಕರಿಬಣ್ಣ ಡವಳೂ ಆಗಿ 
ಜನಿಸಿದಳು. ಅವಳ ತಂದೆಯಾದ ಚಾಂಡಾಲನು ಮಗಳು ಅಂತಹವಳಾದರೂ 
ನಾಯಿ ತಿಂದು ಮಿಕ್ಕು ತಿನ್ನಲಾಗದ ಕದನ್ನದಿಂದ ಅವಳನ್ನು ದಯೆಯಿಂದ 
ಪೋಸಿಸಿದನು. 

೬೬. ಪ್ರತಿದಿನವೂ ಕುಡಿಯಲಾರದ ರಸಗಳನ್ನು ಕುಡಿಸಿ ತಾಯಿಯಿಂದ 
ಪೋಷಿತಳಾದ ಅವಳು ಬಾಲ್ಯದಲ್ಲಿಯೇ ಕುಷ್ಕರೋಗವುಳ್ಳವಳಾದಳು. 

೬೭. ಅವಳನ್ನು ಯಾವ ಚಾಂಡಾಲನೂ ಮದುವೆಮಾಡಿಕೊಳ್ಳಲಿಲ್ಲ. 
ಅವಳು ಯುವತಿಯಾಗಲು ತಂದೆತಾಯಿಗಳೂ ಮೃತರಾದರು. 

೬೮-೬೯, ಸಹೋದರರೂ, ಬಂಧುಗಳೂ ನೀಚಳೆಂದು ಅವಳನ್ನು 
ತ್ಯಜಿಸಲು, ಹಸಿವುಗೊಂಡ ದೀನಳಾದ ಅವಳು ಅಳುತ್ತ ಕೋಲನ್ನು ಹಿಡಿದು 
ಪಟ್ಟಣಗಳಲ್ಲಿ ಬಿಕ್ಕೆಬೇಡುತ್ತ ಕಷ್ಟದಿಂದ ಸಂಚರಿಸಿದಳು. 

೭೦-೭೯. ಅವಳು ಚಾಂಡಾಲರ ಎಂಜಲನ್ನದಿಂದ ಹೊಟ್ಟಿ, ತುಂಬಿಸಿ 
ಕೊಳ್ಳುತ್ತ ಅತಿ ಕಷ್ಟದಿಂದ ಬಹಳ ವಯಸ್ಸನ್ನು ಕಳೆದು ಮುದುಕಿಯಾಗಿ 
ಅತ್ಯಂತ ದುಃಖಗೊಂಡಳು. ಅನ್ನ, ನೀರು, ಬಟ್ಟೆಗಳಿಲ್ಲದ ಅವಳು ಒಂದಾ 
ನೊಂದು ದಿನ ಶಿವರಾತ್ರಿಗಾಗಿ ಪ್ರಯಾಣಮಾಡಿ ಮುಂದೆ ಬರುತ್ತಿರುವ 

F 


೪೨ ಶ್ರೀ ಸ್ಕಾಂದಮೆಹಾಪುರಾಣಂ 


ಆಯಾಸ್ಯೆಂತ್ಯಾಂ ಶಿವತಿಥೌ ಗಚ್ಛ ತೋ ಬುಬುಧೇಧ್ವಗಾನ್‌ । 
ತಸ್ಯಾಂ ತು ದೇವಯಾತ್ರಾಯಾಂ ದೇಶದೇಶಾಂತಯಾಯಿನಾಂ ॥ ೭೨ ॥ 
ವಿಪ್ರಾಣಾಂ ಸಾಗ್ನಿಹೋತ್ರಾಣಾಂ ಸಸ್ತ್ರೀಕಾಣಾಂ ಮಹಾತ್ಮನಾಂ I 


ರಾಜ್ಞಾಂ ಚೆ ಸಾನರೋಧಾನಾಂ ಸಹಸ್ತಿರಥವಾಜಿನಾಂ ॥ ೭೩ ॥ 
ಸಪರೀವಾರಘೋಷಾಣಾಂ ಯಾನಚ್ಛೆ ತ್ರಾದಿಶೋಭಿನಾಂ । 
ತಥಾಂನ್ಯೇಷಾಂ ಚ ವಿಟ್ಕೂದ್ರ ಸಂಕೀಹಾ?ನಾಂ ಸಹಸ್ರಶಃ ॥ ೭೪ ॥ 
ಹಸತಾಂ ಗಾಯತಾಂ ಕ್ಕ ಸಿ ನೃತ್ಯತಾಮಥ ಧಾನತಾಂ | 

ಜಿಘ್ರತಾಂ ಪಿಬತಾಂ ಕಾಮಾಜ್ಯಚ್ಛ ತಾಂ ಪ್ರತಿ ಗರ್ಜತಾಂ ॥ ೭೫ ॥ 
ಸಂಪ್ರಯಾಣೇ ಮನುಷ್ಯಾಣಾಂ ಸಂಭ ಮಃ ಸುಮಹಾನಭೂತ್‌ । 

ಇತಿ ಸರ್ವೇಷು ಗಚ್ಛತ್ಸು ಗೋಕರ್ಣಂ ಶಿನಮಂದಿರಂ ॥ ೭೬ ॥ 
ಪಶ್ಯಂತಿ ದಿವಿಜಾಃ ಸರ್ವೇ ವಿಮಾನಸ್ಥಾಃ ಸ ಕೌತುಕಾಃ । 

ಅಥೇಯನುಫಿ ಚಾಂಡಾಲೀ ವಸನಾಂಶನತೃ ಷ್ಣಯಾ ॥ ೭೭॥ 


ಮಹಾಜನಾನ್ಯಾಚೆಯಿತುಂ ಚಚಾಲ ಚ ಶಸ್ತ್ರ? ಶನೈಃ । 
ಕರಾವಲಂಟೀನಾನ್ನಸ [ಸ್ಯಾಃ ಪ್ರಾಗ್ಗನ್ಮಾರ್ಜಿತಕರ್ಮುಣಾ । 

ದಿನೈಃ ಕತಿಸಯೈರ್ಯಾಂತೀ ಗೋಕರ್ಣಂ ಶ್ಪೇತ್ರಮಾಯಯ್‌ೌ ॥ ೩೮ ॥ 
ತತೋ ನಿದೂರೇ ಮಾರ್ಗಸ್ಯ ನಿಷಣ್ಣಾ ವಿವೃತಾಂಜಲಿಃ । 

ಯಾಚಮಾನಾ ಮುಹುಃ ಪಾಂಥಾನ್ಸಭಾಷೇ ಕೃಪಣಂ ವಚಃ ॥೭೯॥ 


ಜನಸ್ತೋಮವನ್ನು ಕಂಡಳು. ಆ ದೇವಯಾತ್ರೆಯಲ್ಲಿ ದೇಶದೇಶಾಂತರದ ಅಗ್ನಿ 
ಹೋತ್ರಿಗಳೂ, ಸ್ತ್ರೀಯರಿಂದ ಸಹಿತರೂ ಮಹಾತ್ಮರೂ ಆಗಿರುವ ಬ್ರಾಹ್ಮಣರು, 
ರಾಜರು ಅಂತಃಪುರದ ಸ್ರ್ರೀಯರಿಂದಲೂ, ಆನೆ, ರಥ, ಕುದುರೆಗಳಿಂದಲೂ, 
ಪರಿವಾರಗಳಿಂದಲೂ ಸಹಿತರಾಗಿಯೂ, ವಾಹನ, ಶ್ವೇತಚ್ಛತ್ರ ಇವುಗಳಿಂದ 
ತೋಭಿಸುತ್ತಲ್ಕೂ ವೈಶ್ಯ, ಶೂದ್ರ, ಸಂಕರಜಾತಿಯವರು ನಗುತ್ತಲೂ, 
ಹಾಡುತ್ತಲೂ, ಕುಣಿಯುತ್ತಲೂ, ಓಡುತ್ತಲೂ, ಮೂಸಿನೋಡುತ್ತಲೂ, 
ಕುಡಿಯುತ್ತಲೂ, ಹೋಗುತ್ತಲೂ, ಗರ್ಜಿಸುತ್ತಲೂ ಇದ್ದರು. ಇವರ 
ಪ್ರಯಾಣಕಾಲದ ಸಂಭ್ರಮವು ಬಹೆಳವಾಗಿದ್ದಿತು. ಹೀಗೆ ಎಲ್ಲರೂ ಗೋಕರ್ಣ 
ವನ್ನು ಕುರಿತು ಹೋಗುತ್ತಿರುವುದನ್ನು ದೇವತೆಗಳು ವಿಮಾನದಲ್ಲಿ ಸಂಚರಿಸುತ್ತ 
ಕುತೂಹಲದಿಂದ ನೋಡಿದರು. ಈ ಚಂಡಾಲರ ಮುದುಕಿಯೂ ಅನ್ನ ಬಟ್ಟೆಗಳ 
ಆಶೆಯಿಂದ ಜನರನ್ನು ಯಾಚಿಸುವುದಕ್ಕಾಗಿ ಮೆಲ್ಲ ಮೆಲ್ಲಗೆ ಹೊರಟಳು. ಹಿಂದಿನ 
ಜನ್ಮದಲ್ಲಿ ಸಂಪಾದಿಸಿದ ಕರ್ಮವಶದಿಂದ ಮತ್ತೊಬ್ಬಳ ಕೈಯನ್ನು ಹಡಿದು 
ಕೊಂಡು ಕೆಲವು ದಿನೆಗಳಲ್ಲಿಯೆ ಗೋಕರ್ಣಕ್ಕೆ ಸಾಗಿದಳು. ಬಳಿಕ ಅಲ್ಲಿ 


ತೃಿತೀಯೋಕಧ್ಯಾಯೆಃ ೪೩ 


ಪ್ರಾಗ್ನನ್ಮಾರ್ಜಿತಪಾಪೌಫೈಃ ಪೀಡಿತಾಯಾಶ್ಚಿರಂ ಮಮ । 
ಆಹಾರಮಾತ್ರದಾನೇನ ದಯಾಂ ಕುರುತ ಭೋ ಜನಾಃ ॥೮೦॥ 
ತ್ರಾತಾರಃ ಪರಮಾರ್ತಾನಾಂ ದಾತಾರಃ ಪರಮಾಶಿಷಾಂ । 

ಕರ್ತಾರೋ ಬಹುಪುಣ್ಯಾನಾಂ ದಯಾಂ ಕುರುತ ಭೋ ಜನಾಃ ॥ ೮೧ ॥ 
ವಸನಾಃ ಶನಹೀನಾಯಾಂ ಸ್ವಪಿತಾಯಾಂ ಮಹೀತಲೇ । 
ಮಹಾಪಾಂಸುನಿಮಗ್ನಾಯಾಂ ದಯಾಂ ಕುರುತ ಭೋಜನಾಃ ॥ ೮೨॥ 
ಮಹಾಶೀತಾತಪಾರ್ತಾಯಾಂ ಫೀಡಿತಾಯಾಂ ಮಹಾರುಜಾ | 
ಅಂಧಾಯಾಂ ಮಯಿ ವೃದ್ಧಾಯಾಂ ದಯಾಂ ಕುರುತ ಭೋಜನಾಃ॥ಲ೩॥ 
ಚಿರೋಪವಾಸದೀಪ್ತಾಯಾಂ ಜಠರಾಗ್ಲಿವಿವರ್ಧನೈಃ । 
ಸಂದಹ್ಯಮಾನಸರ್ನಾಂಗ್ಯಾಂ ದಯಾಂ ಕುರುತ ಭೋಜನಾಃ ॥ ೮೪ ॥ 
ಅನುಷಾರ್ಜಿತಪುಣ್ಯಾಯಾಂ ಜನ್ಮಾಂತರಶತೇಷ್ಟಸಿ । 

ಪಾಪೂಯಾಂ ಮಂದಭಾಗ್ಯಾಯಾಂ ದಯಾಂ ಕುರುತ ಭೋ ಜನಾಃ ॥ 
ಏವಮಭ್ಯರ್ಥಯಂತ್ಯಾಸ್ತು ಚಾಂಡಾಲ್ಯಾಃ ಪ್ರಸೃತೇಂಜಲೌ । 

ಏಕಃ ಪುಣ್ಯತಮಃ ಪಾಂಥೆಃ ಪ್ರಾಕ್ಸಿಪೆದ್ದಿಲ್ಲ ) ಮಂಜರೀಂ ॥ ೮೬ ॥ 
ದಾರಿಯ ಹತ್ತಿರ ಕುಳಿತುಕೊಂಡು ಮಾರ್ಗಸ್ಥರನ್ನು ಬೇಡುತ್ತ ದೀನವಾಣಿ 
ಯಿಂದ ಅವಳು ಹೀಗೆಂದಳು. 

೮೦. "" ಅಪ್ಪಾ ಜನರೆ! ಹಂದಿನಜನ್ಮದ ಪಾಪಫಲವಾಗಿ ಬಹುಕಾಲದಿಂದ 
ನೀಡಿತಳಾಗಿರುವ ನನಗೆ ಆಹಾರವನ್ನು ಮಾತ್ರ ಕೊಟ್ಟು ದಯೆಮಾಡಿರಿ. 

೮೧. ಅತ್ಯಂತ ದುಃಖಗೊಂಡವರನ್ನು ಹವ, ಉತ್ತಮಾ 
ಶೀರ್ವಾದವನ್ನು ಕೊಡುವವರೂ, ಅತಿಶಯಪುಣ್ಯವನ್ನು ಮಾಡುವವರೂ ಆಗಿರುವ 
ಜನರೆ! ದಯೆಮಾಡಿರಿ. 

೮೨, ಅನ್ನವಸ್ತ್ರಗಳಿಲ್ಲದೆ ನೆಲದ ಮೇಲೆ ಧೂಳಿನಲ್ಲಿ ಮುಳುಗಿರುವ ನನ್ನಲ್ಲಿ 
ದಯೆಮಾಡಿರಿ. 

೮೩. ಬಹಳವಾದ ಚಳಿ ಬಿಸಿಲುಗಳಿಂದಲೂ, ಮಹಾರೋಗದಿಂದಲೂ 
ಪೀಡಿತಳಾಗಿ ಕುರುಡಿಯಾಗಿರುವ ಈ ಮುದುಕಿಯಲ್ಲಿ ದಯೆಮಾಡಿರಿ. 

೮೪-೮೫, ಬಹಳಕಾಲದಿಂದ ಉಪವಾಸಮಾಡಿದವಳೂ, ಜಠರಾಗ್ನಿಯು 
ಹೆಚ್ಚಿದುದರಿಂದ ಸುಡಲ್ಪಡುತ್ತಿರುವ ಸಕಲಾವಯವವುಳ್ಳೆ ವಳೂ ಆಗಿರುವ 
ನನ್ನಲ್ಲಿ ದಯೆತೋರಿರಿ. ಅನೇಕ ಜನ್ಮಗಳನ್ನೆತ್ತಿ ತ್ತಿದ್ಧರೂ ಪ್ರಣ್ಣಾರ್ಜನೆ ಮಾಡದಿರು 
ವವಳೂ, ಪಾಹಿಷ್ಕಳೂ, ಅಲ್ಪಭಾಗ್ಯಳೂ ಆಗಿರುವ ನನ್ನಲ್ಲಿ ದಯೆಮಾಡಿರಿ.? 

೮೬. ಹೀಗೆ ಬೇಡುತ್ತಿರುವ ಆ ಚಾಂಡಾಲಿಯ ಬೊಗಸೆಯಲ್ಲಿ ಪುಣ್ಯವಂತ 
ನಾದ ಒಬ್ಬ ದಾರಿಗನು ಬಂದು ಬಿಲ್ವಪತ್ರೆಯ ಗೊಂಚಲನ್ನು ಎಸೆದನು. 


೪೪ ಶ್ರೀ ಸ್ಕಾಂದಮಹಾಪುರಾಣಂ 


ತಾಮಂಜಲೌ ನಿಪತಿತಾಂ ಸಾ ವಿಮೃಶ್ಯ ಪುನಃ ಪುನಃ । 


ಅಭಕ್ಸ್ಯೇತ್ಯೇನ ಮತ್ವ್ವಾಥ ದೂರೇ ಪ್ರಾಕ್ಸಿಪದಾತುರಾ ೪ ೮೭ ॥ 
ತಸ್ಯಾಃ ಕರೇಣ ನಿರ್ಮುಕ್ತಾ ರಾತ್ರೌ ಸಾ ಬಿಲ್ಪಮಂಜರೀೀ ! 

ಪಪಾತ ಕಸ್ಯಚಿದ್ದಿಷ್ಟ್ಯಾ ಶಿನಲಿಂಗಸ್ಯ ಮಸ್ತಕೇ ॥ ೮೮ ॥ 
ಸೈವಂ ಶಿವಚತುರ್ದಶ್ಯಾಂ ರಾತ್ರೌ ಪಾಂಥೆಜನಾನ್ಮುಹುಃ । 
ಯಾಚಮಾನಾಃಸಿ ಯತ್ವಿಂಚಿನ್ನಲೇಭೇ ದೈನಯೋಗತಃ ॥ರ೯॥ 
ತತ್ರೋಷಿತಾಃಂನಯಾ ರಾತ್ರಿರ್ಭದ್ರಕಾಳ್ಯಾಸ್ತು ಪೃಷ್ಠತಃ । 

ಕಿಂಚಿದುತ್ತರತಃ ಸ್ಥಾನಂ ತದರ್ಧೇನಾಂತಿದೂರತಃ 1೯೦॥ 
ತತಃ ಪ್ರಭಾತೇ ಭ್ರಷ್ಟಾಶಾ ಶೋಕೇನ ಮಹೆತಾಪ್ಲುತಾ । 
ತನೈರ್ನಿನನೃತೇ ದೀನಾ ಸ್ವದೇಶಾಯೈವ ಕೇನಲಾ 1 ೯೧॥ 
ಶ್ರಾಂತಾ ಚಿರೋಪವಾಸೇನ ನಿಪತಂತೀ ಪದೇ ಪದೇ । 

ಕ್ರಂದಂತೀ ಬಹುರೋಗಾರ್ತಾ ನೇಪಮಾನಾ ಭೃಶಾತುರಾ 1 ೯೨॥ 
ದಹ್ಯಮಾನಾಂರ್ಕತಾಪೇನ ನಗ್ಗದೇಹಾ ಸಯಸಷ್ಟಿಕಾ । 

ಅತೀತ್ಯೈತಾನತೀಂ ಭೂಮಿಂ ನಿಪಪಾತ ವಿಚೇತನಾ ॥ ೯೪೩೬ 
ಅಥ ನಿಶ್ವೇಶ್ವರಃ ಶಂಭುಃ ಕರುಣಾಂಮೃತವಾರಿಧಿಃ । 
ಏನಾಮಾನಯಶೇತ್ಯಸ್ಮಾನ್ಯುಯುಜೇ ಸವಿಮಾನಕಾಃ ॥ ೯೪॥ 








೮೭. ಆತುರಳಾದ ಅವಳು ಬೊಗಸೆಯಲ್ಲಿ ಬಿದ್ದ ಆ ಮಂಜರಿಯನ್ನ್ನು 
ಬಹಳ ನಿಮರ್ಶಿಸಿನೋಡಿ ತಿನ್ನತಕ್ಕ ವಸ್ತುವಲ್ಲವೆಂದು ದೂರ ಎಸೆದಳು. 

೮೮. ರಾತ್ರಿಯಲ್ಲಿ ಅವಳು ಎಸೆದ ಆ ಬಿಲ್ವಮಂಜರಿಯು ಅದೃಷ್ಟವಶ 
ದಿಂದ ಒಂದು ಶಿವಲಿಂಗದ ತಲೆಯಲ್ಲಿ ಬಿದ್ದಿತು. 

೮೯. ಅವಳು ಹೀಗೆ ಆ ಶಿವರಾತ್ರಿಯ ದಿನ ರಾತ್ರಿ ಮಾರ್ಗಸ್ಥರನ್ನು ಎಷ್ಟು 
ಬೇಡಿಕೊಂಡರೂ ದೈವವಶದಿಂದ ಏನೂ ಸಿಕ್ಕಲಿಲ್ಲ. 

೯೦೯೧. ಆ ರಾತ್ರಿ ಅವಳು ಗೋಕರ್ಣಕ್ಸೇತ್ರದ ದಕ್ಷಿಣದಲ್ಲಿರುವ 
ಭದ್ರಕಾಳಿಯ ಹಿಂಭಾಗದಲ್ಲಿ ವಾಸಿಸಿದಳು. ತರುವಾಯದ ಬೆಳಗ್ಗೆ ಭ್ರಷ್ಟಳಾದ 
ಅವಳು ಅತ್ಯಂತ ದುಃಖಗೊಂಡು ಮೆಲ್ಲನೆ ತನ್ನ ದೇಶಕ್ಕೆ ಹಿಂದಿರುಗಿದಳು. 

೯೨-4೪೯೩. ಬಹಳ ದಿನ ಉಪವಾಸಮಾಡಿದುದೆರಿಂದ ಆಯಾಸಗೊಂಡು 
ಪ್ರತಿ ಹೆಜ್ಜೆಗೂ ಬೀಳುತ್ತಲೂ, ಅಳುತ್ತಲೂ, ಅತ್ಯಂತ ರೋಗಪೀಡಿತಳಾಗಿ 
ನಡುಗುತ್ತ, ಬತ್ತಲೆಯಾಗಿ ಸೂರ್ಯನ ತಾಪದಿಂದ ಸುಡಲ್ಬಡುತ್ತ ದಂಡವನ್ನು 
ಹಿಡಿದು ಇಷ್ಟುದೊರ ನಡೆದುಬಂದು ಜ್ಞಾನತಪ್ಪಿ ಬಿದ್ದಿರುವಳು. 

೯೪. ಬಳಿಕ ದಯಾಸಮುದ್ರನಾದ ಶಂಕರನು ವಿಮಾನದಿಂದ ಇವಳನ್ನು 
ಕರೆತನ್ಸಿರಿ ಎಂದು ನಮ್ಮನ್ನು ನೇಮಿಸಿದನು. 


ತೃತೀಯೋ9ಧ್ಯಾಯಃ ೪೫ 


ಏಷಾ ಪ್ರವೃತ್ತಿಶ್ಹಾಂಡಾಲ್ಯಾಸ್ತನೇಹ ಪರಿಕೀರ್ತಿತಾ । 


ತಥಾ ಸಂದರ್ಶಿತಾ ಶಂಭೋಃ ಕೃಪಣೇಷು ಕೃಪಾಲುತಾ ॥೯೫॥ 
ಕರ್ಮಣಃ ಪರಿಷಾಕೋತ್ಥಾಂ ಗತಿಂ ಪಶ್ಯ ಮಹಾಮತೇ । 

ಅಧಮಾಪಿ ಪರಂ ಸ್ಥಾ ನಮಾರೋಹತಿ ನಿರಾಮಯಂ ॥ ೯೬ ॥ 
ಯದೇತಯಾ ಪೂರ್ವಭವೇ ನಾಂನ್ನದಾನಾದಿಕಂ ಕೃತಂ । 
ಕ್ಲುತ್ಪಿಪಾಸಾದಿಭಿಃ ಕ್ಲೇಶೈಸ್ತಸ್ಮಾದಿಹ ನಿಪೀಡ್ಯತೇ ॥೯೭॥ 
ಯದೇಷಾ ಮದನೇಗಾಂಧಾ ಚಕ್ರೇ ಪಾಪಂ ಮಹೋಲ್ಬಣಂ I 
ಕರ್ಮಣಾ ತೇನ ಜಾತ್ಯಂಧಾ ಬಭೂವಾತ್ರೈವ ಜನ್ಮನಿ ॥ ೯೮॥ 
ಅಪಿ ನಿಜ್ಜಾಯ ಗೋವತ್ಸಂ ಯದೇಷಾಂಭಕ್ಸಯತ್ಪುರಾ । 

ಕರ್ಮಣಾ ತೇನ ಚಾಂಡಾಲೀ ಬಭೂನೇಪ ನಿಗರ್ಜಿತಾ ॥೯೯॥ 


ಯದೇಷಾರ್ಯಪಥಂ ಹಿತ್ವಾ ಜಾರಮಾರ್ಗರತಾ ಪುರಾ । 
ತೇನ ಪಾಪೇನ ಕೇನಾಪಿ ದುರ್ವೃತ್ತಾ ದುರ್ಭಗಾಂಪಿವಾ ॥೧೦೦॥ 
ಯದಾಶ್ಲಿಷ್ಯ ಮದಾವಿಷ್ಟಾ ಜಾರೇಣ ವಿಧವಾ ಪುರಾ । 


ತೇನ ಪಾಪೇನ ಮಹತಾ ಬಹುಕುಷ್ಟವ್ರಣಾನ್ಹಿತಾ ॥ ೧೦೧ ॥ 
ಕಾಮಾರ್ತಾ ಯದಿಯಂ ಸ್ವೈರಂ ಶೂದ್ರೇಣ ರಮಿತಾ ಪುರಾ । 
ಮಹಾಸೃಕ್ಟೂಯಕೃಮಿಭಿಃ ಪೀಡ್ಯತೇ ತೇನ ಪಾಪ್ಮನಾ ॥ ೧೦೨ ॥ 





೯೫. ಈ ಚಾಂಡಾಲಸ್ತ್ರೀಯ ವೃತ್ತಾಂತವನ್ನು ನಿನಗೆ ಹೇಳಿದ್ದೇವೆ. 
ಶಂಕರನು ದೀನದಯಾಳುವೆಂಬುದನ್ನೂ ಈ ಮೂಲಕ ನಿನಗೆ ತೋರಿಸಿದ್ದೇವೆ. 

೯೬. ಅಯ್ಯಾ ಪ್ರಾಜ್ಞನೆ! ಕರ್ಮದ ಪರಿಣಾಮಾವಸ್ಥೆ ಯನ್ನು ನೋಡು. 
ತಿವನ ದಯೆಯಿಂದ ನೀಚಳೂ ಶಾಶ್ವತವಾದ ಪದವಿಯನ್ನೇರುವಳು. 

೯೭೯೮. ಇವಳು ಹಿಂದಿನ ಜನ್ಮದಲ್ಲಿ ಅನ್ನದಾನಾದಿಗಳನ್ನು ಮಾಡದಿರು 
ವುದರಿಂದ ಈ ಜನ್ಮದಲ್ಲಿ ಹಸಿವು ಬಾಯಾರಿಕೆ ಮೊದಲಾದುವುಗಳಿಂದ ವ್ಯಥೆ 
ಪಡುತ್ತಿದ್ದಾಳೆ. ಇವಳು ಮದಾಂಧಳಾಗಿ ಕ್ಫೂರಪಾಪವನ್ನು ಮಾಡಿದುದರಿಂದ 
ಈ ಜನ್ಮದಲ್ಲಿ ಹುಟ್ಟುಕುರುಡಿಯಾದಳು. 

೯೯-೧೦೦. ಹೆಸುವಿನ ಕರುವೆಂದು ತಿಳಿದ ಮೇಲೆಯೂ ಇವಳು ಅದನ್ನು 
ತಿಂದುದರಿಂದ ನಿಂದಿತಳಾಗಿ ಚಂಡಾಲಸ್ತ್ರೀಯಾದಳು. ಉತ್ತಮಮಾರ್ಗವನ್ನು 
ಬಿಟ್ಟು ಜಾರಿಣಿಯಾದುದರಿಂದ ನೀಚಸ್ರ್ರೀಯಾದಳು. 

೧೦೧. ವಿಧವೆಯಾದ ಇವಳು ಮತ್ತಳಾಗಿ ಜಾರನನ್ನು ಆಲಿಂಗಿಸಿದ 
ಮಹಾಪಾಪದಿಂದ ಕುಷ್ಕರೋಗಪೀಡಿತಳಾದಳು. 

೧೦೨. ಇವಳು ಕಾಮಾರ್ತಳಾಗಿ ಶೂದ್ರನೊಡನೆ ಸ್ವೇಚ್ಛೆ ಯಾಗಿ ರಮಿಸಿ 
ದುಪರಿಂದ ಕೇವು ಕ್ರಿಮಿಗಳಿಂದ ಪೀಡಿತಳಾಗಿರುವಳು. 


೪೩೬ ಶ್ರೀ ಸ್ಕಾಂದಮಹಾಪುರಾಣಂ 


ಸುವ್ರತಾನಿ ನ ಜೀರ್ಣಾನಿ ನೇಷ್ಟಾಪೂರ್ತಾದಿಕಂ ಕೃತಂ । 
ಸರ್ವಭೋಗವಿಹೀನೇಯಂ ದೂಯತೇ ತೇನ ಪಾಸ್ಮನಾ 1 ೧೦೩೫ 
ಯದೇತಯಾ ಪೂರ್ವಭನೇ ಸುರಾ ಸೀತಾ ವಿಮೂಢಯಾ । 
ಮಹಾಯಕ್ಕ್ಟಾರ್ತಿಹೃಚ್ಛೂಲೈಃ ಪೀಡ್ಯತೇ ತೇನ ಪಾಸ್ಮನಾ 1 ೧೦೪ 
ಅತ್ರೈವ ಸರ್ವಮರ್ಶ್ಶೇಷು ಪಾಪೆಚಿಹ್ನಾನಿ ಕೃತ್ತೃಶಃ। 


ಲಕ್ಷ್ಯಂತೇ ಮುನಿಶಾರ್ಮೂಲ ಸವಿವೇಕೈರ್ಮಹಾತ್ಮಭಿಃ ॥ ೧೦೫ ೧ 
ಅತ್ರ ಯೇ ಬಹುರೋಗಾರ್ತಾ ಯೇ ಪುತ್ರಧನವರ್ಜಿತಾಃ ॥ ೧೦೬ ॥ 
ಯೇ ಚ ದುರ್ಲಕ್ಸಣಕ್ಲಿಷ್ಟಾ ಯಾಚಕಾ ವಿಗತಪ್ರಿಯಃ । 

ವಾಸೋಂನ್ನಪಾನಶಯನಭೂಷಣಾಂಭ್ಯಂಜನಾದಿಭಿಃ I ೧೦೭ ॥ 


ಹೀನಾ ನಿರೂಪಾ ನಿರ್ವಿದ್ಯಾ ವಿಕಲಾಂಗಾಃ ಕುಭೋಜನಾಃ । 

ಯೇ ದುರ್ಭಾಗ್ಯಾ ಸನಿಂದಿತಾಶ್ಚ ಯೇ ಚಾನ್ಯೇ ಪರಸೇವಕಾಃ ॥ ೧೦೮ ॥ 
ಏತೇ ಪೂರ್ವಭವೇ ಸರ್ವೇ ಸುಮಹತ್ಪಾಪಕಾರಿಣಃ । 

ಏನಂ ವಿಮೃಶ್ಯ ಯತ್ನೇನ ದೃಷ್ಟ್ಯಾ ಲೋಕಜನಸ್ಥಿತಿಂ ॥ ೧೦೯೫ 
ಬುಧೋ ನ ಕುರುತೇ ಪಾಪಂ ಯದಿ ಕುರ್ಯಾತ್ಸ ಆತ್ಮಹಾ । 
ದೇಹೋಃಯಂ ಮಾನಸುಷೋ ಜಂತೋರ್ಬಹುಕರ್ಮೈಕಭಾಜನಂ॥೧೧೦೫ 





೧೦೩. ಒಳ್ಳೆಯ ವ್ರತಗಳನ್ನೂ, ಇಷ್ಟಾ ಪೂರ್ತಗಳನ್ನೂ ಮಾಡದಿರುವುದ 
ರಿಂದ ಈ ಜನ್ಮದಲ್ಲಿವಳು ಸುಖಗಳಲ್ಲದೆ ವ್ಯಥೆಪಡುತ್ತಿದ್ದಾಳೆ. 

೧೦೪. ಇವಳು ಹಿಂದಿನ ಜನ್ಮದಲ್ಲಿ ಹೆಂಡವನ್ನು ಕುಡಿದುದರಿಂದ ಕಯ 
ರೋಗದಿಂದಲೂ, ಎದೆ ನೋವಿರಿಂದಲೂ ಬಾಧಿಸಲ್ಪಡುತ್ತಿದ್ದಾಳೆ. 

೧೦೫. ಮುನಿವರ್ಯ! ವಿವೇಕಿಗಳಾದ ಮಹಾತ್ಮರು ಈ ಜನ್ಮದಲ್ಲಿರುವ 
ಚಿಹ್ನೆಗಳಿಂದ ಜನ್ಮಾಂತರದ ಪಾಪವನ್ನು ಊಹಿಸುವರು. 

೧೦೬-೧೦೯. ಈ ಜನ್ಮದಲ್ಲಿ ಬಹಳ ರೋಗಪೀಡಿತರಾಗಿ, ಮಕ್ಕಳು, 
ಧನಗಳಿಲ್ಲದವರೂ, ದುಷ್ಟಲಕ್ಸಣಗಳಿಂದ ಕ್ಲೇಶಗೊಂಡವರೂ, ಬೇಡುವವರೂ, 
ನಾಚಿಕೆಯಿಲ್ಲದವರೂ, ಬಟ್ಟಿ, ಅನ್ನ, ನೀರು, ಹಾಸಿಗೆ, ಒಡವೆ, ಅಭ್ಯಂಜನೆ 
ಇವೇ  ಮೊದಲಾದವುಗಳಿಲ್ಲದವರೂ, ಕುರೂಪಿಗಳ್ಕೂ ವಿದ್ಯೆಯಿಲ್ಲದವರೂ, 
ಅಂಗವಿಕಲರೂ,  ಕೆಟ್ಟುದನ್ನು ತಿನ್ನುವವರೂ, ಬಡವರೂ, ನಿಂದಾರ್ಹರೂ, 
ಪರರ ಸೇವೆಯನ್ನು ಮಾಡುವವರೂ ಆದ ಮಾನವರು ಹಿಂದಿನ ಜನ್ಮದಲ್ಲಿ ಮಹಾ 
ಪಾಪಗಳನ್ನು ಮಾಡಿದವರು. ಜಾಣನು ಹೀಗೆ ಪ್ರಯತ್ನಪಟ್ಟು ಲೋಕದ ಜನರ 
ಸ್ಥಿತಿಯನ್ನು ವಿಮರ್ಶಿಸಿ ನೋಡಿದರೆ ಸಾಪ ಮಾಡಲಾರನು. ಅವನು ಹಾಗೆ 
ಮಾಡಿದರೆ ಆತ್ಮದ್ರೋಹಿಯಾಗುವನು. 

೧೧೦. ಮನುಷ್ಯನ ಈ ದೇಹವು ಅನೇಕ ಕರ್ಮಗಳಿಗೆ ಆಶ್ರಯವಾದುದು. 


ತೃತೀಯೋತಧ್ಯಾಯೆಃ ೪೭ 


ಸದಾ ಸತ್ಕರ್ಮ ಸೇವೇತ ದುಷ್ಕರ್ಮ ಸತತಂ ತ್ಯಜೇತ್‌ | 
ಪುಣ್ಯಂ ಸುಖಾರ್ಥೀ ಕುರ್ನೀತ ದುಃಖಾರ್ಥೀ ಪಾಹಮಾಚರೇತ್‌ ॥೧೧೧॥ 
ದ್ವಯೋರೇಕತರೇ ಲೋಕೇ ಗೃಹೀತೇ ಕುಶಲೋ ಜನಃ । 


ಇಮಂ ಮಾನುಷಮಾಶ್ರಿತ್ಯ ದೇಹಂ ಪರಮದುರ್ಲಭಂ 1 ೧೧೨ ॥ 
ಯ ಆತ್ಮಹಿತವಾನ್ಯಶ್ಚಿದ್ದೆ ೀವನೇಕಂ ಸಮಾಶ್ರಯೇತ್‌ । 
ಅಥ ಸಾಪಾನಿ ಸರ್ವಾಣಿ ಕುರ್ನನ್ನಪಿ ಸದಾ ನರಃ ॥ ೧೧೩ ॥ 


ಶಿವಮೇಕಮತಿರ್ಧ್ಯಾಯೇತ್ಸ ಸಂತರತಿ ಪಾತಕಂ । 

ಮೃತಾ ಪೂರ್ವಭವೇ ತ್ವೇಷಾ ಯದಾ ಪ್ರಾಪ್ತಾ ಯಮಾಲಯೇ ॥ 

ತದಾ ವಿತರ್ಕಃ ಸುಮಹಾನಾಸೀದ್ಯಮಸಭಾಸದಾಂ | 

ಯದ್ಯಪಿ ಬ್ರಾಹ್ಮೀ ತ್ತೇಷಾ ಸತ್ಯುಲಾಚಾರದೂಷಿತಾ 1 ೧೧೫ ॥ 
ಅತೋಸಸ್ಮಾಭಿರಿಹಾನೀತಾ ನಿರಯಂ ಯಾತು ನಾ ನನಾ 

ಅನಯಾ ಸಾಧಿತೋ ಬಾಲ್ಕೇ ಪುಣ್ಯಲೇಶೋಸ್ತಿನಾ ನನಾ ॥ ೧೧೬॥ 
ಅಥಾಫಿ ಸುನಿಮೃಶ್ಶೈನಂ ಧಾರ್ಯೋ ದಂಡೋಂತ್ರ ನಾನ್ಯಥಾ | 
ಬಹುಜನ್ಮಸಹಸ್ರೇಷು ಕೃತಪುಣ್ಯನಿಪಾಕತಃ ॥ ೧೧೭ ॥ 
ಯಾವಾಗಲೂ ಸತ್ಛ್ಯರ್ಮವನ್ನಾಚರಿಸಬೇಕು. ದುಷ್ಕರ್ಮವನ್ನು ಮಾಡಲೇ 
ಬಾರದು. 

೧೧೧-೧೧೨. ಸುಖಾರ್ಥಿಯು ಪುಣ್ಯವನ್ನೂ, ದುಃಖಾರ್ಥಿಯು ಪಾಪ 
ವನ್ನೂ ಮಾಡುತ್ತಾನೆ. ಕುಶಲನಾದವನು ಇವುಗಳಲ್ಲಿ ಉತ್ತಮವಾದುದೊಂದನ್ನೇ 
ಆಚರಿಸುವನು. ತನಗೆ ಹಿತವನ್ನು ಬಯಸುವವನು ಅತಿದುರ್ಲಭವಾದೆ 
ಈ ಮನುಷ್ಯದೇಹವನ್ನು ಹೊಂದಿ ಸರಮಾತ್ಮನೊಬ್ಬನನ್ನೇ ಆಶ್ರಯಿಸಬೇಕು. 

೧೧೩. ಮಾನವನು ಸಕಲ ಪಾಪಗಳನ್ನು ಮಾಡುವವನಾದರೂ ಒಮ್ಮನ 
ಸ್ಲಿನಿಂದ ಶಿವನನ್ನು ಧ್ಯಾನಿಸಿದರೆ ಅವನು ಪಾಪವನ್ನು ಪರಿಹರಿಸುವನು. 

೧೧೪. ಈ ಚಾಂಡಾಲಸ್ತ್ರೀಯು ಹಿಂದಿನ ಜನ್ಮದಲ್ಲಿ ಸತ್ತ ಕೂಡಲೆ 
ಯಮಪುರಿಗೆ ಹೋಗಲು ಅಲ್ಲಿ ಸಭೆಯವರಿಗೆ ದೊಡ್ಡ ಸಂದೇಹವುಂಟಾಯಿತು. 

೧೧೫. ""ಇವಳೇನೊ ಸತ್ಯುಲದ ಆಚಾರವಿಲ್ಲದ ಬ್ರಾಹ್ಮಣ ಸ್ತ್ರೀಯು. 
ಆದುದರಿಂದಲೆ ಇವಳನ್ನು ನಾವು ಇಲ್ಲಿಗೆ ಕರೆತಂದೆವು. ಇವಳು ನರಕಕ್ಕೆ 
ಹೋಗಲರ್ಹಳೊ ಅಲ್ಲವೊ? 

೧೧೬. ಇವಳು ಬಾಲ್ಯದಲ್ಲಿ ಪುಣ್ಯಲೇಶವನ್ನು ಮಾಡಿರುವಳೊ ಇಲ್ಲವೊ. 
ಆದರೂ ನಾವು ಚೆನ್ನಾಗಿ ವಿಮರ್ಶಿಸಿ ಶಿಕ್ಷಿಸಬೇಕು. 

೧೧೭. ಆನೇಕ ಜನ್ಮಗಳಲ್ಲಿ ಮಾಡಿದ ಪುಣ್ಯಪ್ರಭಾವದಿಂದ ಪ್ರಾಣಿಗಳಿಗೆ 
ಬ್ರಾಹ್ಮಣ ಜಾತಿಯಲ್ಲಿ ಜನ್ಮವು ದೊರೆಯುವುದು. 


೪೮ ಶ್ರೀ ಸ್ಯಾಂದಮಹಾಪುರಾಣಂ 


ನೃಣಾಂ ಬ್ರಹ್ಮಳುಲೇ ಜನ್ಮ ಲಭ್ಯತೇ ಹಿ ಕಥಂಚನ । 
ಅತೋಸ್ಕಾಃ ಪೂರ್ವ ಪೂರ್ನೇಷು ಕೃತಾಃಘಂ ನಾಸ್ತಿ ಜನ್ಮಸು ॥೧೧೮॥ 
ಅನ್ಯಥಾ ಸತ್ಯುಲೇ ಜನ್ಮ ಕಥಮೇಷಾ ಪ್ರಪದ್ಯತೇ | 


ಅತ್ತೈನ ಜನ್ಮನ್ಯನಯಾ ಕೃತಮಂಹೋ ಮರತ್ಯಯಂ 1 ೧೧೯॥ 
ಅಥಾಂಪಿ ನರಕಾವಾಸಂ ಪ್ರಾಯಶೋ ನೇಯಮರ್ಹತಿ । 

ಕಿಂತು ಗೋವತ್ಸಕಂ ಹತ್ವಾ ವಿಮೃಶ್ಯಾಗತಸಾಧ್ವಸಾ ॥ ೧೨೦॥ 
ಏಷಾ ಶಿನಶಿನೇತ್ಯಾಹ ಪ್ರಾಗ್ಜನ್ಮಾರ್ಜಿತಕರ್ಮಣಾ । 

ಯದೇಷಾ ಷಾಪವಿಚ್ಛೆತೈ 4 ಸಕೃಡಪ್ಯುರುಮಂಗಲಂ ॥ ೧೨೧೫ 
ಶಿನನಾಮ ನದೇದ್ದಕ್ಕಾ ತರ್ಹಿ ಗಚ್ಛೇತ್ಸರಂ ಪದಂ । 
ಏಕಜನ್ಮಕೃತಸ್ಯಾಂಸ್ಯ ದಾರುಣಸ್ಯಾಂಹಿ ಯಶೃ್ಛಲಂ ॥ ೧೨೨ ॥ 
ಕ್ರಮೇಣಾಂನುಭವತ್ತೇಷಾ ಭೂತ್ವಾ ಚಾಂಡಾಲಜಾತಿಕಾ । 
ಅಸ್ಮಾದನ್ಯತಮಃ ಕೋವಾ ನರಕೋಸ್ತಿ ನೃಣಾಮಿಹ ॥ ೧೨೩ ॥ 
ಅನೇಕಕ್ಲ್ಷೇಶಸಂಘಾತೈರ್ಯನ್ಮುಹುಃ ಪರಿಸೀಡನಂ । 

ದುಷ್ಕುಲೇ ಜನ್ಮಜಾರಿದ್ರ 8° ಮಹಾವ್ಯಾಧಿರ್ನಿಮೂಢತಾ ॥ ೧೨೪ 0 
ಏಕೈಕ ಏನ ನರಕಃ ಸರ್ವೇ ವಾಚಾಂಥ ಕಿಂ ಪುನಃ । 

ಪ್ರಾಗ್ಜ ನ್ಮಪುಣ್ಯಭಾರೇಣ ಯನ್ನಾಮವಿನಶಾಂಬ್ರವೀತ್‌ ॥ ೧೨೫ ॥ 


೧೧೮. ಆದುದರಿಂದ ಇವಳು ಹಿಂದಿನ ಜನ್ಮಗಳಲ್ಲಿ ಪಾಪವನ್ನು ಮಾಡಿ 
ದವಳಲ್ಲ. ಹಾಗೆ ಮಾಡಿದ್ದರೆ ಬ್ರಾಹ್ಮಣಕುಲದಲ್ಲಿ ಹುಟ್ಟುತ್ತಿರಲಿಲ್ಲ. 

೧೧೯. ಈ ಜನ್ಮದಲ್ಲಿಯೇ ಇವಳು ಪಾಪವನ್ನು ಮಾಡಿರುವಳು. ಆದರೂ 
ಇವಳು ನರಕದಲ್ಲಿ ವಾಸಿಸಲರ್ಹಳಲ್ಲ. 

೧೨೦. ಮತ್ತು ಹಸುವಿನ ಕರುವನ್ನು ಕೊಂದು ಭಯಗೊಂಡವಳಾಗಿ 
ಹಿಂದಿನ ಜನ್ಮದ ಕರ್ಮವಶದಿಂದ ಇವಳು "" ಶಿವ ಶಿವ?' ಎಂದಿರುವಳು. 

೧೨೧. ಇವಳು ಒಂದು ಸಲವಾದರೂ ಪಾಪನಾಶಕ್ಕಾಗಿ ಮಂಗಳಕರವಾದ 
ಶಿವನಾಮವನ್ನುಚ್ಚರಿಸಿದುದರಿಂದ ಉತ್ತಮ ಸ್ಥಾನವನ್ನು ಪಡೆದಾಳು. 

೧೨೨. ಒಂದು ಜನ್ಮದಲ್ಲೆ ಸಗಿದ ದಾರುಣವಾದ ಪಾಪಕರ್ಮದ ಫಲವನ್ನು 
ಇವಳು ಚಾಂಡಾಲಿಯಾಗಿ ಅನುಭವಿಸಲಿ. 

೧೨೩-೧೨೪. ಮನುಷ್ಯರಿಗೆ ಇದಕ್ಕಿಂತ ಬೇರೆ ನರಕವಾವುದಿರುವುದು? 
ಅನೇಕ ಕಷ್ಟಗಳನ್ನನುಭನಿಸುವುದು, ದುಷ್ಟುಲದಲ್ಲಿ ಜನಿಸುವುದು, ಬಡತನ, 
ಮಹಾವ್ಯಾಧಿ, ಮೂಢತನ, ಇವುಗಳಲ್ಲೊಂದೊಂದೂ ನರಕವೇ. ಎಲ್ಲವೂ 
ಸೇರಿದರೆ ಇನ್ನೇನು. 

೧೨೫. ಇವಳು ಹಿಂದಿನ ಜನ್ಮದ ಪುಣ್ಯಪ್ರಭಾವದಿಂದ ಷರಾಧೀನಳಾಗಿ 





ತೃತೀಯೋರತಧ್ಯಾಯೆಃ ೪೯ 


ತೇನೈಸಾನ್ಯಭವೇ ಭೂರಿ ಪುಣ್ಯಮಂತೇ ಕರಿಷ್ಯತಿ । 
ತೇನ ಪುಣ್ಯೇನ ಮಹತಾ ನಿಸ್ತೀರ್ಯಾಂಘೌಘಯಾತನಾಃ ॥ ೧೨೬ ॥ 
ನೀತಾ ತತ್ಪುರುಷೈರಂತೇ ಪ್ರಯಾಸ್ಯತಿ ಪರಂ ಪದಂ । 
ಏತಾದೃಶಾನಾಂ ಮರ್ತ್ಯಾನಾಂ ಶಾಸ್ತಾರೋ ನ ವಯಂ ಕೃಚಿತ್‌ । 
ನಿಚಾರ್ಯ ಸ್ವಯಮೇನೇಶೋ ಯದ್ಳುಕ್ತಂ ತತ್ಕರೋತು ಸಃ ॥ ೧೨೭ ॥ 
ಏವಂ ವನೈವಸ್ವತಪುರೇ ಸರ್ವೈೈರ್ಯಮಪುರೋಗಮೈಃ | 
ವಿಮೃಶ್ಯ ಚಿತ್ರಗುಸ್ತಾದ್ಯೈರಿಯಂ ಮುಕ್ತಾಂ ಪತದ್ಭುವಿ ॥ ೧೨೮ ॥ 

ಆದೌ ಯದೇಷಾ ಶಿವನಾಮ ನಾರೀ- 

ಪ್ರಮಾದತೋವಾಪ್ಯಸತೀ ಜಗಾದ । 
ತೇನೇಹ ಭೂಯಃ ಸುಕೃತೇನ ಶಂಭೋ- 


ರ್ಜಿಲ್ದಾಂಂಕುರಾರಾಧನಪುಣ್ಯಮಾಪ ॥ ೧೨೯ ॥ 
ಶ್ರೀಗೋಕರ್ಣೆೇ ಶಿನತಿಥಾವುಪೋಷ್ಯ ಶಿನಮಸ್ತಕೇ। 
ಕೃತ್ವಾ ಜಾಗರಣಂ ಹ್ಯೇಷಾ ಚಕ್ರೇ ಜಿಲ್ದಾರ್ಪಣಂ ಫಿಶಿ ॥ ೧೩೦ ॥ 


ಅಕಾಮತಃ ಕೃತಸ್ಯಾಸ್ಯ ಪುಣ್ಯಸ್ಯೈವಚ ಯತ್ಸಲಂ | 

ಅದ್ಯೈವ ಭೋಕ್ಸ್ಯತೇ ಸೇಯಂ ಪಶ್ಯತಸ್ತನ ನೋ ಮೃಷಾ ॥ ೧೩೧॥ 
ಶಿವನಾಮೋಚ್ಛಾರಣೆಮಾಡಿದ್ದರಿಂದ ಇತರ ಜನ್ಮಗಳಲ್ಲಿ ಅಧಿಕ ಪುಣ್ಯಗಳನ್ನಾಚ 
ರಿಸುವಳು. 

೧೨೬. ಇವಳು ಆ ಮಹಾಪುಣ್ಯದಿಂದ ಪಾಪರಾಶಿಗಳ ಬಾಧೆಯನ್ನು 
ದಾಟ ಶಿವದೂತರಿಂದ ಒಯ್ಯಲ್ಪಟ್ಟು ಉತ್ತಮಸ್ಥಾನವನ್ನೂ ಹೊಂದುವಳು. 

೧೨೭. ಇಂತಹ ಮನುಷ್ಯರನ್ನು ನಾವು ಶಿಕ್ಸಿಸಲರ್ಹರಲ್ಲ. ಆ ಪರಮೇಶ್ವರನೆ 
ಆಲೋಚಿಸಿ ಯಾವುದು ಉಚಿತವೊ ಅದನ್ನು ಮಾಡಲಿ.” 

೧೨೮. ಹೀಗೆ ಯಮಪುರಿಯಲ್ಲಿ ಯಮನೆ ಮೊದಲಾದವರು ಆಲೋಚಿಸಿ 
ಇವಳನ್ನು ಬಿಟ್ಟುಬಿಡಲು ಇವಳು ಭೂಮಿಯಲ್ಲಿ ಬಿದ್ದಳು. 

೧೨೯. ಇವಳು ಮೊದಲು ಅಸಾಧ್ವಿಯಾದರೂ ಪ್ರಮಾದದಿಂದ ಶಿವ 
ನಾಮವನ್ನು ಉಚ್ಚರಿಸಿದ ಕಾರಣ ಆ ಪುಣ್ಯದಿಂದ ಮತ್ತೆ ಶಿವನನ್ನು ಬಿಲ್ವಪತ್ರೆ 
ಯಿಂದ ಆರಾಧಿಸುವ ಪುಣ್ಯವನ್ನು ಪಡೆದಳು. 

೧೩೦. ಇವಳು ಶಿವರಾತ್ರಿಯದಿನ ಗೋಕರ್ಣಕ್ಸೇತ್ರದಲ್ಲಿ ಉಪವಾಸವನ್ನೂ, 
ರಾತ್ರಿ ಜಾಗರಣವನ್ನೂ ಮಾಡಿ ಶಿವನ ಶಿರಸ್ಸಿನಲ್ಲಿ ಬಿಲ್ವಪತ್ರೆಯನ್ನು ಸಮರ್ಪಿಸಿ 
ರುವಳು. 

೧೩೧. ಇವಳು ಅಬುದ್ಧಿ ಪೂರ್ವಕವಾಗಿ ಮಾಡಿದ ಪುಣ್ಯದ ಫಲವನ್ನು 
ಈಗ ನೀನು ನೋಡುತ್ತಿರುವಾಗಲೆ ನಿಜವಾಗಿಯೂ ಅನುಭವಿಸುವಳು. 


೫೦ ಶ್ರೀ ಸ್ಕಾಂದಮಹಾಪುರಾಣಂ 


ಗೌತಮ ಉವಾಚ :-- 
ಇತ್ಯುಕ್ತ್ವಾ ಶಿನದೂತಾಸ್ತೇ ತಸ್ಯಾಶ್ಹಾಂಡಾಲಯೋನಿತಃ । 
ಜೀವಲೇಶಂ ಸಮಾಕೃಷ್ಯ ಯುಯುಜುರ್ದಿನ್ಯತೇಜಸಾ ॥ ೧೩೨ ॥ 
ತಾಂ ದಿವ್ಯದೇಹಸಂಕ್ರಾಂತಾಂ ತೇಜೋರಾಶಿಸಮುಜ್ಜ ತಲಾ! 
ವಿಮಾನೇ ಸ್ಥಾ ಪಯಾಮಾಸುಃ ಪ್ರೀತಾಸ್ತೇ ಶಿವಕಿಂಕರಾಃ ॥ ೧೩೩ ॥ 
ಅಥ ಸಾ ಪರಮೋದಾರರೂಪಲಾವಣ್ಯಶಾಲಿನೀ । 
ಡಿನ್ಯಭೂಷಣದೀಪ್ತಾಂಗೀ ದಿವ್ಯಾಂಬರವಿಧಾರಿಣೇ ॥ ೧೩೪ ॥ 
ದೇಹೇನ ದಿವ್ಯಗಂಥೇನ ದಿವ್ಯತೇಜೋವಿಕಾಸಿನಾ । 
ದಿವ್ಯಮಾಲ್ಯಾವತಂಸೇನ ವಿರರಾಜ ವಿಮಾನಗಾ ॥ ೧೩೫ ॥ 
ರತ್ನಚ್ಛತ್ರಪತಾಕಾದ್ಯೆ ತರ್ಗೀತವಾದಿತ್ರನಿಸ್ವನೈಃ । 
ಮಧ್ಯೇ ಸಾ ಶಿವದೂತಾನಾಂ ಮೋದಮಾನಾ ವರಾನನಾ ॥ ೧೩೬ ॥ 


ಅನುಭೂತಾನಿ ಜನ್ಮಾನಿ ಸ್ಮೃತ್ವಾ ಸ್ಮೃತ್ವಾ ಪುನಃ ಪುನಃ । 

ಭೀತಾ ತ್ರಸ್ತಾ ದೃಢಾಶ್ಚರ್ಯಂ ದೃಷ್ಟ್ವಾ ಸ್ವಷ್ಟನಿಂವೋತ್ಠಿತಾ ॥ ೧೩೭ ॥ 
ಕಾಹಂ ಕೇಮಾ ಮಹಾಸಿದ್ಧಾಃ ಕೋಯಂ ಲೋಕೋ ಮನೋರಮಃ। 
ಕ್ವಗತಂ ಮೇ ವಪುಃ ಕಷ್ಟಂ ಚಂಡಚಾಂಡಾಲಗೋತ್ರಜಂ ॥ ೧೩೮ ॥ 


೧೩೨. ಗೌತಮನು ಹೇಳುತ್ತಾನೆ: ಶಿವದೂತರು ಹೀಗೆಂದು, ಅವಳ 
ಜೀವವನ್ನು ಚಾಂಡಾಲ ದೇಹದಿಂದ ಎಳೆದು ದಿವ್ಯ ತೇಜಸ್ಸಿನಿಂದ ಸೇರಿಸಿದರು. 

೧೩೩. ಸಂತೋಷಗೊಂಡ ಆ ಶಿವದೂತರು ದಿವ್ಯದೇಹವನ್ನು ಪಡೆದು 
ತೇಜಃಪುಂಜದಿಂದ ಪ್ರಕಾಶಮಾನಳಾದ ಅವಳನ್ನು ವಿಮಾನದಲ್ಲಿ ಕುಳ್ಳಿರಿಸಿದರು. 

೧೩೪-೧೩೫. ಬಳಿಕ ಅವಳು ಉತ್ತ ಸ್ಟಸೌಂದರ್ಯದಿಂದ ಪ್ರಕಾಶ 
ಮಾನಳೂ, ದಿವ್ಯಾಭರಣಗಳಿಂದ ಪ್ರಕಾಶಗೊಂಡ ಅವಯವವುಳ್ಳವಳೂ, ದಿವ್ಯ 
ವಸ್ತ್ರವನ್ನು ಧರಿಸಿದವಳೂ ಆಗಿ ದಿವ್ಯತೇಜಸ್ಸಿನಿಂದ ಹೊಳೆಯುವ ದಿವ್ಯಮಾಲ್ಯ 
ವನ್ನು ಧರಿಸಿ ದಿವ್ಯದೇಹದಿಂದ ವಿಮಾನದಲ್ಲಿ ವಿರಾಜಿಸಿದಳು. 

೧೩೬-೧೩೭. ಅವಳು ರತ್ನದ ಛತ್ರಸತಾಕಾದಿಗಳಿಂದಲೂ, ಗೀತ, 
ವಾದ್ಯಗಳ ಧ್ವನಿಗಳಿಂದಲೂ ಶಿವದೂತರ ಮಧ್ಯದಲ್ಲಿ ಸಂತೋಷಗೊಳ್ಳುತ್ತ 
ತಾನು ಅನುಭವಿಸಿದ ಜನ್ಮಗಳನ್ನು ಅನೇಕ ಸಾರಿ ಸ್ಮರಿಸಿ ಸ್ಮರಿಸಿ ಭಯಗೊಂಡು 
ಆಶ್ಚರ್ಯವನ್ನು ಹೊಂದಿ ಸ್ವಷ್ಟ ಕಂಡು ಎಚ್ಚರಗೊಂಡವಳಂತಾದಳು. 

೧೩೮. ""ನಾನು ಯಾರು? ಈ ಮಹಾಸಿದ್ಧರಾರು? ರಮ್ಯವಾದ ಈ 
ಲೋಕವಾವುದು? ನನ್ನ ಚಂಡಾಲಕುಲದಲ್ಲಿ ಜನಿಸಿದ ಕಷ್ಟತರವಾದ ದೇಹವು 
ಎಲ್ಲಿಗೆ ಹೋಯಿತು? 


ತೃತೀಯೋಕಧ್ಯಾಯಃ ೫೧: 


ಅಹೋ ಸುಮಹದಾಶ್ಚ ರ್ಯಂ ದೃಷ್ಟಂ ಮಾಯಾವಿಲಾಸಜಂ । 


ಯನ್ಮೇ ಭನಸಹಸ್ರೇಷು ಭ್ರಾಂತಂ ಭ್ರಾಂತಂ ಪುನಃ ಪುನಃ ॥ ೧೩೯ ॥ 

ಅಹೋ ಈಶ್ವರಪೂಜಾಯಾ ಮಾಹಾತ್ಮ್ಯಂ ವಿಸ್ಮಯಾವಹಂ । 

ಪತ್ರಮಾತ್ರೇಣ ಸಂತುಷ್ಟೋ ಯೋ ದದಾತಿ ಶಿವಂ ಪದಂ ॥ ೧೪೦ ॥ 

ಇತಿ ತಾಂ ಜಾತನಿರ್ನ್ವೇದಾಂ ಸ್ಮರಂತೀಂ ಭಗನತ್ಚದಂ । 

ದಿವ್ಯಂ ವಿಮಾನಮಾರೋಪ್ಯ ತೇ ಮಹೇಶ್ವರಕಿಂಕರಾಃ ॥ ೧೪೧ ॥ 

ಆಲೋಕಯತ್ಸು ಸರ್ವೇಷು ಲೋಕೇಷು ಸವಿಸ್ಮಯಂ | 

ಆಮಂತ್ರ್ಯ ತಾಮಥಾನಿನ್ಯುಃ ಪರಮೇಶ್ವರಸನ್ನಿ ಧಿಂ ॥ ೧೪೨ ॥ 

ರಾಜನ್ಸುಮಹದಾಶ್ಚರ್ಯಮಾಖ್ಯಾತಂ ಗಿರಿಜಾಸತೇಃ । 

ಮಾಹಾತ್ಮ್ಯಂ ಭಕ್ತಿಲೇಶಸ್ಯ ಸರ್ವಾಂಘೌಘವಿನಾಶನಂ ॥ ೧೪೩ ॥ 
ರಾಜೋವಾಚ :-. 


ಭಗನನ್ಸರಮೇಶಸ್ಯ ಕೀದೃಶೋ ಲೋಕ ಉತ್ತಮಃ । 

ತಸ್ಯ ಮೇ ಲಕ್ಷಣಂ ಬ್ರೂಹಿ ಯದ್ಯಸ್ತಿ ಮಯಿತೇದಯಾ ॥ ೧೪೪॥ 
ಗೌತಮ ಉವಾಚ 2... 

ಬ್ರಹ್ಮಾದಿಸುರನಾಥಾನಾಂ ಲೋಕೇಷ ಸಹಿ ಸುದುರ್ಲಭಃ । 

ಯ ಅನೆಂದಃ ಸದಾ ಯತ್ರ ಸ ಲೋಕಃ ಪಾರಮೇಶ್ವರಃ ॥ ೧೪೫ ॥ 





೧೩೯. ನಾನು ಅನೇಕ ಜನ್ಮಗಳನ್ನೆತ್ತಿ ಮಾಯೆಯ ವಿಲಾಸದಿಂದುಂಬಾದ 
ಮಹಾಶ್ಚರ್ಯವನ್ನು ಕಂಡೆನು. 

೧೪೦. ಪತ್ರಮಾತ್ರದಿಂದ ಪೂಜಿಸಿದರೆ ಸಂತುಷ್ಟನಾಗಿ ತನ್ನ ಸ್ಥಾನವನ್ನು 
ದಯೆಗೈ ಯುವ ಮಹೇಶ್ವರನ ಪೂಜೆಯ ಮಾಹಾತ್ಮ್ಯವು ಆಶ್ಚರ್ಯಕರ 
ವಾದುದು.” 

೧೪೧-೧೪೨. ಹೀಗೆ ವೈರಾಗ್ಯಗೊಂಡು ಪರಮಾತ್ಮನ ಚರಣವನ್ನು 
ಸ್ಮರಿಸುತ್ತಿರುವ ಅವಳನ್ನು ಆ ಶಿವದೂತರು ದಿವ್ಯ ವಿಮಾನದಲ್ಲಿ ಕುಳ್ಳಿರಿಸಿ ಸಕಲ 
ಲೋಕಪಾಲಕರೂ ವಿಸ್ಮಯದಿಂದ ನೋಡುತ್ತಿರುವಂತೆಯೆ ಪರಮೇಶ್ವರನ 
ಸಮಾಪಕ್ಕೆ ಕರೆದುಕೊಂಡುಹೋದರು. 

೧೪೩. ಮಹಾರಾಜ! ಸಕಲ ಪಾಪವನ್ನು ನೀಗಿಸುವ ಆಶ್ಚರ್ಯಕರವಾದ 
ಮಹೇಶ್ವರನ ಭಕ್ತಿಲೇಶದ ಮಾಹಾತ್ಮ್ಯವನ್ನು ಹೇಳಿದ್ದೇನೆ. 

೧೪೪. ರಾಜನು ಕೇಳುತ್ತಾನೆ :ಎಪೂಜ್ಯರೆ! ನನ್ನಲ್ಲಿ ದಯೆಯಿದ್ದರೆ 
ಪರಮೇಶ್ವರನ ಉತ್ತಮಲೋಕವು ಹೇಗಿರುವುದು? ಅದರ ಲಕ್ಸಣವೇನು? 
ಎಂಬುದನ್ನು ತಿಳಿಯಹೇಳಿರಿ. 

೧೪೫. ಗೌತಮನು ಹೇಳುತ್ತಾನೆ:-ಬ್ರಾಹ್ಮಾದಿ ದೇವತೆಗಳ ಲೋಕಗಳಲ್ಲಿ 
ದುರ್ಲಭವಾದ ಆನಂದವು ಶಿವಲೋಕದಲ್ಲಿ ದೊರಕುವುದು. 


೫೨ ಶ್ರೀ ಸ್ಕಾಂದಮ ಹಾಪುರಾಣಂ 


ಸರ್ವಾತಿಗಮನಂ ಯತ್ರ ಜ್ಯೋತಿರ್ಯತ್ರ ಪ್ರತಿಷ್ಠಿತಂ । 
ಕ್ವಾಪಿ ನಾಸ್ತಿ ತನೋಯೋಗಃ ಸಲೋಕಃ ಪಾರಮೇಶ್ವರಃ ॥ ೧೪೬॥ 
ಗುಣವೃತ್ತಿಂ ವಿನಿಸ್ತೀರ್ಯ ಸಂಪ್ರಾಪ್ತಾ ಯತ್ರ ಯೋಗಿನಃ । 


ನ ಪತೇಯುಃ ಪುನಃ ಸರ್ವೇ ಸಲೋಕಃ ಪಾರಮೆಶ್ವರಃ ॥ ೧೪೭ ॥ 
ಯತ್ರ ಮಾಸಂ ನ ಕುರ್ವಂತಿ ಕ್ರೋಧಲೋಭಮದಾದಯಃ । 
ಯತ್ರಾಂವಸ್ಥಾ ನಜನ್ಮಾದ್ಯಾಃ ಸಲೋಕಃ ಪಾರಮೇಶ್ವರಃ ॥ ೧೪೮ ॥ 
ಸರ್ವೇಷಾಂ ನಿಗಮಾನಾಂ ಚ ಯದೇಕಂ ಸ್ಪೇತ್ರಮುಚ್ಯತೇ | 
ಯಸ್ಮಾನ್ನಾಂಸ್ತಿ ಪರಂ ವಿತ್ತಂ ತತ್ಸದಂ ಪಾರಮೇಶ್ವರಂ ॥ ೧೪೯ ॥ 


ಪ್ರತ್ಯಾಹಾರಾಸನಧ್ಯಾನ ಪ್ರಾಣಸಂಯಮನಾದಿಭಿಃ । 

ಯತ್ರ ಯೋಗಪಥಫೈಃ ಪ್ರಾಪ್ತುಂ ಯತಂತೇ ಯೋಗಿನಃ ಸದಾ ॥ ೧೫೦ ॥ 
ಯತ್ರ ದೇವಃ ಸದಾನಂದನಿರ್ಮಲಜ್ಞಾನರೂಪಯಾ | 

ಅಸ್ತಿ ದೇವ್ಯಾಸಹ ಕ್ರೀಡನ್ಸಲೋಕಃ ಪಾರಮೇಶ್ವರಃ ॥ ೧೫೧ ॥ 
ಜನ್ಮಾ£ನೇಕಸಹಸ್ರೇಷು ಸಂಭೃತೈಃ ಪುಣ್ಯರಾಶಿಭಿಃ । 

ಆರೂಢಾಃ ಪುರುಷಾ ನಾರ್ಯಃ ಕ್ರೀಡಂತೇ ಯತ್ರ ಸಂಗತಾಃ ॥ ೧೫೨ ॥ 
ತೇಜೋರಾಶೌ ಸಮಾಲೀನಾ ದುರ್ವಿಭಾನ್ಯೇ ಮನೋರಮೇ 1 
ಅಹೋರಾತ್ರಾದಿ ಸಂಸ್ಥಾನೆಂ ನೆ ವಿಂದಂತಿ ಕದಾಚನ ॥ ೧೫೩ ॥ 





೧೪೬. ಸರ್ವವನ್ನೂ ಮಾರಿದ ತೇಜಸ್ಸು ಎಲ್ಲಿರುವುದೊ, ತಮಸ್ಸು 
ಎಲ್ಲಿಲ್ಲವೊ ಅದೇ ಶಿವಲೋಕವು. 

೧೪೭. ಯೋಗಿಗಳು ಯಾವ ಲೋಕವನ್ನು ದಾಟ ಸತ್ವ್ವಾದಿ ಗುಣಗಳ 
ವ್ಯಾಪಾರವನ್ನು ಸೇರಿ ಹಿಂದಿರುಗುವುದಿಲ್ಲವೊ ಅದು ಶಿವಲೋಕವು. 

೧೪೮. ಎಲ್ಲಿ ಕ್ರೋಧ, ಲೋಭ, ಮದಾದಿಗಳೂ, ಜನ್ಮಾದ್ಯವಸ್ಥೆಗಳೂ 
ಇಲ್ಲವೊ, ಅದು ಶಿವಲೋಕವು. 

೧೪೯. ಸಕಲ ವೇದಗಳಿಗೂ ಯಾವುದು ಮುಖ್ಯಾಶ್ರಯವೊ, ಯಾವುದ 
ಕ್ಕಿಂತಲೂ ಉತ್ತಮವಾದ ದ್ರವ್ಯವಿಲ್ಲವೊ, ಅದೇ ಶಿವಸ್ಥಾನವು. 

೧೫೦-೧೫೧. ಯೋಗಿಗಳು, ಯಾವಾಗಲೂ ಪ್ರತ್ಯಾಹಾರ, ಆಸನ, 
ಧ್ಯಾನ, ಪ್ರಾಣಾಯಾಮವೇ ಮೊದಲಾದ ಯೋಗಮಾರ್ಗಗಳಿಂದ ಯಾವುದನ್ನು 
ಪಡೆಯಲು ಯತ್ನಿಸುತ್ತಾರೆಯೊ, ಎಲ್ಲಿ ಪರಮೇಶ್ವರನು ಜ್ಞಾನಾನಂದಸ್ವರೂಪ 
ಳಾದ ಮಹಾದೇವಿಯೊಡನೆ ವಿನೋದಪಡುತ್ತಿರುವನೊ ಅದೇ ಶಿವಲೋಕವು. 

೧೫೨-೧೫೪. ಮನೋಹರವಾದ ಯಾವ ಸ್ಥಳವನ್ನು ಪುರುಷರೂ, 
ಸ್ತ್ರೀಯರೂ ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯರಾಶಿಗಳಿಂದ ಹೊಂದಿ 
ಒಟ್ಟಿಗೆ ವಿನೋದಪಡುತ್ತ ತೇಜಸ್ಸಿನ ರಾಶಿಯಲ್ಲಿ ಅಡಗಿ ಹಗಲು ರಾತ್ರಿಗಳನ್ನು 


ತೃತೀಯೋ6ಧ್ಯಾಯ॥ ೫ಷ್ಟಿ 


ಸಲೋಕಃ ಪರಮೇಶಸ್ಯ ದುರ್ಲಭೋ ಹಿ ಕುಯೋಗಿನಃ । 
ಏತದ್ಭಕ್ತಿಸುಪೂರ್ಣಾ ಯೇ ಶೈರೇವ ಪ್ರತಿಪದ್ಯತೇ ॥ ೧೫೪ ॥ 
ಯೇ ತತ್ಯಥಾಶ್ರವಣಕೀರ್ತನಜಾತಹೆರ್ಸಾ 
ಯೇ ಸರ್ವಭೂತಸುಪೃದಃ ಪ್ರಶಮೈಕನಿಷ್ಠಾಃ । 
ಸಂಸಾರ ಚಕ್ರಮತಿವಾಹ್ಯ ನಿರಸ್ತನೋಹಾ 
ಸ್ತೇ ಶಾಂಕರಂ ಪದಮವಾಪ್ಯ ಸುಖಂ ರಮಂತೇ॥ ೧೫೫ ॥ 
ತಥಾ ತ್ವಮಪಿ ರಾಜೇಂದ್ರ ಗೋಕರ್ಣಂ ಗಿರಿಶಾಲಯಂ । 


ಗತ್ವಾ ಪ್ರಶಮಿತಾಂಘೌಘಃ ಕೃತಕೃತ್ಯತ್ವಮಾಸ್ಲುಹಿ ॥ ೧೫೬ ॥ 
ತತ್ರ ಸರ್ವೇಷು ಕಾಲೇಷು ಸ್ನಾತ್ವಾಂಭ್ಯರ್ಚ್ಯ ಮಹಾಬಲಂ | 

ಕೃತ್ವಾ ಶಿನಚತುರ್ದಶ್ಯಾಮುಪನಾಸಂ ಸಮಾಹಿತಃ ॥ ೧೫೭ ॥ 
ಕೃತ್ವಾ ಜಾಗರಣಂ ರಾತ್ರೌ ಬಿಲ್ಜೈರಭ್ಯರ್ಚ್ಯ ಶಂಕರಂ | 
ಸರ್ವಷಾಪವಿನಿರ್ಮುಕ್ತಃ ಶಿನಲೋಕಮವಾಪ್ಯಸಿ ॥ ೧೫೮ ॥ 
ಏಷ ತೇ ವಿನುಲೋ ರಾಜನ್ನುಪದೇಶೋ ಮಯಾ ಕೃತಃ । 

ಸ್ವಸ್ತಿ ತೇಂಸ್ತು ಗಮಿಷ್ಯಾಮಿ ಮಿಥಿಲಾಂಧಿಸತೇಃ ಪುರೀಂ ॥ ೧೫೯ ॥ 


ಇತ್ಯಾಮಂತ್ರ $ ಮುನಿಃ ಪ್ರೀತ್ಯಾ ಗೌತನೋ ಮಿಥಿಲಾಂ ಯಯೌ । 
ಸೋಪಿ ಹೃಷ್ಟಮನಾ ರಾಜಾ ಗೋಕರ್ಣಂ ಪ್ರತ್ಯಪದ್ಯತ ॥ ೧೬೦ ॥ 





ತಿಳಿಯುವುದಿಲ್ಲವೊ ಆ ಪರಮೇಶ್ವರನ ಲೋಕವು ಕುಯೋಗಿಗಳಿಗೆ ದುರ್ಲಭ 
ವಾದುದು. ಪರಮೇಶ್ವರನಲ್ಲಿ ಅತಿಶಯವಾದ ಭಕ್ತಿಯುಳ್ಳವರು ಮಾತ್ರ 
ಆ ಲೋಕವನ್ನು ಹೊಂದುತ್ತಾರೆ. 

೧೫೫. ಶಿವನ ಕಥೆಗಳನ್ನು ಶ್ರವಣಮಾಡುವುದರಿಂದಲೂ, ಹೇಳುವುದ 
ರಿಂದಲೂ ಸಂತೋಷವುಳ್ಳವರೂ, ಸಕಲ ಪ್ರಾಣಿಗಳಲ್ಲಿಯೂ ಮೈತ್ರಿಯುಳ್ಳವ 
ರಾಗಿ ಶಾಂತರೂ, ಅಜ್ಞಾನವಿಲ್ಲದವರೂ ಸಂಸಾರವೆಂಬ ಚಕ್ರವನ್ನು ದಾಟ 
ಶಂಕರನ ಸ್ಥಾನವನ್ನು ಪಡೆದು ಸುಖಪಡುವರು. 

೧೫೬. ಮಹಾರಾಜ! ನೀನೂ ಶಿವನ ನೆಲೆಮನೆಯಾದ ಗೋಕರ್ಣಕ್ಕೆ 
ಹೋಗಿ ಪಾಪರಹಿತನಾಗು; ಧನ್ಯನಾಗು. ” 

೧೫೭-೧೫೮. ಅಲ್ಲಿ ಶಿವರಾತ್ರಿಯ ದಿನ ಎಲ್ಲ ಕಾಲಗಳಲ್ಲಿಯೂ ಮಹಾ 
ಬಲೇಶ್ವರನನ್ನು ಬಿಲ್ವಪತ್ರೆಯಿಂದ ಅರ್ಚಿಸಿ ಉಪವಾಸವನ್ನೂ ರಾತ್ರಿ ಜಾಗರಣ 
ವನ್ನೂ ಮಾಡಿ ಸಕಲ ಪಾಸಮುಕ್ತನಾಗಿ ಶಿವಲೋಕವನ್ನು ಸೇರುವೆ. 

೧೫೯. ಅರಸ! ನಿನಗೆ ನಾನು ಪವಿತ್ರವಾದ ಉಪದೇಶವನ್ನು ಮಾಡಿ 
ದೆರು. ನಿನಗೆ ಮಂಗಳವಾಗಲಿ. ನಾನು ಜನಕನ ಪಟ್ಟಣಕ್ಕೆ ಹೋಗುವೆನು. 

೧೬೦. ಗೌತಮನು ಹೀಗೆಂದು ಮಿಧಿಲೆಗೆ ತೆರಳಿದರು. ಆ ರಾಜನೂ 
ಸಂತೋಷಗೊಂಡು ಗೋಕರ್ಣಕ್ಕೆ ಹೋದನು. 


೫೪ ಶ್ರೀ ಸ್ಯಾಂದಮಹಾಪುರಾಣಂ 


ತತ್ರ ದೃಷ್ಟ್ವಾ ಮಹಾದೇವಂ ಸ್ನಾತ್ವಾಂಭ್ಯರ್ಚ್ಯ ಮಹಾಬಲಂ । 
ನಿರ್ಧೂತಾ ಶೇಷಪಾಪೌಘೋ ಲೇಭೇ ಶಂಭೋಃ ಪರಂಪದಂ ॥ ೧೬೧ ॥ 
ಯೆಇಮಾಂ ಶೃಜುಯಾನ್ನಿತ್ಯಂ ಕಥಾಂ ಶೈನೀಂ ಮನೋಹರಾಂ ॥ 


ಶ್ರಾನಯೇದ್ವಾ ಜನೋ ಭಕ್ತ್ಯಾ ಸ ಯಾತಿ ಪರಮಾಂ ಗೆತಿಂ 8 ೧೬೨ ॥ 
ಶ್ರದ್ದಧಾನೆಃ ಸಕೃದ್ವ್ವಾಪಿ ಯ ಇಮಾಂ ಶೈಣುಯಾತ್ವಥಾಂ | 
ತ್ರಿಃಸಪ್ತಕುಲಜೈಃ ಸಾರ್ಧಂ ಶಿವಲೋಕಮವಾಪ್ಲುಯಾತ್‌ H ೧೬೩ ॥ 


ಇತಿ ಕಥಿತಮಶೇಷಂ ಶ್ರೇಯೆಸಾಮಾದಿಬೀಜಂ- 

ಭವಶತ ದುರಿತಫ್ನುಂ ಧೃಸ್ತನೋಹಾಂಧಕಾರಂ । 
ಚೆರಿತಮುಮರಗೇಯೆಂ ಸುನ್ಮಥಾರೇರುದಾರಂ- 

ಸತತಮಸಿ ನಿಷೇವ್ಯಂ ಸ್ವಸ್ತಿಮದ್ಧಿಶ್ಚಲೋಕೈಃ 8 ೧೬೪ ॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿ ಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ "ಶಿವಚತುರ್ದಶೀ 
ಗೋಕರ್ಣಮಾಹಾತ್ಮ್ಮವರ್ಣನಂ' ನಾಮ ತೃತೀಯೋಧ್ಯಾಯಃ 





೧೬೧. ಅಲ್ಲಿ ಸ್ನಾನಮಾಡಿ ಮಹಾಬಲೇಶ್ವರನನ್ನು ಕಂಡು ಅವನನ್ನು 
ಪೂಜಿಸಿ ಸಕಲ ಪಾಪಮುಕ್ತನಾಗಿ ಶಿವನ ಸ್ಥಾನವನ್ನು ಪಡೆದನು. 

೧೬೨. ಮನೋಹರವಾದ ಈ ಶಿವಕಥೆಯನ್ನು ಭಕ್ತಿಯಿಂದ ಕೇಳಿದ 
ವರೂ ಹೇಳಿದವರೂ ಪರಮಪದವನ್ನು ಸೇರುತ್ತಾರೆ. 

೧೬೩. ಶ್ರದ್ಧೆಯಿಂದ ಒಂದುಸಾರಿಯಾದರೂ ಈ ಕಥೆಯನ್ನು ಕೇಳಿ 
ದವನು ಇಪ್ಪತ್ತೊಂದು ಕುಲದವರೊಡನೆ ಶಿವಲೋಕಕ್ಕೆ ತೆರಳುವನು. 

೧೬೪. ಹೀಗೆ ಶ್ರೇಯಸ್ಸಿಗೆ ಮೂಲಕಾರಣವೂ, ಅನೇಕ ಜನ್ಮಗಳ 
ಪಾಪವನ್ನು ಪರಿಹರಿಸುವುದೂ, ಅಜ್ಞಾನವೆಂಬ ಕತ್ತಲೆಯನ್ನು ನಿವಾರಿಸುವುದೂ, 
ಜೇವತೆಗಳಿಗೆ ಗಾನಮಾಡಲು ಯೋಗ್ಯವಾದುದೂ, ಜನರಿಂದ ಸೇವಿಸಲರ್ಹವೂ 
ಆದ ಮಹೇಶ್ವರನ ಉತ್ಕುಷ್ಯಚರಿತೆಯನ್ನು ಸಂಪೂರ್ಣವಾಗಿ ಹೇಳಿರುತ್ತೇನೆ. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದೆಮ ಹಾಪುರಾಣದೆ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರೆ 
ಖಂಡದಲ್ಲಿ "" ಶಿವಚತುರ್ದಶೀ ಗೋಕರ್ಣಮಾಹಾತ್ಮ್ಯೃವರ್ಣನ??ವೆಂಬ 
ಮೂರನೆಯೆ ಅಧ್ಯಾಯವು ಮಂಗಿದುದು 


(| ಶ್ರೀಃ 8 


ಅಥ ಚತುರ್ಥೋಧ್ಯಾಯಃ 
ಚತುರ್ದಶೀಮಾಹಾತ್ಮ್ಯನರ್ಣನಂ 


ಸೂಶೆ ಉವಾಚ :- 
ಭೂಯೋಃಪಿ ಶಿವಮಾಹಾತ್ಮ್ಯ್ಯಂ ನಕ್ಸ್ಯಾಮಿ ಸರಮಾದ್ಭುತಂ | 
ಶೃಣ್ವತಾಂ ಸರ್ವಸಾಪಫ್ನುಂ ಭವಪಾಶವಿಮೋಚನಂ nol 
ದುಸ್ತರೇ ದುರಿತಾಂಂಭೋಧೌ ಮಜ್ಜತಾಂ ವಿಷಯಾತ್ಮನಾಂ | 
ಶಿವಪೂಜಾಂ ವಿನಾ ಕಶ್ಚಿತ್ಸ್ಸನವೋ ನಾಸ್ತಿ ನಿರೂಪಿತಃ ॥ ೨॥ 
ಶಿವಪೂಜಾಂ ಸೆದಾಕುಯಾ?ದ್ಭು ದ್ಲಿಮಾನಿಹ ಮಾನವಃ । 
ಅಶಕ್ತ ಶ್ಚೆ ಆತ್ರ ತಾಂ ಪೂಜಾಂ ಪಕ್ಕೆ 'ಪ್ಛ ಕ ಕಿವಿನಮ್ರ ಧೀಃ 1 ೩॥ 
ಅಶ್ರ ದ್ದ pe ಯಂಕ ಕುರ್ಯಾಚ್ಛಿ'ನಪೊಜನಂ ವಿಮುಕ್ತಿದಾಂ । 
ಪಕ್ಕೆ ದ್ವಾ ಸೋಪಿ ಕಾಲೇನ ಪ್ರಯಾತಿ ಪರಮಂ ಪದಂ ॥೪॥ 
ಅಸೀತ್ಯಿರಾತದೇಶೇಷು ನಾಮ್ನಾ. ರಾಜಾ ವಿಮರ್ದನಃ । 
ಶೂರಃ ಪರಮುದುರ್ಧರ್ಸೊೋ 'ಔತಶತ್ರುಃ ಪ್ರತಾಪವಾನ್‌ ॥೫॥ 


ಕನ್ನಡದ ಅನುವಾದ 
ಚತುರ್ದಶೀಮಾಹಾತ್ಮ ಕಿನರ್ಣನ 

೧. ಸೂತನು ಹೇಳುತ್ತಾರೆ: _ಅತ್ಯಾಕ್ಟ ರ್ಯಕರವಾದುದೂ, ಕೇಳುವವರ 
ಪಾಪವನ್ನು ನೀಗಿಸುವುದೂ, ಸಂಸಾರಬಂಧನವನ್ನು ಬಿಡಿಸುವುದೂ ಆದ ಶಿವನ 
ಮಾಹಾತ್ಮ್ಯವನ್ನು ಮತ್ತೂ ಹೇಳುವೆನು; ಕೇಳು. 

೨. ದಾಟಲಾಗದ ಪಾಸನೆಂಬ ಸಾಗರದಲ್ಲಿ ಮುಳುಗುತ್ತಿರುವ ಸಂಸಾರಿ 
ಗಳಿಗೆ ಶಿವಪೂಜೆಯನ್ನು ಬಿಟ್ಟರೆ ಯಾವ ದೋಣಿಯೂ ಇರುವುದಿಲ್ಲ. 

೩. ಜಾಣನಾದ ಮನುಜನು ಯಾವಾಗಲೂ ಶಿವಪೂಜೆಯನ್ನು ಮಾಡ 
ಬೇಕು. ಪೂಜಿಸಲಶಕ್ತ್ಕನಾದರೆ ಮತ್ತೊಬ್ಬನು ಮಾಡಿದ ಪೂಜೆಯನ್ನಾದರೂ 
ಭಕ್ತಿಯಿಂದ ವಿಧೇಯನಾಗಿ ನೋಡಬೇಕು. 

೪ ಶ್ರದ್ಧೆಯಿಲ್ಲದೆ ಮೋಕ್ಸೆದಾಯಕವಾದ ಶಿವಪೂಜೆಯನ್ನು ಮಾಡಿ 
ದವನು, ಅಥವಾ ನೋಡಿದವನು ಕಾಲಾಂತರದಲ್ಲಿ ಉತ್ತಮಸ್ಥಾನವನ್ನು 
ಪಡೆಯುವನು. 

೫-೬. ಕಿರಾತದೇಶದಲ್ಲಿ ಶೂರನೂ, ತಿರಸ್ಕರಿಸಲಶಕ್ಕನೂ, ಶತ್ರುಗಳನ್ನು 
ಜಯಿಸಿದವನೂ, ಪ್ರತಾಪವುಳ್ಳವನೂ ಯಾವಾಗಲೂ ಬೇಟಿಯಾಡುವವನೂ, 
ನಿರ್ದಯನೂ, ಬಲಿಷ್ಮ್ಠನೂ, ಸಕಲ ಮೃಗಗಳ ಮಾಂಸಗಳನ್ನೂ ತಿನ್ನುವವನೂ, 


೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಸರ್ವದಾ ಮೃಗಯಾಸಕ್ತಃ ಕೃಷಣೋ ನಿರ್ಫಣೋ ಬಲೀ । 


ಸರ್ವಮಾಂಸಾಂಶನಃ ಕ್ರೂರಃ ಸರ್ವವರ್ಣಾಂಂಗನಾವೃತಃ 1೬॥ 
ತಥಾಪಿ ಕುರುತೇ ಶಂಭೋಃ ಪೂಜಾಂ ನಿತ್ಯಮತಂದ್ರಿತಃ | 

ಚತುರ್ವಶ್ಯಾಂ ವಿಶೇಷೇಣ ಪಕ್ಸೆಯೋಃ ಶುಕ್ಲ ಕೃಷ್ಣಯೋಃ ॥೭॥ 
ಮಹಾವಿಭನಸಂಪನ್ನಾಂ ಪೂಜಾಂ ಕೃತ್ವಾ ಸಮೋದತೇ । 

ಹರ್ಷೇಣ ಮಹತಾವಿಷ್ಟೋ ನೃತ್ಯತಿ ಸ್ತೌತಿ ಗಾಯತಿ ॥೮॥ 
ತಸ್ಕೈವಂ ವರ್ತಮಾನಸ್ಯ ನೃಪತೇಃ ಸರ್ವಭಕ್ಸಿಣಃ । 

ದುರಾಚಾರಸ್ಯ ಮಹಿಷೀ ಚೇಷ್ಟಿತೇನಾಂನ್ವತಪ್ಯತ Hen 
ಸಾ ವೈ ಕುಮುದ್ಧತೀನಾಮ ರಾಜ್ಞೀ ಶೀಲಗುಣಾಸ್ವಿತಾ । 

ಏಕದಾ ಪತಿಮಾಸಾವ್ಯ ರಹಸ್ಯೇ ತವಪೃಚ್ಛತ 1 ೧೦॥ 
ಏತತ್ತೇ ಚರಿತಂ ರಾಜನ್ಮಹದಾಶ್ಚರ್ಯಕಾರಣಂ । 

ಕ್ವ ತೇ ಮಹಾನ್ನುರಾಚಾರಃ ಕ್ವ ಭಕ್ತಿಃ ಪರಮೇಶ್ವರೇ ॥ ೧೧8 
ಸರ್ವದಾ ಸರ್ವಭಕ್ಸಸ್ಸ್ಟಂ ಸರ್ವಸ್ತ್ರೀಜನಲಾಲಸಃ । 

ಸರ್ವಹಿಂಸಾಪರಃ ಕ್ರೂರಃ ಕಥಂ ಭಕ್ತಿಸ್ತನೇಶ್ವರೇ ॥ ೧೨॥ 
ಇತಿ ಪೃಷ್ಟಃ ಸ ಭೂಪಾಲೋ ವಿಮೃಶ್ಯ ಸುಚಿರಂ ತತಃ । 

ತ್ರಿಕಾಲಜ್ಞಃ ಪ್ರಹಸ್ಯೈನಾಂ ಪ್ರೋವಾಚ ಸುಕುತೂಹಲಃ ॥ ೧೩ ॥ 








ಸಮಸ್ತ ಜಾತಿಯ ಹೆಂಗಸರಿಂದ ಕೂಡಿದವನೂ, ಕ್ರೂರನೂ ಆದ ವಿಮರ್ದನ 
ನೆಂಬ ದೊರೆಯಿದ್ದನು. 

೭. ಹಾಗಿದ್ದರೂ ಅನನು ನಿತ್ಯವೂ ಶಿವನನ್ನು ಪೂಜಿಸುತ್ತಿದ್ದನು. ಶುಕ್ಲ 
ಕೃಷ್ಣಪಕ್ಸಗಳ ಚತುರ್ದಶಿಯ ದಿನ ವಿಶೇಷವಾಗಿ ಶಿವಪೂಜೆ ಮಾಡುತ್ತಿದ್ದನು. 

೮. ಅವನು ಅತಿವೈಭವದಿಂದ ಶಿವನನ್ನು ಪೂಜಿಸಿ ಅತ್ಯಂತ ಸಂತೋಷ 
ಗೊಂಡು ಕುಣಿಯುತ್ತಲೂ, ಸ್ತುತಿಸುತ್ತಲೂ, ಗಾನಮಾಡುತ್ತಲೂ ಇದ್ದನು. 

೯-೧೦. ಸರ್ವಭಕ್ರಕನೂ, ದುರಾಚಾರಿಯೂ ಆದ ಅವನ ರಾಣಿಯು 
ಆ ದುರ್ನಡತೆಯಿಂದ ಬಹಳ ವ್ಯಥೆಗೊಂಡಳು. ಶೀಲ, ಗುಣಗಳುಳ್ಳ ಕುಮುದ್ವತಿ 
ಯೆಂಬ ಅವಳು ಒಂದುದಿನ ಪತಿಯನ್ನು ಗುಟ್ಟಾಗಿ ಹೀಗೆ ಕೇಳಿದಳು. 

೧೧. "" ಮಹಾರಾಜ! ನಿನ್ನ ನಡತೆಯು ಬಹಳ ಆಶ್ಚರ್ಯಕರವಾಗಿದೆ. 
ನಿನ್ನ ದುರಾಚಾರವೆಲ್ಲಿ, ಪರಮೇಶ್ವರನಲ್ಲಿ ನಿನಗಿರುವ ಭಕ್ತಿ, ಯೆಲ್ಲಿ. 

೧೨. ನೀನು ಯಾವಾಗಲೂ ಎಲ್ಲವನ್ನೂ ತಿನ್ನುವನನೂ, ಸಕಲಸ್ರ್ರೀಯ 
ರಲ್ಲಿಯೂ ಅಸಕ್ತನೂ, ಸಕಲ ಹಿಂಸೆಗಳಲ್ಲಿಯೂ ನಿರತನೂ, ಕ್ರೂರನೂ ಆಗಿರುವೆ. 
ಇಂತಹ ನಿನಗೆ ಈಶ್ವರನಲ್ಲಿ ಭಕ್ತಿಯು ಹೇಗೆ ಉಂಟಾಯಿತು?” 

೧೩. ಹೀಗೆ ಪತಿಯು ಕೇಳಲು ತ್ರಿಕಾಲಜ್ಞನಾದ ಆ ರಾಜನು ಬಹೆಳ 
ಹೊತ್ತು ಆಲೋಚಿಸಿ ಕುತೂಹಲದಿಂದ ಅವಳನ್ನು ಕುರಿತು ಇಂತೆಂದನು. 


ಚತು ರ್ಥೋ5ಧ್ಯಾಯಃ ೫೭ 


ರಾಜೋವಾಚ :-- 
ಅಹಂ ಪೂರ್ವಭವೇ ಕಶ್ಲಿತ್ಸಾರಮೇಯೋ ವರಾನನೇ ! 
ಪಂಸಾನಗರಮಾಶ್ರಿತ್ಯ ಷರ್ಯಟಾಮಿ ಸಮಂತತಃ ॥ ೧೪॥ 
ಏತಂ ಕಾಲೇಷು ಗಚ್ಛತ್ಸು ತತ್ರೈವ ನಗರೋತ್ತಮೇ । 
ಕದಾಜಿದಾಗತಃ ಸೋಹಂ ಮನೋಜ್ಞಂ ಶಿವಮಂದಿರಂ ॥ ೧೫ ॥ 
ಪೂಜಾಯಾಂ ವರ್ತ ಮಾನಾಯಾಂ ಚತುರ್ದಶ್ಯಾಂ ಮಹಾತಿಥೌ । 
ಅಪಶ್ಯಮುತ್ಸವಂ ದೂರಾದ್ಬಹಿರ್ದ್ವಾರಂ ಸಮಾಶ್ರಿತಃ ॥ ೧೬ ॥ 
ಅಥಾಪಂ ಪರಮಕ್ರುದ್ಧೈರ್ದಂಡಹಸ್ತೈಃ ಪ್ರಧಾನಿತಃ । 
ತಸ್ಮಾದ್ದೇಶಾದಪಕ್ರಾಂತಃ ಪ್ರಾಣರಕ್ಸಾಷರಾಯಣಃ ॥೧೭॥ 
ತತಃ ಪ್ರದಕ್ಸಿಣೇಕೃತ್ಯ ಮನೋಜ್ಞ 0 ಶಿವಮಂದಿರಂ । 
ದ್ವಾರದೇಶಂ ಪುನಃಪ್ರಾಸ್ಯ ಪುನಶ್ಚೈವ ನಿವಾರಿತಃ ॥ ೧೮ ॥ 
ಪುನಃಪ್ರದಕ್ಸಿಣೀಕೃತ್ಯ ತದೇನ ಶಿನಮಂದಿರಂ । 
ಬಲಿಪಿಡಾದಿಲೋಭೇನ ಪುನರ್ದ್ವಾರಮುಸಾಗತಃ ॥೧೯॥ 
ಏನಂ ಪುನಃಪುನಸ್ತತ್ರ ಕೃತ್ವಾ ಕೃತ್ವಾ ಪ್ರದಕ್ಸಿ೫ಂ | 
ವ್ರಾರದೇಶೇ ಸಮಾಸೀನಂ ನಿಜಘ್ನುರ್ನಿಶಿತೈಃ ಶರೈಃ ॥ ೨೦॥ 


ಸ ವಿದ್ಧಗಾತ್ರಃ ಸಹಸಾ ಶಿವದ್ಧಾರಿ ಗತಾಂಸುಕಃ । 
ಜಾತೋಃಸ್ಕ್ಯಹಂ ಕುಲೇ ರಾಜ್ಞಾಂ ಪ್ರಭಾವಾಚ್ಛಿವಸನ್ನಿಧೇಃ ॥೨೧॥ 





೧೪-೧೫, ರಾಜನು ಹೇಳುತ್ತಾನೆ:-ಸುಂದರಿ! ನಾನು ಹಿಂದಿನ ಜನ್ಮದಲ್ಲಿ 
ಒಂದು ನಾಯಿಯಾಗಿ ಪಂಪಾನಗರದಲ್ಲಿ ವಾಸಿಸುತ್ತ ಎಲ್ಲಾ ಕಡೆಯಲ್ಲಿಯೂ 
ಸಂಚರಿಸುತ್ತಿದ್ದೆನು. ಹೀಗೆಯೇ ಕಾಲವು ಕಳೆಯುತ್ತಿರಲು ಅದೇ ಪಟ್ಟಣದಲ್ಲಿ 
ನಾನು ಒಂದಾನೊಂದು ದಿನ ರಮ್ಯವಾದ ಶಿವಮಂದಿರಕ್ಕೆ ಬಂದೆನು. 

೧೬-೧೮. ಅಲ್ಲಿ ಬಾಗಿಲ ಹೊರಗೆ ನಿಂತು ಚತುರ್ದಶಿಯ ದಿನ ನಡೆಯುವ 
ಪೂಜೆಯ ಉತ್ಸವವನ್ನು ದೂರದಿಂದ ಕಂಡೆನು. ತರುವಾಯ ನಾನು ಅತ್ಯಂತ 
ಕೋಪಿಷ್ಕರಾದ ದಂಡಧಾರಿಗಳಿಂದ ಓಡಿಸಲ್ಪಟ್ಟು ಪ್ರಾಣರಕ್ಷಣೆಯಲ್ಲಿ ನಿರತ 
ನಾಗಿ ಆ ಸ್ಲಳದಿಂದ ಹೊರಟಿನು. ಅನಂತರ ರಮ್ಯವಾದ ಶಿವಾಲಯಕ್ಕೆ 
ಪ್ರದಕ್ಷಿಣೆಮಾಡಿ ಬಾಗಿಲಿನಹತ್ತಿರ ಬರಲು ತಿರುಗಿಯೂ ಓಡಿಸಿದರು. 

೧೯. ಬಳಿಕ ಅದೇ ಶಿವಾಲಯಕ್ಕೆ ಪ್ರದಕ್ಸಿಣೆಮಾಡಿ ಅನ್ನ ಸಿಕ್ಕಬಹುದೆಂಬ 
ಆಶೆಯಿಂದ ಬಾಗಿಲಿನ ಹತ್ತಿರ ಬಂದೆನು. 

೨೦. ಹೀಗೆ ಅನೇಕಬಾರಿ ಪ್ರದಕ್ಸಿಣೆಮಾಡಿ ಬಾಗಿಲಿನಲ್ಲಿ ಮಲಗಿರುವ 
ನನ್ನನ್ನು ಸೇವಕರು ಹರಿತವಾದ ಬಾಣಗಳಿಂದ ಹೊಡೆದರು. 

೨೧. ನಾನು ಬಾಣಗಳಿಂದ ಹೊಡೆಯಲ್ಪ ಟ್ಟ ಕೂಡಲೆ ಶಿವಾಲಯದ 


೫೮ ಶ್ರೀ ಸ್ಕಾಂದೆಮಹಾಫುರಾಣಂ 


ದೃಷ್ಟ್ವಾ ಚತುರ್ದಶೀಪೂಜಾಂ ದೀಪಮಾಲಾ ವಿಲೋಕಿತಾಃ । 


ತೇನ ಪುಣ್ಯೇನ ಮಹತಾ ತ್ರಿಕಾಲಜ್ಞೊ ಆಸ್ಮಿ ಭಾಮಿನಿ ॥ ೨೨ ॥ 
ಪ್ರಾಗ್ಹಸ್ಮವಾಸನಾಭಿಶ್ಚ ಸರ್ವಭಕ್ಪೋಸಸ್ಮಿ ನಿರ್ಫ್ಸಣಃ ॥ 

ವಿದುಷಾಮಪಿ ದುರ್ಲಂಘ್ಯಾ ಪ್ರಕೃತಿರ್ನಾಸನಾಮಯಿಾ ॥ ೨೩ ॥ 
ಅತೋಹಮರ್ಚಯಂಯಾವಿಾಶಂ ಚತುರ್ದಶ್ಯಾಂ ಜಗದ್ಗುರುಂ ॥ 

ತ್ವಮಸಿ ಶ್ರದ್ಧಯಾ ಭದ್ರೇ ಭಜ ದೇವಂ ಪಿನಾಕಿನಂ H ೨೪ ॥ 


ರಾಜ್ಞ್ಯ್ಯುವಾಚ 2 
ತ್ರಿಕಾಲಜ್ಞೊ ಆಸಿ ರಾಜೇಂದ್ರ ಪ್ರಸಾದಾದ್ದಿರಿಜಾಪತೇಃ | 


ಮತ್ಪೂರ್ವಜನ್ಮಚರಿತಂ ವಕ್ತುಮರ್ಹಸಿ ತತ್ವತಃ ॥ ೨೫ ॥ 
ರಾಜೋವಾಚ ಃ-- 

ತ್ವಂ ತು ಪೂರ್ವಭನೇ ಕಾಚಿತ್ಯಪೋತೀ ವ್ಯೋಮಚಾರಿಣೀ 1 

ಕ್ಟ ಹಿ ಲಬ್ಧ ವತೀ ಕಿಂಚಿನಾ ಂಸಹಿಂಡಂ ಯದೃ್ಛ ಚೈೆಯಾ ॥ ೨೬ ॥ 

ತ್ಕ ಇ ಮ ಹೀತಮಥಾಲೋಕ್ಕ ಸೃಧ್ರ $ ಕೋಷ್ಯಾ ಇಂ ಬಲೀ 

ನಿರಾಮಿಷಃ ಸ್ವಯಂ ವೇಗಾಡಭಿಮುದ್ರಾನ MR ॥ ೨೭ ॥ 


ಬಾಗಿಲಿನಲ್ಲಿ ಮೃತನಾಗಿ ಶಿವನ ಸಾನ್ಲಿಧ್ಯದ ಮಾಹಾತ್ಮ್ಯೈೆಯಿಂದ ರಾಜರ 
ವಂಶದಲ್ಲಿ ಜನಿಸಿದೆನು. 

ಪ್ರಿಯಳೆ! ಚತುರ್ದಶೀಪೂಜೆಯನ್ನೂ, ದೀಪಗಳ ಸಾಲುಗಳನ್ನೂ 
ನೋಡಿದುದರಿಂದುಂಬಾದ ಪುಣ್ಯಪ್ರಭಾವದಿಂದ ತ ಕಾಲಜ್ಞ ನಾಗಿದ್ದೇನೆ. 

೨೨೩. ಹಿಂದಿನ ಜನ್ಮ! ದ ಸಂಸ್ಥಾರವಶದಿಂದ ಜಗು ಜಗ್ಗ ನಾನು ಸ ಸವ 
ಭಕ್ಪಕನಾದೆನು. ಜನ್ಮ್ಮಾ ತ್‌ ಸಂಸ್ಕಾರವನ್ನು ವಿದ್ವಾಂಸರೂ ಸ ಸ್ತತ 

೨೪. ಜಟೆ. ನಾನು ಚತುರ್ದಶಿಯ ದಿನ ಜಗದ್ಗುರುವಾದ ಮಹೇಶ್ವರ 
ನನ್ನು ಆರಾಧಿಸುವೆನು, ನೀನೂ ಶ್ರದ್ಧೆಯಿಂದ ಆ ಶಿವನನ್ನು ಸೇವಿಸು. 

೨೫. ರಾಣಿಯು ಕೇಳುತ್ತಾಳೆ: ಮಹಾರಾಜ! ನೀನು ಮಹೇಶ್ವರನ 
ಅನುಗ್ರಹದಿಂದ ತ್ರಿ ತ್ರಿಕಾಲಜ್ಞ ನಾಗಿರುವೆ. ನನ್ನ ಹಿಂದಿನ ಜನ್ಮದ ಚರಿತ್ರೆಯನ್ನೂ. 
ಯಥಾರ್ಥವಾಗಿ ಜೇ. 

೨೬. ರಾಜನು ಹೇಳುತ್ತಾನೆ:--ಪ್ರಿಯಳೆ! ನೀನು ಹಿಂದಿನ ಜನ್ಮದಲ್ಲಿ 
ಆಕಾಶದಲ್ಲಿ ಸಂಚರಿಸುವ ಹೆಣ್ಣು ಪಾರಿವಾಳವಾಗಿ- ಎಲ್ಲಿಯೊ"ಒಂದು ಮಾಂಸದ 
ತುಂಡನ್ನು ಆಕಸ್ಮಿಕವಾಗಿ ಹೊಂದಿದೆ. 

೨೭. ನಿನ್ನಬಾಯಲ್ಲಿರುವ ಮಾಂಸದ ತುಂಡನ್ನು ಮಾಂಸವನ್ನು ಪಡೆಯದ 
ಭಯಂಕರವಾದ ಒಂದು ಗಿಡಗವು ನೋಡಿ ಬೇಗನೆ ಅಟ್ಟಿಸಿಕೊಂಡು ಬಂದಿತು. 


ಚತುರ್ಥೀತಧ್ಯಾಯಃ ೫೯ 


ತತಸ್ತಂ ವೀಕ್ಸ್ಯ್ಯ ವಿತ್ರಸ್ತಾ ನಿದ್ರುತಾಸಿ ವರಾನನೇ । 


ತೇನಾನುಯಾತಾ ಘೋರೇಣ ಮಾಂಸಪಿಂಡಜಿಫೈಕ್ಟಯಾ ॥ ೨೮ ॥ 
ದಿಷ್ಟ್ಯಾ ಶ್ರೀಗೆರಿಮಾಸಾದ್ಯ ಶ್ರಾಂತಾ ತತ್ರ ಶಿನಾಲಯಂ | 
ಪ್ರದಕ್ಷಿಣಂ ಪರಿಕ್ರಮ್ಯ ಧ್ರೃಜಾಗ್ರೇ ಸಮುಪಸ್ಥಿತಾ ॥೨೯॥ 


ಅಥಾನುಸೃತ್ಯ ಸಹಸಾ ತೀಕ್ಷ್ಣ ತುಂಡೋ ವಿಹಂಗಮಃ । 
ತ್ವಾಂ ನಿಹತ್ಯ ನಿಷಾತ್ಯಾಧೋ ಮಾಂಸಮಾದಾಯ ಜಗ್ಮಿವಾನ್‌ ॥ ೩೦ ॥ 
ಪ್ರದಕ್ಸಿಣಪ್ರಕ್ರಮಣಾದ್ದೇವದೇವಸ್ಯ ಶೂಲಿನಃ । 
ತಸ್ಯಾಗ್ರೇ ಮರಣಾಚ್ಛೈವ ಜಾತಾಸೀಹ ನೃಪಾಂಗನಾ ॥೩೧॥ 
ರಾಜ್ಞ್ಯುವಾಚ:- 
ಶ್ರುತಂ ಸರ್ವಮಶೇಷೇಣ ಪ್ರಾಗ್ವನ್ಮಚೆರಿತಂ ಮಯಾ 
ಜಾತಂ ಚೆ ಮಹದಾಶ್ಚರ್ಯಂ ಭಕ್ತಿಶ್ಚ ಮಮ ಚೇತಸಿ । 
ಅಥಾನ್ಯಚ್ಛೊ ವೀತುಮಿಚ್ಛಾವಿ ತ್ರಿಕಾಲಜ್ಞ ಮಹಾಮತೇ 
ಇದಂ ಶರೀರಮುತ್ಸೃಜ್ಯ ಯಾಸ್ಯಾವಃ ಕಾಂಗತಿಂ ಪುನಃ॥ ೩೨ ॥ 
ರಾಜೋವಾಚ: 
ಅತೋ ಭವೇ ಜನಿಷ್ಯೇಹಂ ದ್ವಿತೀಯೇ ಸೈಂಧವೋ ನೃಪಃ । 
ಸೃಂಜಯೇಶಸುತಾ ತ್ವಂಹಿ ಮಾಮೇವ ಪ್ರತಿಪತ್ಸ್ಯಸೇ ॥ ೩೩॥ 

೨೮. ಅದು ಹೀಗೆ ಮಾಂಸದ ತುಂಡನ್ನು ಪಡೆಯಲೋಸುಗ ನಿನ್ನನ್ನು 
ಹಿಂಬಾಲಿಸಲು ನೀನು ಅದನ್ನು ನೋಡಿ ಭಯದಿಂದ ಓಡಿದೆ. 

೨೯-೩೧. ಅದೃಷ್ಟವಶದಿಂದ ಶ್ರೀಗಿರಿಯಲ್ಲಿರುವ ಶಿವಾಲಯವನ್ನು ಸೇರಿ 
ಪ್ರದಕ್ಸಿಣೆಮಾಡಿ ಬಳಲಿ ಧ್ವಜದ ಮೇಲೆ ಕುಳಿತುಕೊಂಡೆ. ಬಳಿಕ ಹರಿತವಾದ 
ಕೊಕ್ಕುಳ್ಳ ಆ ಗಿಡಗವು ಕೂಡಲೆ ನಿನ್ನನ್ನು ಕೊಂದು ಕೆಳಗೆ ಕೆಡವಿ ಮಾಂಸವನ್ನು 
ತೆಗೆದುಕೊಂಡು ಹೊರಟು ಹೋಯಿತು. ಮಹೇಶನಿಗೆ ಪ್ರದಕ್ಸಿಣೆಮಾಡಿದುದ 
ರಿಂದಲೂ, ಅವನ ಮುಂದೆ ಮೃತಳಾದುದರಿಂದಲೂ ನೀನು ರಾಜಸ್ತ್ರೀಯಾಗಿ 
ಹುಟ್ಟಿರುವೆ. 

೩೨. ರಾಣಿಯು ಕೇಳುತ್ತಾಳೆ: ಪ್ರಿಯನೆ! ನಾನು ಹಿಂದಿನ ಜನ್ಮದ 
ಚರಿತ್ರೆಯನ್ನೆಲ್ಲ ಸಂಪೂರ್ಣವಾಗಿ ಕೇಳಿದೆನು. ನನಗೆ ಮನಸ್ಸಿನಲ್ಲಿ ಅತ್ಯಂತ 
ಆಶ್ಚರ್ಯವೂ ಭಕ್ತಿಯೂ ಉಂಟಾಯಿತು. ಎಲೈ ತ್ರಿಕಾಲಜ್ಞಾನಿಯೆ! 
ಇನ್ನೊಂದನ್ನು ಕೇಳಬಯೆಸುವೆನು. ನಾವು ಈ ಶರೀರವನ್ನು ತ್ಯಜಿಸಿ ಯಾವ 
ಗತಿಯನ್ನು ಹೊಂದುವೆವು? ಹೇಳು. 

೩೩. ರಾಜನು ಹೇಳುತ್ತಾನೆ: ಪ್ರಿಯಳೆ! ನಾನು ಎರಡನೆಯ-ಜನ್ಮದಲ್ಲಿ 
ಸೈಂಧನರಾಜನಾಗುವೆನು. ನೀನು ಸೃಂಜಯೇಶನ ಮಗಳಾಗಿ ನನ್ನನ್ನೇ ವರಿಸುವೆ. 


೬೦ ಶ್ರೀ ಸ್ಕಾಂದಮಹಾಪುರಾಣಂ 


ತೃತೀಯೇತು ಭವೇ ರಾಜಾ ಸೌರಾಷ್ಟ್ರೇ ಭಾವಿತಾಂಸ್ಮೃ ಹಂ | 


ಕಲಿಂಗರಾಜತನಯಾ ತ್ವಂ ಮೇ ಪತ್ನೀ ಭವಿಷ್ಯಸಿ 1 ೩೪॥ 
ಚತುರ್ಥೇತು ಭವಿಷ್ಯಾಮಿ ಭವೇ ಗಾಂಧಾರಭೂಮಿಪಃ । 

ಮಾಗಧೀ ರಾಜತನಯಾ ತತ್ರ ತ್ವಂ ಮಮ ಗೇಹಿನೀ ॥ ೩೫ 
ಸಂಚಮೇಂವಂತಿನಾಥೋ ಹಂ ಭವಿಷ್ಯಾಮಿ ಭವಾಂತರೇ। 
ದಾಶಾರ್ಹರಾಜತನಯಾ ತ್ವನೇವ ಮಮ ವಲ್ಲಭಾ ॥ ೩೬ ॥ 


ಅಸ್ಮ್ಮಾಜ್ಜನ್ಮನಿ ಷಸ್ಮೇಂಹಮಾನರ್ಶೆ ಭವಿತಾ ನೃಪಃ । 
ಯಯಾತಿನಂಶಜಾ ಕನ್ಯಾ ಭೂತ್ವಾ ಮಾಮೇವ ಯಾಸ್ಯಸಿ 1೩೭ 


ಪಾಂಡ್ಯರಾಜಕುಮಾರೋ ಹಂ ಸಪ್ತಮೇ ಭವಿತಾ ಭವೇ ॥ ೩೮೪ ॥ 
ತತ್ರ ಮತ್ಸದೃಶೋ ನಾಂನ್ಯೊ € ರೂಪೌದಾರ್ಯಗುಣಾದಿಭಿಃ । 
ಸರ್ವಶಾಸ್ತ್ರಾರ್ಥತತ್ವ ಜೊ ದೀ "ರ್‌ ಕ್ಲೈ ಢನಿಕ್ರಮಃ Harn 
ಸರ್ವಲಕ್ಸಣಸಂಪನ್ನಃ ಸರ್ನಲೋಕನುಕೋರನುಃ | 

ಸದ್ಮವರ್ಣ ಇತಿ ಖ್ಯಾತಃ ಪದ್ಮಮಿತ ತ್ರಸಮದ್ಯುತಿಃ ॥ ೪೦॥ 
ಭವಿತಾ ತ್ವಂ ಚ ನೈನರ್ಭಿ ರೂಪೇಣಾಂಪ್ರತಿಮಾ ಭುವಿ । 

ನಾಮ್ನಾ ವಸುಮತೀ ಖ್ಯಾತಾ ರೂಪಾಂವಯವಶೋಭಿನೀ ॥ ೪೧॥ 


pS 


೩೪. ಮೂರನೆಯ ಜನ್ಮದಲ್ಲಿ ನಾನು ಸೌರಾ ಸ್ಟ್ರರಾಜನಾಗುವೆನು. ನೀನು 
ಕಲಿಂಗಭೂಪನ ಮಗಳಾಗಿ ಜನಿಸಿ ನನ್ನ ಪತ್ಲಿಯಾಗುವೆ. 

೩೫. ನಾಲ್ಕನೆಯ ಜನ್ಮದಲ್ಲಿ ನಾನು ಗಾಂಧಾರನೃಪನಾಗುವೆನು. ನೀನು 
ಮಗಥೇಶನ ಮಗಳಾಗಿ ನನ್ನ ಸತಿಯಾಗುವೆ. 

೩೬. ಐದನೆಯ ಜನ್ಮದಲ್ಲಿ ನಾನು ಅವಂತಿನಾಥನಾಗುವೆನು. ನೀನು 
ದಾಶಾರ್ಹನೃ ಪಠ ತನಯಳಾಗಿ ಹುಟ್ಟ ನನ್ನ ಪ್ರಿಯಳಾಗುವೆ. 

೩೭. "ಆಕಡೆ ಜನ್ಮದಲ್ಲಿ ಸು A ನೀನು 
ಯಯಾತಿವಂಶದಲ್ಲಿ ಹುಟ್ಟ ನನ ನ್ನು ಸೇರುವೆ. 

೩೮. ಏಳನೆಯ ಜನ್ಮದಲ್ಲಿ ನಾನು ಪಾಂಡ್ಯರಾಜನ ಕುಮಾರನಾಗುವೆನು. 

೩೯-೪೦. ಅಲ್ಲಿ ರೂಪೌದೌರ್ಯಾದಿ ಗುಣಗಳಿಂದ ಸಮಾನರಿಲ್ಲದವನೂ, 
ಸಕಲಶಾಸ ಸ್ತ್ರಗಳ ತತ ಶೈವನ್ನರಿತವನೂ, ಪರಾಕ್ರ ಮಶಾಲಿಯೂ, ಸಕಲ ಲಕ್ಷ್ಮಣ 
ಗಳುಳ್ಳ ಎಸ. ಸಕಲ ಲೋಕಗಳಲ್ಲಿಯೂ ಮನೋಹರನೂ ಸೂರ್ಯನಂತೆ 
ಕಾಂತಿಯುಳ್ಳ ವನೂ ಆಗಿ ಪದ್ಮವರ್ಣನೆಂದು ನಾನು ಪ್ರಸಿದ್ಧಿಹೊಂದುವೆನು. 

೪೧-೪೮. ವೀನು ಸುಂದರಿಯಾದ ವಿದರ್ಭೇಶನ ಮಗಳಾಗಿ ವಸುಮತಿ 
ಯೆಂದು ಪ್ರಸಿದ್ಧಿಗೊಂಡು ಸಕಲ ರಾಜಕುಮಾರರ ಮನಸ್ಸು ಮತ್ತು ಕಣ್ಣು 


ಚತುರ್ಥೊೋಂ9ಧ್ಯಾಯಃ ೬೧: 


ಸರ್ವರಾಜಕುಮಾರಾಣಾಂ ಮನೋನೆಯನನಂದಿನೀ | 

ಸಾ ತ್ವಂ ಸ್ವಯಂವರೇ ಸರ್ವಾನ್ನಿಹಾಯ ನೈಪನಂದನಾನ್‌ ॥ ೪೨ ॥ 
ವರಂ ಪ್ರಾಪ್ಕ್ಯಸಿ ಮಾಮೇವ ದಮಯಂತೀವ ನೈಷಧಂ ! 

ಸೋಪಂ ಜಿತ್ವಾ ಸೃಷಾನ್ಸರ್ವಾನ್ಭ್ರಾಪ್ಯ ತ್ವಾಂ ನರವರ್ಣಿನೀಂ ॥ ೪೩॥ 
ಸ್ವರಾಷ್ಟ್ರ ಸ್ಲೋ ಖಿಲಾನ್ನೊ ೀಗಾನ್ಫ್ರೋಕ್ಸೆ 6ವರ್ಷಗಣಾನ್ಸಹೂನ್‌ । 


ಇಷ್ಟ್ಟ್ವಾಚ ವಿವಿಭೈರ್ಯಜ್ವೈರ್ವಾಜಿಮೇಧಾದಿಭಿಃ ಶುಭೈಃ ॥ ೪೪ ॥ 
ಸಂತರ್ಹ್ಯ ಸಿತೃದೇನರ್ಹಿೀನ್ಹಾನೈಶ್ಚ ದ್ವಿಜಸತ್ತಮಾನ್‌ । 

ಸಂಸೂಜ್ಯ ದೇವದೇವೇಶಂ ಶಂಕರಂ ಲೋಕಶಂಕರಂ ॥ ೪೫ ॥ 
ಪುತ್ರೇ ರಾಜ್ಯಧುರಂ ನ್ಯಸ್ಯ ಗಂತಾಂಸ್ಕಿ ತಪಸೇ ವನಂ | 
ತತ್ರಾಂ*ಗಸ್ತ್ಯಾನ್ಮುನಿನರಾದ್ಪ್ರ ಹೈಜ್ಞಾನಮವಾಷ್ಯಚ ॥ ೪೬ ॥ 
ತ್ವಯಾ ಸಹ ಗಮಿಷ್ಯಾಮಿ ಶಿವಸ್ಯ ಪರಮಂ ಪದಂ | 

ಚೆತುರ್ದಶ್ಯಾಂ ಚತುರ್ದಶ್ಯಾಮೇವಂ ಸಂಪೂಜ್ಯ ಶಂಕರಂ ॥ ೪೭॥ 


ಸಪ್ತಜನ್ಮಸು ರಾಜ್ಞೀ ತ್ವಂ ಭವಿಷ್ಯತಿ ವರಾನನೇ ! 

ಇತ್ಯೇತತ್ಸುಕೃತಂಲಬ್ಧಂ ಪೂಜಾದರ್ಶನಮಾತ್ರತಃ । 

ಕ್ಷ ಸಾರಮೇಯೋ ದುಷ್ಟಾತ್ಮಾ ಕ್ಲೇದೃಶೀ ಬತ ಸದ್ಗ್ಧತಿಃ ॥ ೪೮ ॥ 
ಇತ್ಯುಕ್ತಾ ನಿಜನಾಥೇನ ಸಾ ರಾಜ್ಞೀ ಶುಭಲಕ್ಸಣಾ 1 ೪೯॥ 


ಗಳನ್ನು ಸಂತೋಷಗೊಳಿಸುತ್ತ ಸ್ವಯಂವರದಲ್ಲಿ ಸಮಸ್ತ ರಾಜಕುಮಾರರನ್ನೂ 
ತ್ಯಜಿಸಿ ದಮಯಂತಿಯ ನಳನನ್ನು ವರಿಸಿದಂತೆ ನನ್ನನ್ನೇ ನರನನ್ನಾಗಿ ಪಡೆಯುವೆ. 
ನಾನು ಸಮಸ್ತಭೂಪತಿಗಳನ್ನೂಗೆದ್ದು ನಿನ್ನನ್ನು ಹೊಂದಿ ನನ್ನ ದೇಶದಲ್ಲಿ ಅನೇಕ 
ವರ್ಷಗಳ ಕಾಲ ಸಕಲ ಭೋಗಗಳನ್ನೂ ಅನುಭವಿಸುವೆನು. ಅಶ್ವಮೇಧವೇ 
ಮೊದಲಾದ ಯಾಗಗಳನ್ನೆಸಗಿ ಪಿತೃಗಳನ್ನೂ , ದೇವತೆಗಳನ್ನೂ, ಖುಷಿಗಳನ್ನೂ, 
ಬ್ರಾಹ್ಮಣವರ್ಯರನ್ನೂ ಸಂತೋಷಗೊಳಿಸುವೆನು. ಸವಸ್ತಲೋಕಕ್ಕೂ ಮಂಗಳ 
ವನ್ಸೀಯುವ ಮಹಾದೇವನನ್ನು ಆರಾಧಿಸಿ ಪುತ್ರನಿಗೆ ರಾಜ್ಯಭಾರವನ್ನೊಪ್ಪಿಸಿ 
ತಪಸ್ಸಿಗಾಗಿ ಕಾಡಿಗೆ ಹೋಗುವೆನು. ಅಲ್ಲಿ ಅಗಸ್ತ್ಯ ಮುನಿವರ್ಯನಿಂದ ಬ್ರಹ್ಮ 
ಜ್ಞಾನವನ್ನು ಪಡೆದು ನಿನ್ನೊಡನೆ ಶಿವಸ್ಥಾನವನ್ನು ಸೇರುವೆನು. ಪ್ರತಿಚತುರ್ದಶಿ 
ಯಲ್ಲಿಯೂ ಹೀಗೆಯೇ ಶಂಕರನನ್ನು ಪೂಜಿಸಿ ಏಳು ಜನ್ಮಗಳಲ್ಲಿಯೂ ರಾಜ 
ನಾಗುವೆನು. ಶಿವನ ಪೂಜೆಯ ದರ್ಶನದಿಂದಲೆ ಈ ಪುಣ್ಯವು ಲಭಿಸಿತು. 
ಆ ಕೆಟ್ಟ ನಾಯಿಯ ಜನ್ಮನೆಲ್ಲಿ? ಇಂತಹ ಸದ್ಗತಿಯೆಲ್ಲಿ! 

೪೯-೫೧. ಸೂತನುಹೇಳುತ್ತಾನೆ:-ಪ್ರಿಯನು ಹೀಗೆ ಹೇಳಲು ಸರ್ವಲಕ್ಬಣ 
ಸಂಪನ್ನೆಯಾದ ಆ ರಾಣಿಯು ಅತ್ಯಾಶ್ಚರ್ಯಗೊಂಡು ಅವನನ್ನು ಸಂತೋಷ 


4೨ ಶ್ರೀ ಸ್ಕಾಂದಮಹಾಪುರಾಣ9 


ಪರಂ ವಿಸ್ಮಯಮಾಪನ್ನಾ ಪೂಜಯಾಮಾಸ ತಂ ಮುದಾ । 

ಸೋಪಿ ರಾಜಾ ತಯಾ ಸಾರ್ಧಂ ಭುಕ್ತ್ವಾ ಭೋಗಾನ್ಯಥೇಸ್ಸಿತಾನ್‌॥೫೦॥ 
ಜಗಾಮ ಸಪ್ತ ಜನ್ಮಾ ೦ತೇ ಶಂಭೋಸ್ತ ತ್ಸರಮಂ ಪದಂ । 

ಯ ಏತಚಿ ್ಸ ವಪೂೂಜಾಯಾ ಮಾಹಾತ್ಮ್ಯಂ ಸರಮಾದ್ಭುತಂ | 

ಶ | ಬುಯಾತ್ಯೀರ್ತಯೇದ್ವಾ $ಪಿಸ ಗಿ ಕ್ಛೇತ್ಸ ರಮಂ ಪದಂ ॥೫೧॥ 


ಇತಿ ಶಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರಾ 85 ಸಂಹಿತಾಯಾಂ 
ತೃ ತೀಯೇ ಬ ತ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ ಸಡಿತುರ್ವಶೀಮಾಹಾತ್ಮ 
ಎಂ ನಾಮ ಚತುರ್ಥೋಂಧ್ಯಾಯಃ 


ದಿಂದ ಪೂಜಿಸಿದಳು. ಆ ರಾಜನೂ ಅವಳೊಡನೆ ಯಥೇಚ್ಛವಾಗಿ ಭೋಗಗಳ 
ಸ್ಪನುಭವಿಸಿ ಏಳನೆಯ ಜನ್ಮದ ಕೊನೆಯಲ್ಲಿ ಶಂಕರನ ಉತ್ತ A ನವನ್ನು ಸೇರಿ 
ದನು. ಶಿವಪೂಜೆಯ ಅದ್ಭುತವಾದ ಈ ಮಾಹಾತ ವನ್ನು 'ೇಳಿದವನೂ, 
ಹೇಳಿದವನೂ ಉತ್ತಮಗತಿಯನ್ನು ಪಡೆಯುವರು. 





ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಚತುರ್ದಶೀಮಾಹಾತ್ಮ್ಯವರ್ಣನ?೨ನೆಂಬ 
ನಾಲ್ಕನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ಪಂಚಮೋಧ್ಯಾಯಃ 
ಗೋಪಕುಮಾರ ಚರಿತವರ್ಣನಂ 
ಸೂತ ಉವಾಚ:- 

ಶಿವೋ ಗುರುಃ ಶಿವೋ ದೇವಃ ಶಿವೋ ಬಂಧುಃ ಶರೀರಿಣಾಂ | 
ಶಿವ ಆತ್ಮಾ ಶಿವೋ ಜೀನಃ ಶಿನಾದನ್ಯನ್ನ ಕಿಂಚನ 
ಶಿನಮುದ್ಧಿಶ್ಯ ಯತ್ವಿಂಚಿದ್ದೆತ್ತಂ ಜಪ್ತೆಂ ಹುತಂ ಕೃತಂ । 
ತದನಂತಫಲಂ ಪ್ರೋಕ್ತಂ ಸರ್ವಾಗಮವಿನಿಶ್ಚಿತಂ 
ಭಕ್ತ್ಯಾ ನಿನೇದಿತಂ ಶೆಂಭೋಃ ಪತ್ರಂ ಪುಷ್ಪಂ ಫಲಂ ಜಲಂ । 
ಅಲ್ಪಾದಲ್ಬತರಂ ನಾಪಿ ತದಾನಂತ್ಯಾಯ ಕಲ್ಪತೇ 
ನಿಹಾಯ ಸಕಲಾನ್ಸರ್ಮಾನ್ಸಕಲಾಗಮಸನಿಶ್ಲಿ ತಾನ್‌ | 
ಶಿನಮೇಕಂ ಭಜೇದ್ಯಸ್ತು ಮುಚ್ಯತೇ ಸರ್ವಬಂಧನಾತ್‌ 
ಯಾ ಪ್ರೀತಿರಾತ್ಮನಃ ಪುತ್ರೇ ಯಾ ಕಲತ್ರೇ ಧನೇಪಿ ಸಾ । 
ಕೃತಾ ಚೇಚ್ಛೆನಪೂಜಾಯಾಂ ತ್ರಾಯತೀತಿ ಕಿಮದ್ದುತಂ 
ತಸ್ಮಾತ್ಕೇಚಿನ್ಮಹಾತ್ಮಾನಃ ಸಕಲಾನ್ನಿಷಯಾಸವಾನ್‌ | 
ತ್ಯಜಂತಿ ಶಿನಪೂಜಾರ್ಥೇ ಸ್ವದೇಹಮಪಿ ದುಸ್ತ್ಯಜಂ 


ಕನ್ನಡದ ಅನುವಾದ 
ಗೋಪಕುಮಾರ ಚೆರಿತವರ್ಣನ 


೧. ಸೂತನು ಹೇಳುತ್ತಾನೆ;--ಪ್ರಾಣಿಗಳಿಗೆ ಶಿವನೇ ಗುರು, ದೇವತೆ, 
ಬಂಧು, ಮನಸ್ಸು, ಜೀವವೂ ಆಗಿರುವನು. ಶಿವನನ್ನು ಬಿಟ್ಟು ಬೇರೊಂದಿಲ್ಲ. 

೨. ಶಿವನನ್ನುದ್ದೇಶಿಸಿ ಮಾಡಿದ ದಾನವೂ, ಜಪವೂ, ಹೋಮವೂ ಅನಂತ 
ಫಲಗಳನ್ಲ್ನೀಯುವುವೆಂಬುದು ಸಕಲ ಶಾಸ್ತ್ರಗಳ ಸಿದ್ದಾಂತವಾಗಿರುವುದು. 

೩. ಶಿವನಿಗೆ ಭಕ್ತಿಯಿಂದ ಸಮರ್ಪಿಸಿದ ಪತ್ರ, ಪುಷ್ಪ, ಫಲ, ಜಲ ಇವು 


ಗಳು ಅತ್ಯಲ್ಪವಾದುವುಗಳಾದರೂ ಅನಂತವಾಗುವುವು. 


೪. ಮಾನವನು ಸಮಸ್ತೃಶಾಸ್ತ್ರಗಳಲ್ಲಿಯೂ ನಿರ್ಣೀತವಾದ ಎಲ್ಲಾ ಧರ್ಮ 
ಗಳನ್ನೂ ತ್ಯಜಿಸಿ ಶಿವನೊಬ್ಬನನ್ನೇ ಭಜಿಸಿದರೆ ಸಕಲ ಬಂಧಮುಕ್ತನಾಗುವನು. 

೫. ತನ್ನ ಪುತ್ರನಲ್ಲಿಯೂ, ಹೆಂಡತಿಯಲ್ಲಿಯೂ, ಧನದಲ್ಲಿಯೂ ಇರುವ 
ಪ್ರೀತಿಯನ್ನು ಶಿವಪೂಜೆಯಲ್ಲಿ ಮಾಡಿದರೆ ಶಿವನು, ಕಾಪಾಡುತ್ತಾನೆಂಬುದು 


ಆಶ್ಚರ್ಯವಲ್ಲ. 


೬. ಆದುದರಿಂದ ಕೆಲವು ಮಂದಿ ಮಹಾತ್ಮರು ಸಮಸ್ತ ವಿಷಯಗಳನ್ನೂ, 


ಬಿಡಲಾಗದ ತಮ್ಮ ದೇಹವನ್ನೂ ಶಿವಪೂಜೆಗಾಗಿ ತ್ಯಜಿಸುತ್ತಾರೆ. 


4೪ ಶ್ರೀ ಸ್ಯಾಂದಮಹಾಪುರಾಣಂ 


ಸಾಜಿಹ್ವಾಯಾ ಶಿವಂ ಸ್ತೌತಿ ತನ್ಮನೋ ಧ್ಯಾಯತೇ ಶಿವಂ | 


ತೌ ಕರ್ಣೌ ತತ್ಕಥಾಲೋಲ್‌ ತೌ ಹಸ್ತೌ ತಸ್ಯ ಪೂಜಕೌ Han 
ತೇ ನೇತ್ರೇ ಪಶ್ಯತಃ ಪೂಜಾಂ ತಚ್ಛೆ ರಃ ಪ್ರಣತಂ ಶಿವೇ! 

ತೌ ಸಾದೌ ಯೌ ಶಿವಕ್ಸೇತ್ರಂ ಭಕ್ತ್ಯಾ ಪೇರ್ಯಟಿತಃ ಸದಾ HC 
ಯಸ್ಕೇಂದ್ರಿಯಾಣಿ ಸರ್ವಾಣಿ ವರ್ತಂತೇ ಶಿನಕರ್ಮಸು । 

ಸ ನಿಸ್ತರತಿ ಸಂಸಾರಂ ಭುಕ್ತಿಂ ಮುಕ್ತಂ ಚೆ ವಿಂದತಿ ॥೯॥ 


ಶಿವಭಕ್ತಿಯುತೋ ಮುರ್ತ್ಯಶ್ವಾಂಡಾಲಃ ಪುಲ್ಕಸೋಪಿ ಚೆ । 
ನಾರೀ ನರೋ ವಾ ಷಂಢೋನಾ ಸದ್ಯೋ ಮುಚ್ಯೇತ ಸಂಸ್ಕೃತೇಃ ॥ ೧೦ ॥ 
ಕಿಂ ಕುಲೇನ ಕಿಮಾಚಾಕೈಃ ಕಂ ಶೀಲೇನ ಗುಣೇನ ನಾ। 


ಭಕ್ತಿ ಲೇಶೆಯುತಃ ಶಂಭೋಃ ಸವಂದ್ಯಃ ಸರ್ವದೇಹಿನಾಂ 1೧೧॥ 
ಉಜ್ಜ ಯಿನ್ಯಾಮುಭೂದ್ರಾಜಾ ಚಂದ್ರಸೇನ ಸಮಾಹ್ವಯಃ । 

ಜಾತೋ ಮಾನವರೂಸೇಣ ದ್ವಿತೀಯ ಇವ ವಾಸವಃ ॥ ೧೨॥ 
ತಸ್ಮಿನ್ಸುರೇ ಮಹಾಕಾಲಂ ವಸಂತಂ ಪರಮೇಶ್ವರಂ । 

ಸಂಪೂಜಯತ್ಯಸೌ ಭಕ್ತ್ಯಾ ಚಂದ್ರಸೇನೋ ನೃಪೋತ್ತಮಃ ॥ ೧೩॥ 


೭. ಶಿವನನ್ನು ಸ್ತುತಿಸುವ ನಾಲಿಗೆಯೆ ನಾಲಿಗೆ, ಅವನನ್ನು ಧ್ಯಾನಿಸುವ 
ಮನಸ್ಸೇ ಮನಸ್ಸು, ಅವನ ಕಥೆಯನ್ನು ಕೇಳುವ ಕಿವಿಗಳೇ ಕಿವಿಗಳು, ಅವನನ್ನು 
ಪೂಜಿಸುವ ಕೈಗಳೇ ಕೈಗಳು. 

೮. ಅವನ ಪೂಜೆಯನ್ನು ನೋಡುವ ಕಣ್ಣುಗಳೇ ಕಣ್ಣುಗಳು, ಅವನನ್ನು 
ನಮಸ್ಕರಿಸುವ ತಲೆಯೇ ತಲೆಯು, ಯಾವಾಗಲೂ ಶಿವಕ್ಸೇತ್ರದಲ್ಲಿ ಸಂಚರಿಸುವ 
ಕಾಲುಗಳೇ ಕಾಲುಗಳು. 

೯. ಸಕಲೇಂದ್ರಿಯಗಳನ್ನೂ ಶಿವೋದ್ದೇಶ್ಯಕವಾದ ಕರ್ಮಗಳಲ್ಲಿ ಉಪ 
'ಯೋಗಿಸುವವನು ಸಂಸಾರವನ್ನು ದಾಟ ಭುಕ್ತಿ ಮುಕ್ತಿಗಳನ್ನು ಹೊಂದುತ್ತಾನೆ. 

೧೦. ಹೊಲೆಯನಾಗಲಿ, ಮಾದಿಗನಾಗಲಿ, ಹೆಂಗಸಾಗಲಿ, ಗಂಡಸಾಗಲಿ, 
ನಪುಂಸಕನಾಗಲಿ ಮಾನವನು ಶಿವನಲ್ಲಿ ಭಕ್ತಿಯಿಟ್ಟರೆ ಸಂಸಾರಬಂಧನದಿಂದ 
ಬಿಡುಗಡೆಯನ್ನು ಹೊಂದುವನು. 

೧೧. ಕುಲ್ಕ ಆಚಾರ, ನಡತೆ, ಗುಣ ಇನವುಗಳಿಂಡೇನು ಪ್ರಯೋಜನ? 
ಶಿವಭಕ್ತಿಯೊಂದರಿಂದಲೆ ಮಾನವನು ಸಕಲರಿಗೂ ವಂದ್ಯನಾಗುವನು. 

೧೨. ಉಜ್ಜಯಿನಿಯಲ್ಲಿ ಮನುಷ್ಯರೂಪದಿಂದವತರಿಸಿದ ದೇವೇಂದ್ರ 
ನಂತಿರುವ ಚಂದ್ರಸೇನನೆಂಬ ದೊರೆಯಿದ್ದನು. 

೧೩. ಈ ರಾಜನು ಆ ಪಟ್ಟಣದಲ್ಲಿ ನೆಲೆಸಿರುವ ಮಹಾಕಾಲನೆಂಬ 
ಪರಮೇಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. 


ಪಂಚಮೋ5ಧ್ಯಾಯೆಃ ೬೫ 


ತಸ್ಯಾಂಭವತ್ಸಖಾ ರಾಜ್ಞಃ ಶಿವಸಾರಿಸದಾಗ್ರಣೀಃ 1 


ಮಣಿಭದ್ರೋ ಜಿತಾಭದ್ರಃ ಸರ್ವಲೋಕನಮಸೃತಃ ॥ ೧೪ ॥ 
ತಸ್ಯೆ ಕದಾ ಮಹೀಭರ್ತುಃ ಪ್ರಸನ್ನಃ ಶಂಕರಾನುಗಃ । 
ಚಿಂತಾಮಣಿಂ ದದೌ ದಿವ್ಯಂ ಮಣಿೆಭದ್ರೋ ಮಹಾಮತಿಃ ॥ ೧೫ ॥ 


ಸ ಮಣಿಃ ಕೌಸ್ತುಭ ಇವ ದ್ಯೋತಮಾನೋಂರ್ಕಸಸ್ಸ್ನಿಭಃ । 
ದೃಷ್ಟಃ ಶ್ರುತೋ ವಾ ಧ್ಯಾತೋ ವಾ ನೃಣಾಂ ಯಚ್ಛತಿ ಚಿಂತಿತಂ ॥ ೧೬ ॥ 
ತಸ್ಯ ಕಾಂತಿಲನಸ್ಸೃಷ್ಟಂ ಕಾಂಸ್ಯಂ ತಾಮ್ರಮಯಸ್ತ್ರಪು I 


ಪಾಷಾಣಾದಿಕಮನ್ಯದ್ವಾ ಸದ್ಯೋ ಭವತಿ ಕಾಂಚನಂ ॥ ೧೭॥ 
ಸೆ ತಂ ಚಿಂತಾಮಣಿಂ ಕಂಠೇ ಬಿಭ್ರದ್ರಾಜಾಸನಂ ಗತಃ । 
ರರಾಜ ರಾಜಾ ದೇವಾನಾಂ ಮಧ್ಯೇ ಭಾನುರಿವ ಸ್ವಯಂ ॥ ೧೮ ॥ 


ಸದಾ ಚಿಂತಾಮಣಿಗ್ರೀನಂ ತೆಂ ಶ್ರುತ್ವಾ ರಾಜಸತ್ತಮಂ । 

ಸೃವೃದ್ಧತರ್ಷಾ ರಾಜಾನಃ ಸರ್ವೇ ಕ್ಸುಬ್ಬಹೃದೋಂಭವನ್‌ ॥೧೯॥ 
ಸ್ನೇಹಾತ್ಮೇಚಿದಯಾಚಂತ ಧಾಷ್ಟಾ 8೯ತ್ಕೇಚನ ದುರ್ಮದಾಃ । 
ವೈನಲಬ್ಧಮಜಾನಂತೋ ಮಣಿಂ ಮತ್ಸರಿಣೋ ನೃಪಾಃ ॥ ೨೦ I 


೧೪. ಇವನಿಗೆ ಶಿವನ ಪ್ರಮಥಗಣಗಳಲ್ಲಿ ಶ್ರೇಷ್ಠನೂ, ಶುಭಕರನೂ, 
ಸಕಲ ಲೋಕವಂದಿತನೂ ಆದ ಮಣಿಭದ್ರನು ಮಿತ್ರನಾಗಿದ್ದನು. 

೧೫. ಆ ಮಣಿಭದ್ರನು ಒಂದಾನೊಂದು ವೇಳೆ ಆ ರಾಜನಲ್ಲಿ ಪ್ರಸನ್ನ 
ನಾಗಿ ದಿವ್ಯವಾದ ಚಿಂತಾಮಣಿಯನ್ನಿತ್ತನು. 

೧೬. ಕೌಸ್ತುಭರತ್ನದಂತಿರುವ ಆ ಮಣಿಯು ಪ್ರಕಾಶಿಸುವ ಸೂರ್ಯನಿಗೆ 
ಸಮಾನವಾಗಿ ದರ್ಶನಮಾಡಿದೆ, ಕೇಳಿದ ಮತ್ತು ಧ್ಯಾನಿಸಿದ ಮನುಷ್ಯರಿಗೆ 
ಇಷ್ಟಾರ್ಥವನ್ನು ಕೊಡುವುದು. 

೧೭. ಕಂಚು, ತಾಮ್ರ, ಕಬ್ಬಿಣ, ಸೀಸ್ಕ ಕಲ್ಲು ಮೊದಲಾದುವುಗಳು 
ಅದರ ಕಾಂತಿಯ ಸ್ಪರ್ಶಮಾತ್ರದಿಂದಲೇ ಚಿನ್ನವಾಗುತ್ತಿದ್ದುವು. 

೧೮. ಆ ಚಿಂತಾಮಣಿಯನ್ನು ಕಂಠದಲ್ಲಿ ಧರಿಸಿ ಸಿಂಹಾಸನದಲ್ಲಿ ಕುಳಿತ 
ಆ ರಾಜನು ದೇವತೆಗಳ ಮಧ್ಯದಲ್ಲಿರುವ ಸೂರ್ಯನಂತೆ ವಿರಾಜಿಸಿದನು. 

೧೯. ಯಾವಾಗಲೂ ಚಿಂತಾಮಣಿಯನ್ನು ಕುತ್ತಿಗೆಯಲ್ಲಿ ಧರಿಸಿದ 
ಆ ರಾಜನನ್ನು ಕಂಡು ಇತರ ರಾಜರು ಆಶೆಯಿಂದ ಚಪಲಚಿತ್ತರಾದರು. 

೨೦. ಆ ಮಣಿಯು ದೇವತೆಯಿಂದ ಲಬ್ಧ ವಾದುದೆಂಬುದೆನ್ನರಿಯದೆ 
ಆ ರಾಜರಲ್ಲಿ ಕೆಲವರು ಪ್ರೀತಿಯಿಂದ ಅದನ್ನು ಬೇಡಿದರು. ಕೆಲವು ಮದಾಂಧರು 
ಧಾರ್ಟ್ಹ್ಟೃದಿಂದ ಮಣಿಯನ್ನು ಕೇಳಿದರು. 

3 


೬೬ ಶ್ರೀ ಸ್ಕಾಂದೆಮಹಾಪುರಾಣಂ 


ಸರ್ವೇಷಾಂ ಭೂಭೃತಾಂ ಯಾಇ್ವಾ ಯದಾ ವ್ಯರ್ಥೀಕೃತಾಮುನಾ | 
ರಾಜಾನಃ ಸರ್ವದೇಶಾನಾಂ ಸಂರಂಭಂ ಚಕ್ರಿರೇ ತದಾ H ೨೧೪ 
ಸೌರಾಷ್ಟ್ರಾಃ ಕೈಕಯಾಃ ಶಾಲ್ವಾಃ ಕಲಿಂಗಶಕಮದ್ರಕಾಃ | 


ಹಾಂಚಾಲಾಂವಂತಿಸೌವೀರಾ ಮಾಗಧಾ ಮತ್ಸ್ಯಸೃಂಜಯಾಃ ॥ ೨೨॥ 


ಏತೇ ಚಾಂನ್ಯೇ ಚೆ ರಾಜಾನಃ ಸಹಾ ಶ್ವರಘಕುಂಜರಾಃ | 

ಚಂದ್ರಸೇನಂ ಮೃಥೇ ಜೇತುಮುದ್ಯಮಂ ಚಕ್ರುರೋಜಸಾ ॥ ೨೩ ॥ 
ತೇತು ಸರ್ವೇ ಸುಸಂರಭ್ಞಾಃ ಕಂಪಯೆಂತೋ ವಸುಂಧರಾಂ ಟ 

ಉಜ್ಜ ಯಿನ್ಯಾಶ್ಚತುರ್ದ್ವಾರಂ ರುರುಧುರ್ಬಹುಸೈನಿಕಾಃ ॥ ೨೪ 1 
ಸಂರುಧ್ಯಮಾನಾಂ ಸ್ವಪುರೀಂ ದೃಷ್ಟ್ಯಾ ರಾಜಭಿರುದ್ಧತೈಃ | 
ಚಂದ್ರಸೇನೋ ಮಹಾಕಾಲಂ ತಮೇವ ಶರಣಂ ಯಯೌ ॥ ೨೫ ॥ 
ನಿರ್ವಿಕಲ್ಸೋ ನಿರಾಹಾರಃ ಸ ರಾಜಾ ದೃಢನಿಶ್ಚಯಃ । 

ಅರ್ಚಯಾಮಾಸ ಗೌರೀಶಂ ದಿವಾನಕ್ತಮನನ್ಯಧೀಃ ॥ ೨೬ ॥ 
ಏತಸ್ಮಿನ್ನಂತರೇ ಗೋಪೀ ಕಾಚಿತ್ತತ್ಪುರವಾಸಿನೀ । 

ಏಕಪುತ್ರಾ ಭರ್ತೃಹೀನಾ ತತ್ಸೈನಾಸೀಚ್ಚಿ ರಂತನಾ ॥ ೨೭ ॥ 
ಸಾ ಸಂಚಹಾಯನಂ ಬಾಲಂ ವಹಂತೀ ಗತಭರ್ತೃಕಾ । 

ರಾಜ್ಞಾ ಕೃತಾಂ ಮಹಾಪೂಜಾಂ ದದರ್ಶ ಗಿರಿಜಾಪತೇಃ ॥ ೨೮0 


೨೧. ಎಲ್ಲರ ಬೇಡಿಕೆಯೂ ವ್ಯರ್ಥವಾಗಲು ಆ ಸಕಲ ದೇಶದ ರಾಜರೂ 
ಶುನಿತರಾದರು. 

೨೨-೨೪. ಸೌರಾಷ್ಟ್ರ, ಕೇಕಯ, ಶಾಲ್ವ, ಕಲಿಂಗ್ಯ, ಶಕ, ಮದ್ರ, 
ಪಾಂಚಾಲ, ಅವಂತಿ, ಸೌನೀರ, ಮಗಧ, ಮತ್ಸ್ಯ, ಸೃಂಜಯ ಈ ದೇಶಗಳ 
ರಾಜರೂ ಇನ್ನೂ ಇತರ ದೇಶದ ದೊರೆಗಳೂ ಕುದುರೆ, ರಥ, ಆನೆ ಇವುಗಳೊಡನೆ 
ಯುದ್ಧದಲ್ಲಿ ಪರಾಕ್ರಮದಿಂದ ಈ ಚಂದ್ರಸೇನನನ್ನು ಜಯಿಸಲು ಉದ್ಯುಕ್ತ 
ರಾದರು. ಅವರೆಲ್ಲರೂ ಅತಿ ಕೋಪದಿಂದ ಬಹಳ ಸೈನ್ಯಗಳೊಡನೆ ಭೂಮಿಯನ್ನು 
ನಡುಗಿಸುತ್ತ ಉಜ್ಜಯಿನಿಯ ನಾಲ್ಕು ಬಾಗಿಲುಗಳನ್ನೂ ತಡೆದರು. 

೨೫. ಚಂದ್ರಸೇನನು ಉದ್ಧತರಾಜರು ತನ್ನ ಪಟ್ಟಣವನ್ನು ಮುತ್ತುತ್ತಿರು. 
ವುದನ್ನು ಕಂಡು ಆ ಮಹಾಕಾಲೇಶ್ವರನನ್ನೇ ಮರೆಹೊಕ್ಕನು. 

೨೬. ಅವನು ಹೆಗಲು ರಾತ್ರಿ ಬೇಕೆ ವಿಚಾರವಿಲ್ಲದೆಯೂ, ಆಹಾರವಿಲ್ಲ 
ದೆಯೂ ದೃಢಥಿಶ್ಚಯವುಳ್ಳವನಾಗಿ ಮಹೇಶ್ವರನನ್ನು ಪೂಜಿಸಿದನು. 

೨೭, ಈ ಮಧ್ಯದಲ್ಲಿ ಅವನ ಪಟ್ಟಣದಲ್ಲಿ ಏಕಪುತ್ರಳಾದ ಗಂಡನಿಲ್ಲದ 
ಒಬ್ಬ ಗೋಪಾಂಗನೆಯು ಇದ್ದಳು. 

೨೮. ಆ ವಿಧವೆಯು ಐದು ವರ್ಷದ ಬಾಲಕನನ್ನು ಎತ್ತಿಕೊಂಡುಬಂದು 
ಮಹೇಶ್ವರನಿಗೆ ರಾಜನು ಮಾಡಿದ ಪೂಜೆಯನ್ನು ಕಂಡಳು, 


ಪಂಚನೋಕಧ್ಯಾಯೆಃ ೬೩೭ 


ಸಾ ದೃಷ್ಟ್ವಾ ಸರ್ವಮಾಶ್ಚರ್ಯಂ ಶಿನಪೂಜಾಮಹೋದಯಂ । 


ಪ್ರಣಿಪತ್ಯ ಸ್ವಶಿಬಿರಂ ಪುನರೇವಾಂಭ್ಯಪದ್ಯತ ॥೨೯॥ 
ಏತತ್ಸರ್ವಮಶೇಷೇಣ ಸ ದೃಷ್ಟ್ವಾ ಬಲ್ಲನೀಸುತಃ ! 

ಕುತೂಹಲೇನ ವಿದಧೇ ಶಿವಪೂಜಾಂ ವಿರಕ್ತಿದಾಂ ॥೩೦॥ 
ಆನೀಯ ಹೃದ್ಯಂ ಪಾಷಾಣಂ ಶೂನ್ಯೇ ತು ಶಿಬಿರೋತ್ತನೇ । 
ನಾಂತಿದೂರೇ ಸೃಶಿಬಿರಾಚ್ಛಿವಲಿಂಗಮಕಲ್ಪಯತ್‌ ॥೩೧॥ 
ಯಾನಿ ಕಾನಿ ಚ ಪುಷ್ಪಾಣಿ ಹಸ್ತಲಭ್ಯಾನಿ ಚಾತ್ಮನಃ । 

ಆನೀಯ ಸ್ನಾಸ್ಯೆ ತಲ್ಲಿಂಗಂ ಪೂಜಯಾಮಾಸ ಭಕ್ತಿತಃ ॥ ೩೨॥ 


ಗಂಧಾಃಲಂಕಾರವಾಸಾಂಸಿ ಧೂಪದೀಪಾಕ್ಸತಾದಿಕಂ । 

ನಿಧಾಯ ಕೃತ್ರಿನೈರ್ದಿವ್ಯೆ ರ್ಕೈವೇದ್ಯಂ ಚಾ ಪ್ಯಕಲ್ಪಯತ್‌ N೩೩ 
ಭೂಯೋ ಭೂಯಃ ಸಮಭ್ಯರ್ಚ್ಯ ಪತ್ರೆಃ ಪುಷ್ಪೆ 4ರ್ಮುನೋರಮೈಃ | 
ನೃತ್ಯಂ ಚ ನಿನಿಧಂ ಕೃತ್ವಾ ಪ್ರಣನಾಮ ಪುನಃಪುನಃ ॥ ೩೪॥ 
ಏವಂ ಪೂಜಾಂ ಪ್ರಕುರ್ವಾಣಂ ಶಿವಸ್ಯಾಃನನ್ಯಮಾನಸಂ ! 

ಸಾ ಪುತ್ರಂ ಪ್ರಣಯಾದ್ಗೋಸೀ ಭೋಜನಾಯ ಸಮಾಹ್ವಯತ್‌ ॥ ೩೫ ॥ 
ಮಾತ್ರಾಹೂತೋಪಿ ಬಹುಶಃ ಸ ಪೂಜಾಸಕ್ತಮಾನಸಃ । 

ಬಾಲೋಪಿ ಭೋಜನಂ ನೇಚ್ಛೆತ್ತದಾ ಮಾತಾ ಸ್ವಯಂ ಯಯೌ॥ ೩೬ ॥ 


೨೯. ಅವಳು ಆಶ್ಚರ್ಯಕರವಾದ ಶಿವಪೂಜೆಯನ್ನು ಕಂಡು ನಮಸ್ಕರಿಸಿ 
ತನ್ನ ಶಿಬಿರಕ್ಕೆ ತೆರಳಿದಳು. 

೩೦. ಆ ಗೊಲ್ಲರ ಹುಡುಗನಾದರೊ ಇದನ್ನೆಲ್ಲ ನೋಡಿ ಕುತೂಹಲದಿಂದ 
ತಾನೂ ವಿರಕ್ತಿಯಪ್ಪ್ಟೀಯುವ ಶಿವಪೂಜೆಯನ್ನು ಮಾಡಿದನು. 

೩೧-೩೨. ಶೂನ್ಯವಾದ ಒಂದು ಗುಡಿಸಿಲಿನಲ್ಲಿ ರಮ್ಯವಾದ ಕಲ್ಲನ್ನು ತಂದು 
ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ತನ್ನ ಕೈಗೆ ಸಿಕ್ಕ ಹೂವುಗಳನ್ನೆಲ್ಲ ತಂದು 
ಆ ಲಿಂಗಕ್ಕೆ ಅಭಿಸೇಕಮಾಡಿ ಭಕ್ತಿಯಿಂದ ಪೂಜಿಸಿದನು. 

೩೩. ಕೃತ್ರಿಮ ವಸ್ತುಗಳಿಂದ ಗಂಧ, ಅಲಂಕಾರ, ವಸ್ತ್ರ, ಧೂಪ, ದೀಪ, 
ಅಕ್ಬತೆ, ನೈವೇದ್ಯಾದಿಗಳನ್ನು ಕಲ್ಪಿಸಿದನು. 

೩೪. ಮನೋಹರಗಳಾದ ಪತ್ರ, ಪುಷ್ಪಗಳಿಂದ ಬಾರಿ ಬಾರಿಗೂ ಪೂಜಿಸಿ 
ವಿವಿಧನೃತ್ಯವನ್ನು ಮಾಡಿ ನಮಸ್ಕರಿಸಿದನು. 

೩೫. ಆ ಗೊಲ್ಲರ ಹೆಂಗಸು ಹೀಗೆ ಒಮ್ಮನಸ್ಸಿನಿಂದ ಶಿವನನ್ನು ಆರಾಧಿಸು 
ತ್ತಿರುವ ಮಗನನ್ನು ಪ್ರೀತಿಯಿಂದ ಊಟಕ್ಕೆ ಕರೆದಳು. 

೩೬. ತಾಯಿಯು ಅನೇಕ ಸಾರಿ ಕರೆದರೂ ಪೂಜೆಯಲ್ಲಿ ನೆಟ್ಟ ಮನಸ್ಸುಳ್ಳ 
ಬಾಲಕನು ಊಟಕ್ಕೆ ಬಾರದಿರಲು ಅವಳೇ ಅಲ್ಲಿಗೆ ಹೋದಳು. 


೬೮ ಶ್ರೀ ಸ್ಯಾಂದಮಹಾಪುರಾಣಂ 


ತಂ ನಿಲೋಕ್ಕ ಶಿವಸ್ಕಾ ಗ್ರೇ ನಿಷಣ್ಣಂ ವಿತಾಲಿತೇಕ್ಸಣಂ । 

ಚೆಕರ್ಷ ಪ ನ ಸಂಗೃ ಪ್ಯ ಕೋಹೇನ ಸಮತಾಡಯತ್‌ 1 ೩೭ ೧0 
ಆಕೃಷ್ಣಸ್ತಾಡಿತೋ ಆ ನಾಂಗಚ್ಛತ್ಸ ತ್ಸ ಸುತೋ ಯದಾ । 

ತಾ ಪೂಜಾಂ ನಾಶಯಾಮಾಸ ಕ್ಲಿ ಕ್ರಿಸ್ತಾ ಲಿಂಗಂ ವಿದೂರೆತಃ ॥ ೩೮॥ 
ಹಾಹೇತಿ ರುದಮಾನಂ ತಂ ನಿರ್ಭರ್ತ್ಯ FN ಸಂತಂ ತದಾ । 


ಪುನರ್ನಿವೇಶ ಸ್ವಗೃಹಂ ಗೋಪೀ ಕೋಷಸಮಸ್ಕಿತಾ ॥೩೯॥ 
ಮಾತ್ರಾ ವಿನಾಶಿತಾಂ ಪೂಜಾಂ ದೃಷ್ಟ್ವಾ ದೇವಸ್ಯ ಶೂಲಿನಃ । 
ದೇವದೇನೇತಿ ಚುಕ್ರೋಶ ನಿಪಪಾತ ಸ ಬಾಲಕಃ ॥೪೦॥ 


ಪ್ರಣಷ್ಟಸಂಜ್ಞಃ ಸಹಸಾ ಬಾಷ್ಟಸಪೂರಪರಿಪ್ಪುತಃ । 
ಲಬ್ಧಸಂಜ್ಹೋ ಮುಹೂರ್ತೆೇನ ಚಕ್ಸುಷೀ ಉದನಾಲಯತ್‌ ॥೪೧॥ 
ತತೋ ಮುಣಿಸ್ತಂಭವಿರಾಜಮಾನಂ- 
ಹಿರಣ್ಮಯದ್ದಾರ ಕಸಾಟತೋರಣಂ । 
ಮಹಾರ್ಹನೀಲಾಂಮಲವಜ್ರವೇದಿಕಂ 
ತದೇವ ಜಾತಂ ಶಿಬಿರಂ ಶಿನಾಲಯಂ ॥ ೪೨ ॥ 
ಸಂತಪ್ಪ ಸ್ರ ಸವತ ಕ್ಕೆ ಬವಳಿ ನೀ ಚಿಕ್ತ 
ಪ್ರೋದ್ಭಾ ಸಿತಸೃಟಿಕಸೌಧತಲಾಭಿರಾಮಂ | 
ರಮ್ಯಂ ಚೆ ತಜಿ ಸ ವಪುರಂ ವರಪೀಠಮಧ್ಯೇ 
* ೨೦ಗಂ ಬ ರತ್ನಸಹಿತಂ ಸ ದದರ್ಶ ಬಾಲಃ ॥ ೪೩॥ 


೩೭. ಶಿವನ ಮುಂದೆ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಂಡಿರುವೆ 
ಆ ಬಾಲಕನನ್ನು ನೋಡಿ ಸಿಟ್ಟಿನಿಂದ ಕೈಯನ್ನು ಹಿಡಿದೆಳೆದು ಹೊಡೆದಳು. 

೩೮. ಎಳೆದು ಹೊಡೆದರೂ ಬಾಲಕನು ಬಾರದಿರಲು ಅವಳು ಲಿಂಗವನ್ನು 
ದೂರ ಎಸೆದು ಪೂಜೆಯನ್ನು ಹಾಳುಮಾಡಿದಳು. 

೩೯. "" ಅಯ್ಯೊ!” ಎಂದು ಅಳುತ್ತಿರುವ ಆ ಬಾಲಕನನ್ನು ಹೆದರಿಸಿ 
ಗೊಲ್ಲತಿಯು ಕೋಪದಿಂದ ಮನೆಗೆ ಹೋದಳು. 

೪೦. ತಾಯಿಯು ಶಿವನ ಪೂಜೆಯನ್ನು ಹಾಳುಮಾಡಿದುದನ್ನು ಕಂಡು 
ಆ ಬಾಲಕನು "ದೇವ! ” ಎಂದು ಕೂಗಿ ಕೆಳಗೆ ಬಿದ್ದನು. 

೪೧. ಕೂಡಲೆ ಕಣ್ಣೀರನ್ನು ತುಂಬಿಕೊಂಡು ಮೂರ್ಛೆಗೊಂಡನು. ಕ್ಷಣ 
ಕಾಲದಲ್ಲಿಯೇ ಎಚ್ಚರಗೊಂಡು ಕಣ್ಣು ಗಳನ್ನು ತೆರೆದನು. 

೪೨. ಬಳಿಕ ಆ ಗುಡಿಸಲು ರತ್ನ ದ ಕಂಬಗಳಿಂದ ಪ್ರಕಾಶಮಾನವಾದುದೂ, 
ಚಿನ್ನದ ಬಾಗಿಲು, ತೋರಣಗಳುಳ್ಳುದೂ, ಅಮೂಲ್ಯವಾದ ನೀಲಮಣಿಯ 
ಜಗಲಿಯುಳ್ಳದೂ ಆದ ಶಿವಾಲಯವಾಯಿತು. 

೪೩. ಆ ಹುಡುಗನು ವಿಚಿತ್ರವಾದ ಅನೇಕ ಚಿನ್ನದ ಕಲಶಗಳಿಂದ 


ಪಂಚನೋ9ಧ್ಯಾಯಃ॥ ೬೯ 


ಸ ದೃಷ್ಟ್ವಾ ಸಹಸೋತ್ಥಾಯ ಭೀತವಿಸ್ಮಿತಮಾನಸಃ । 


ನಿಮಗ್ಗ ಇವ ಸಂತೋಷಾತ್ಸರಮಾನಂದಸಾಗರೇ ॥ ೪೪ ॥ 
ವಿಜ್ಞಾಯ ಶಿವಪೂಜಾಯಾ ಮಾಹಾತ್ಮ್ಯಂ ತತ್ನ ಶ್ರೈಭಾವತಃ । 

ನನಾನು ದಂಡನದ್ದೂಮ್‌ೌ ಸ್ನ ಮಾತುರಥ ಶಾಂತಯೇ ॥ ೪೫ ॥ 
ದೇವ ಕ್ಚಮಸ್ಸ ದುರಿತಂ ಮನು ಮಾತುರುಮಾಸಪತೇ ಟ 
ಮೂಢಾಯಾಸ್ಟ್ವ್ಯಾ ಮಜಾನಂತ್ಯಾಃ ಪ್ರ ಸನ್ನೊ ೀಭವ ಶಂಕರ ॥ ೪೬ ॥ 
ಯದಸ್ತಿ ಮಯಿ ಯತ್ಕಿಂಚಿತ್ಸು ಣ್ಯಂ ತ್ಕ ದ್ಬಕ್ತಿ ES | 

ತೇನಾಃಪಿ ಶಿನ ಮೇ ಮಾತಾ ತವ ಕಾರುಣ್ಯಿಮಾಪ್ನ್ನಯಾತ್‌ ॥ ೪೭॥ 


ಇತಿ ಪ್ರಸಾದ್ಯ ಗಿರಿಶಂ ಭೂಯೋ ಭೂಯಃ ಪ್ರಣಮ್ಯ ಚೆ। 
ಸೂರ್ಯೇ ಚಾಸ್ತ ೦ಗತೇ ಬಾಲೋ ನಿರ್ಜಗಾನು ಶಿನಾಲಯಾತ್‌॥ ೪೮ ॥ 


ಅಥಾ ಪಶ್ಯತ್ಸ್ವಶಿಜಿರಂ ಪುರಂದರಪುರೋಪಮಂ ಟ 


ಸದ್ಯೋ ಹಿರಣ್ಮಯಿಾಭೂತಂ ನಿಚಿತ್ರವಿಭವೋಜ್ಯಲಂ ॥೪೯॥ 
ಸೋಂತಃ ಪ್ರವಿಶ್ಯ ಭನನಂ ಮೋದನಾನೋ ನಿಶಾಮುಖೇ । 
ಮಹಾಮಣಿಗಣಾಕೀರ್ಣಂ ಹೇಮರಾಶಿಸಮುಜ್ವಲಂ ॥ ೫೦ 
ತತ್ರಾಃ ಪಶ್ಯತ್ಸಜನನೀಂ ಸ್ಮರಂತೀಮಕುತೋಭಯಾಂ | 
ಮಹಾರ್ಹರತ್ನ್ನಪರ್ಯಂಕೇ ಸಿತಶಯ್ಯಾಮಧಿಶ್ರಿತಾಂ ॥ ೫೧॥ 





ಪ್ರಕಾಶಗೊಂಡ ಸ್ಪಟಕ ಸೌಧಗಳಿಂದ ಮನೋಹರವಾದ ಆ ಶಿವಾಲಯದಲ್ಲಿ 
ಉತ್ತಮಥೀಠದ ಮಧ್ಯ ದಲ್ಲಿ ರತ್ನ ಮಯವಾದ ಲಿಂಗವನ್ನು ಕಂಡನು. 

೪೪-೪೫. ಅವನು "ಕೂಡಲೆ ಎದ್ದು ಆಶ್ಚ ರ್ಯ ಭಯಗಳಿಂದ ಸೂಡಿ 
ಸಂತೋಷಸಾಗರದಲ್ಲಿ ಮುಳುಗಿದವನಾಗಿ ಶಿನಪೂಜೆಯ ಮಾಹಾತ್ಮೈಯ 
ನ್ನರಿತು ತನ್ನ ತಾಯಿಯ ಪಾಪದ ಶಾಂತಿಗಾಗಿ ಸಾಷ್ಟಾಂಗಪ್ರ ಣಾಮಗೈದನು. 

೪೬-೪೭. ""ಶಂಕರ! ನಿನ್ನನ್ನರಿಯದ ಮೂಢಳಾದ ನನ್ನ ತಾಯಿ ಮಾಡಿದ 
ತಪ್ಪನ್ನು ಕ್ಸಮಿಸು. ಪ್ರಸನ್ನನಾಗು. ನನ್ನಲ್ಲ ನನಗೆ ಮೂಡಿದ ಭಕ್ತಿಯಿಂದುಂಟಾದ 
ಪುಣ್ಯಲೇಶವು ನನ್ನಲ್ಲಿದ್ದರೆ ನನ್ನ ತಾಯಿಯು ನಿನ್ನ ದಯೆಗೆ ಪಾತ್ರಳಾಗಲಿ.” 

೪೮. ಬಾಲಕನು ಹೀಗೆ ಶಿವನನ್ನು ಪ್ರಸನ್ನನಾಗಿಸಿ ಬಾರಿಬಾರಿಗೂ 
ನಮಸ್ಕರಿಸಿ ಸೂರ್ಯನು ಮುಳುಗಲು ಶಿವಾಲಯದಿಂದ ಹೊರಟನು. 

೪೯. ಬಳಿಕ ಅಮರಾವತಿಯಂತೆ ನಾನಾ ವೈಭವಗಳಿಂದ ಉಜ್ಜ್ವಲವಾದ 
ಆಗಲೆ ಸುವರ್ಣಮಯವಾಗಿರುವ ತನ್ನ ಗುಡಿಸಲು ಭವ್ಯಭವನವಾಗಿರುವುದನ್ನು 
ಕಂಡನು. 

೫೦-೫೨. ಅವನು ರತ್ನಗಳ ಸಮೂಹದಿಂದ ವ್ಯಾಪ್ತನಾದುದೂ, ಚಿನ್ನದ 
ರಾಶಿಯಿಂದ ಪ್ರಕಾಶಮಾನವಾದುದೂ ಆಗಿರುವ ಆ ಅರಮನೆಯನ್ನು ಹೊಕ್ಕು 
ಅಲ್ಲಿ ನಿರ್ಭಯಳಾಗಿ ನಗುತ್ತಿರುವವಳೂ, ಆಮೂಲ್ಯರತ್ಕಗಳ ಮಂಚದ ಮೇಲೆ 


೩೦ ಶ್ರೀ ಸ್ಕಾಂದಮಹಾಪುರಾಣಂ 


ರತ್ನ್ನಾಂ ಲಂಕಾರದೀಪ್ತಾಂಗೀಂ ದಿವ್ಯಾಂಬರೆವಿರಾಜಿನೀಂ | 


ದಿನ್ಯಲಕ್ಪಣಸಂಪನ್ನಾಂ ಸಾಕ್ಸಾತ್ಸುರವಧೂಮಿವ ॥ ೫೨ ॥ 
ಜವೇನೋತ್ಥಾ ಪಯಾಮಾಸ ಸಂಭ್ರ ಮೋತ್ಪುಲ್ಲಲೋಚೆನಃ । 

ಅಂಬ ಜಾಗೃಹಿ ಭದ್ರಂ ತೇ ಪಶ್ಯೇದಂ ಮಹದದ್ಳು ತಂ 1 ೫೩! 
ಇತಿ ಪ್ರಬೋಧಿತಾ ಗೋಪೀ ಸ "ಪುತ್ತ €ಣ ಮಹಾತೆ ಹನ್ನಾ | 

ತತೊಪಶ್ಯತ್ಸ ಜನನೀ ಸ ಯಂತೀ  ಮುಕುಟೋಜ್ವ ಲಾ ॥ ೫೪ ॥ 
ಸಸಂಭ್ರಮಂ ಸೆಮುತ್ಕಾಯೆ ತತ್ಸರ್ವಂ ಪ್ರ ್ರತ್ಯವೈಕ್ಟ ತ | 

ಅಪೂರ್ನವಿನ ಚಾತ್ತಾ 'ನಮಪೂರ್ನಮಿವ ಬಾಲಕಂ ॥ ೫೫ ॥ 
ಅಪೂರ್ನಂ ಚ ಸ್ವಸದನೆಂ ದೃಷ್ಟ್ವಾಸೀತ್ಸುಖನಿಹ್ಟಲಾ । 

ಶ್ರುತ್ವಾ ಪುತ್ರಮುಖಾತ್ಸರ್ವಂ ಪ್ರಸಾದಂ ಗಿರಿಜಾಪತೇಃ 1 ೫೬॥ 
ರಾಜ್ಞೇ ವಿಜ್ಞಾಪೆಯಾಮಾಸ ಯೋಭಜತ್ಯನಿಶಂ ಶಿವಂ । 

ಸ ರಾಜಾ ಸಹಸಾಗತ್ಯ ಸಮಾಪ್ತನಿಯಮೋ ನಿಶಿ ॥ ೫೭ 
ದದರ್ಶ ಗೋಪಿಕಾಸೂನೋಃ ಪ್ರಭಾವಂ ಶಿವತೋಷಜಂ । 

ಹಿರಣ್ಮಯಂ ಶಿವಸ್ಥಾ ನಂ ಲಿಂಗಂ `ನುಣೆನುಯಂ ತಥಾ ॥ ೫೮ ॥ 


ಗೋಪನಧ್ವಾಶ್ಮ ಸಡೆನಂ ಮಾಣಿಕ್ಯ ನರಕೋಜ್ವಲಂ | 
ದೃಷ್ಟ್ಯಾ ಮಹೀಪತಿಃ ಸರ್ವಂ ಸಾಃಮಾತ್ಯಃ ಸಪುಕೋಹಿತಃ ॥೫೯॥ 





ಬಿಳಿ ಹಾಸಿಗೆಯಲ್ಲಿ ಮಲಗಿರುವವಳೂ, ರತ್ನಗಳ ಒಡವೆಗಳಿಂದ ಪ್ರಕಾಶಿಸುವ 
ಅವಯವಗಳುಳ್ಳವಳೂ, ಮನೋಹರವಾದ ವಸ್ತ್ರದಿಂದ ವಿರಾಜಮಾನಳೂ ಆಗಿ 
ದಿವ್ಯ ಲಕ್ಷ್ಮ ಣಗಳುಳ್ಳ ಸುರಾಂಗನೆಯಂತಿರುವ ತನ್ನೆ ತಾಯಿಯನ್ನು ಕಂಡನು. 

೫೩. ಸಂಭ್ರ ದಿನ ಅರಳಿದ ಕಣ್ಣುಳ್ಳ ನೆನಾಗಿ, “ ಅಮ್ಮಾ! ಏಳು. 
ನಿನಗೆ ಮಂಗಳವಾಗಲಿ. ಈ ಆಶ್ಚರ್ಯವನ್ನು ನೋಡು?” ಎಂದು ವೇಗದಿಂದ 
ಎಬ್ಬಿಸಿದನು. 

೫೪-೬೦. ಮಗನು ಹೀಗೆ ಎಬ್ಬಿಸಲು ಕಿರೀಟದಿಂದ ಪ್ರಕಾಶಮಾನಳಾದ 
ಅವಳು ನಗುತ್ತ ಬೇಗನೆ ಎದ್ದು ಅದನ್ನೆಲ್ಲ ನೋಡಿದಳು. ತಾನು, ಬಾಲಕನು, 
ಮನೆ ಎಲ್ಲ ಹೊಸದಾಗಿರುವುದನ್ನು ಕಂಡು ಸಂತೋಷಗೊಂಡು ಅದೆಲ್ಲ ಶಿವನ 
ಪ್ರಸಾದದಿಂದಾಗಿರುವುದೆಂದು ತನ್ನ ಮಗನಿಂದಲೇ ತಿಳಿದಳು. ತರುವಾಯ 
ಯಾವಾಗಲೂ ಶಿವನನ್ನು ಭಜಿಸುತ್ತಿರುವ ಜೊರೆಗೆ ಇದನ್ನು ಆ ಗೋಪಿಯು 
ವಿಜ್ಞಾ,ಪಿಸಿದಳು. ನಾರು ಪಾಲನ ವ್ರತವನ್ನು ಪೂರೈಸಿ ಭಷ ಡು ಗೋಪಾಲ 
ಬಾಲಕನಿಗೆ ಶಿವನ ಪ್ರಸಾದದಿಂದುಂಟಾದ ಸಾಮರ್ಥ್ಯವನ್ನು ನೋಡಿದನು. 
ಹಾಗೆಯೇ eS: ಶಿವಾಲಯವನ್ನೂ, ರತ್ನಮಯವಾದ ಲಿಂಗ 
ವನ್ನೂ, ಮಾಣಿಕ್ಯಗಳಿಂದ ಪ್ರಕಾಶಮಾನವಾದ ಗೊಲ್ಲತಿಯ ಮನೆಯನ್ನೂ 


ಪಂಚಮೋರಿಧ್ಯಾಯಃ ೭೧ 


ಮುಹೂರ್ತಂ ವಿಸ್ಮಿತಧೃತಿಃ ಪರಮಾನಂದನಿರ್ಭರಃ | 


ಪ್ರೇಮ್ಜಾ ಬಾಷ್ಟಜಲಂ ಮುಂಚನ್ಸರಿರೇಭೇ ತಮರ್ಭಕಂ ॥೬೦॥ 
ಬವಮಕೆ ೈದ್ಭು ತಾಕಾರಾಜ್ಛಿ ನಮಾಹಾತ ಕ್ಯೊಕೀರ್ತನಾತ್‌ | 

ಪೌರಾಣಾಂ ಸಂಭ್ರಮಾಚ್ಛಿನ ಸಾ ರಾತ್ರಿಃ ಕ್ಷಣತಾಮಗಾತ್‌ 1೬೧॥ 
ಅಥ ಪ್ರಭಾತೇ ಯುದ್ಧಾಯ ಪುರಂ ಸಂರುಧ್ಧ ಸಂಸ್ಥಿತಾಃ | 
ರಾಜಾನಶ್ಚಾರವಕ್ಟ್ರೇಭ್ಯಃ ಶುಶ್ರುವುಃ ಪರಮಾದ್ಟುತಂ ॥ ೬೨॥ 
ತೇ ತ್ಯಕ್ತವೈರಾಃ ಸಹಸಾ ರಾಜಾನಶ್ಚಕಿತಾ ಭೃಶಂ । 

ನೃಸ್ತಶಸ್ತ್ರಾ ನಿನಿವಿಶುಶ್ಚಂದ್ರಸೇನಾಂನುಮೋದಿತಾಃ ॥ ೬೩ ॥ 
ತಾಂ ಪ್ರವಿಶ್ಯ ಪುರೀಂ ರಮ್ಯಾಂ ಮಹಾಕಾಲಂ ಪ್ರಣಮ್ಯ ಚೆ। 
ತದ್ಗೋಪವನಿತಾಗೇಹಮಾಜಗ್ಮುಃ ಸರ್ವಭೂಭೃತಃ ॥ ೬೪॥ 
ತೇ ತತ್ರ ಚಂದ್ರಸೇನೇನ ಪ್ರತ್ಯುದ್ಧಮ್ಯಾಂಭಿಪೂಜಿತಾಃ । 

ಮಹಾರ್ಪವಿಷ್ಟ ರಗತಾಃ ಐ ತ್ಯಾ ಸಂದಸುನಿಸಿ ತಾಃ ॥ ೬೫ ॥ 
ಗೋಪಸೂನೋಕ ಪ್ರ ಸಾರಿಯ ಷಾ ಪ್ರಮರ್ಭೂತಂ ಶಿನಾಲಯಂ । 
ಲಿಂಗಂ ಚೆ ವೀಕ್ಸ್ಯ 'ಸುಮಹಚ್ಚಿ ವೇ `ಚಕ್ರು 8 ಪರಾಂ ಮತಿಂ ॥ ೬೬॥ 


ಮಂತ್ರಿ ಪುರೋಹಿತರಿಂದ ಸಹಿತನಾದ ರಾಜನು ನೋಡಿ ಸ್ವಲ್ಪ ಹೊತ್ತು ಆಶ್ಚ ರ್ಯ 
ಗೊಂಡು ಅತ್ಯಾನಂದದಿಂದ ಕಣ್ಣೀರನ್ನು ಸುರಿಸುತ್ತ ಪ್ರಿತಿಯಿಂದ ಆ ಕ 
ನನ್ನು ತಬ್ಬಿಕೊಂಡನು. 

೬೧. ಹೀಗೆ ಅತ್ಯಾಶ್ಚರ್ಯಕರವಾದ ಶಿವನ ಮಾಹಾತ್ಮ್ಯವನ್ನು ಹೇಳು 
ವುದರಿಂದಲೂ, ಪಟ್ಟಣಿಗರ ಸಂಭ್ರಮದಿಂದಲೂ ಆ ರಾತ್ರಿಯು ಕಣಕಾಲ 
ದಂತಾಯಿತು. 

೬೨, ಅನಂತರ ಬೆಳಗ್ಗೆ ಯುದ್ಧಕ್ಕಾಗಿ ಪಟ್ಟಣವನ್ನು ತಡೆದು ನಿಂತಿರುವ 
ರಾಜರು ದೂತರಿಂದ ಈ ಅದ್ಭುತ ವಿಷಯವನ್ನು ಕೇಳಿದರು. 

೬೩. ಅವರು ಕೂಡಲೇ ವೈರವನ್ನು ತ್ಯಜಿಸಿ ಭಯಗೊಂಡು ಶಸ್ತ್ರತ್ಯಾಗ 
ಮಾಡಿ ಚಂದ್ರಸೇನನ ಅನುಮತಿಯಿಂದ ಪಟ್ಟಣವನ್ನು ಹೊಕ್ಕರು. 

೬೪. ಆ ರಾಜರೆಲ್ಲರೂ ಪಟ್ಟಣವನ್ನು ಪ್ರವೇಶಿದ ಕೂಡಲೆ ಮಹಾ 
ಕಾಲೇಶ್ವರನನ್ನು ವಂದಿಸಿ ಆ ಗೊಲ್ಲತಿಯ ಮನೆಗೆ ಬಂದರು. 

೬೫. ಅಲ್ಲಿ ಅವರನ್ನು ಚಂದ್ರಸೇನನು ಎದುರುಗೊಂಡು ಪೂಜಿಸಿ ಪ್ರೀತಿ 
ಯಿಂದ ಉತ್ತಮಾಸನಗಳಲ್ಲಿ ಕುಳ್ಳಿರಿಸಲು ಅವರು ವಿಸ್ಮಿತರಾಗಿ ಸಂತೋಷ 
ಗೊಂಡರು. 

೬೬. ಗೋಪಬಾಲಕನ ಅನುಗ್ರಹಕ್ಕಾಗಿ ಉದ್ಭವಿಸಿದ ಶಿವಾಲಯವನ್ನೂ, 
ಮಹಾಲಿಂಗವನ್ನೂ ಕಂಡು ಮಹೇಶ್ವರನಲ್ಲಿ ಅತಿಶಯ ಭಕ್ತಿಯನ್ನು ಮಾಡಿದರು. 


೭೨ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಮೈ ಗೋಪಕುಮಾರಾಯ ಪ್ರೀತಾಸ್ತೇ ಸರ್ವಭೊಭೂಜಃ 1 


ವಾಸೋಹಿರಣ್ಯರತ್ನಾನಿ ಗೋಮ ಹಿಷ್ಯಾದಿಕಂ ಧನಂ 1೬೭॥ 
ಗಜಾನಶ್ಚಾನ್ರಥಾನ್ರೌಕ್ಮಾಂಶೃತ್ರಯಾನಪರಿಚ್ಛದಾನ್‌ | 

ದಾಸಾನ್ಹಾ ಸೀರನೇಕಾಶ್ಚೆ ದದುಃ ಶಿನಕೃಸಾರ್ಥಿನಃ 1 ೬೮ ॥ 
ಯೇ ಯೇ ಸರ್ವೇಷು ದೇಶೇಷು ಗೋಪಾಸ್ತಿಸ್ಮಂತಿ ಭೂರಿಶಃ । 

ತೇಷಾಂ ತಮೇವ ರಾಜಾನಂ ಚಕ್ರಿರೇ ಸರ್ವಪಾರ್ಥಿವಾಃ Narn 
ಅಥಾಸ್ಮಿನ್ನೆಂತರೇ ಸರ್ವೈಸ್ತ್ರಿದಶೈರಭಿಪೂಜಿತಃ | 

ಪ್ರಾದುರ್ಬಭೂವ ತೇಜಸ್ವೀ ಹೆನೂಮಾನ್ಮಾನೆರೇಶ್ವರಃ ॥ ೭೦॥ 
ತಸ್ಯಾಂಭಿಗನುನಾದೇವ ರಾಜಾನೋ ಜಾತಸಂಭ್ರಮಾಃ । 

ಪ್ರತ್ಯುತ್ಥಾ ಯ ನಮಶ್ಚಕ್ರುರ್ಭಕ್ತಿನಮ್ರಾತ್ಮಮೂರ್ತಯಃ ॥ ೭೩೧॥ 


ತೇಷಾಂ ಮಧ್ಯೇ ಸಮಾಸೀನಃ ಪೂಜಿತಃ ಸ್ಲವಗೇಶ್ವರಃ । 
ಗೋಪಾತ್ಮಜಂ ಸಮಾಶ್ಲಿಷ್ಯ ರಾಜ್ಞೋ ವೀಕ್ಸ್ಯೇದಮಬ್ರವೀತ್‌ ॥ ೭೨ ॥ 
ಸರ್ವೇ ಶೃಣುತ ಭದ್ರಂ ವೋ ರಾಜಾನೋ ಯೇ ಚೆ ದೇಹಿನಃ । 


ಶಿನಪೂಜಾಮೃತೇ ನಾಂನ್ಯಾ ಗತಿರಸ್ತಿ ಶರೀರಿಣಾಂ ॥ ೭೩ ॥ 
ಏಷ ಗೋಪಸುತೋ ದಿಷ್ಟ್ಯಾ ಪ್ರದೋಷೇ ಮಂದವಾಸರೇ 1 
ಅಮಂತ್ರೇಣಾಃಪಿ ಸಂಪೂಜ್ಯ ಶಿವಂ ಶಿನಮವಾಪ್ತನಾನ್‌ ॥1 ೭೪ ॥ 


೬೭-೬೮. ಅವರು ಆ ಗೋಪಾಲಬಾಲಕನಲ್ಲಿ ಪ್ರೀತಿಗೊಂಡು ಬಟ್ಟೆ, 
ಚಿನ್ನ, ರತ್ನ, ಗೋವು, ಎಮ್ಮೆ, ಹಣ, ಆನೆ, ಕುದುರೆ, ರಥ, ಸುವರ್ಣ, ಛತ್ರ 
ಮೊದಲಾದುವುಗಳನ್ನೂ, ಸೇವಕರನ್ನೂ, ದಾಸಿಯರನ್ನೂ ಮಹೇಶನ ದಯೆ 
ಯನ್ನು ಬಯಸುವವರಾಗಿ ಕೊಟ್ಟರು. 

೬೯-೭೧. ಆ ರಾಜರು ಸಕಲ ದೇಶದ ಗೋಪಾಲಕರಿಗೆ ಆ ಬಾಲಕನನ್ನು 
ದೊರೆಯಾಗಿ ನೇಮಿಸಿದರು. ಈ ಮಧ್ಯದಲ್ಲಿ ಸಕಲ ದೇವತೆಗಳಿಂದಲೂ ಪೂಜಿತ 
ನಾದ ಹನುಮಂತನು ಅಲ್ಲಿಗೆ ಬಂದನು. ಅವನು ಬಂದ ಕೂಡಲೆ ರಾಜರೆಲ್ಲರೂ 
ಸಂಭ್ರಮದಿಂದ ಎದ್ದು ಭಕ್ತಿಯಿಂದ ಬಾಗಿ ನಮಸ್ಕಾರ ಮಾಡಿದರು. 

೭೨. ಅವರ ಮಧ್ಯದಲ್ಲಿ ಕುಳಿತುಕೊಂಡ ಹನುಮಂತನು ಆ ಗೋಪ 
ಬಾಲಕನನ್ನು ಆಲಿಂಗಿಸಿ ರಾಜರನ್ನು ನೋಡಿ ಈ ಮಾತನ್ನಾಡಿದನು. 

೭೩. "" ಅಯ್ಯಾ ಜನರೆ! ನಿಮಗೆಲ್ಲ ಕ್ಷೇಮವಾಗಲಿ. ಲೋಕದಲ್ಲಿ 
ಪ್ರಾಣಿಗಳಿಗೆ ಶಿವನ ಪೂಜೆಯನ್ನು ಬಿಟ್ಟು ಬೇರೆ ಶುಭಮಾರ್ಗವಿಲ್ಲ. 

೭೪. ಈ ಗೊಲ್ಲರ ಹುಡುಗನು ಅದ್ಭೃಷ್ಟವಶದಿಂದ ಶನಿವಾರ ಪ್ರದೋಷ 
ಕಾಲದಲ್ಲಿ ಮಹೇಶ್ವರನನ್ನು ಮಂತ್ರವಿಲ್ಲದೆ ಪೂಜಿಸಿದರೂ ಮಂಗಳವನ್ನು 
ಪಡೆದನು. 


ಪಂಚೆಮೋ*ಧ್ಯಾಯಃ ೬ತ್ಲಿ 


ಮಂದವಾರೇ ಪ್ರಜದೋಷೋಯೆಂ ದುರ್ಲಭಃ ಸರ್ವದೇಹಿನಾಂ । 
ತತ್ರಾಂಸಿ ದುರ್ಲಭತರಃ ಕೃಷ್ಣಪಕ್ಸೇ ಸಮಾಗತೇ ! ೭೫ ॥ 
ಏಷ ಪುಣ್ಯತನೋ ಲೋಕೇ ಗೋಷಾನಾಂ ಕೀರ್ತಿವರ್ಧನಃ । 

ಅಸ್ಯ ವಂಶೇಷ್ಟನೋ ಭಾವಿ ನಂದೋನಾಮ ಮಹಾಯೆೊಶಾಃ । 

ಪ್ರಾಪ್ಸ $ಕೇ ತಸ್ಯ ಪುತ್ರತ್ವಂ ಕೃಷ್ಣೋ ನಾರಾಯಣಃ ಸ್ವಯಂ ॥೫೭೬॥ 
ಅದ್ಯಪ್ರಭೃತಿ ಲೋಕೇಂಸ್ಮಿನ್ನೇಷ ಗೋಸಾಲನೆಂದನಃ । 


ನಾಮ್ನಾ ಶ್ರೀಕರ ಇತ್ಯುಚ್ಚೈರ್ಲೋಕೇ ಖ್ಯಾತಿಂ ಗಮಿಷ್ಯತಿ 1 ೭೭॥ 
ಸೂತ ಉವಾಚ ೭... 

ಏವಮುಕ್ತ್ವಾಂಜನೀಸೂನುಸ್ತಸ್ಕೈ ಗೋಪಕಸೂನವೇ। 

ಉಪದಿಶ್ಯ ಶಿವಾಚಾರಂ ತತ್ರೈವಾಂತರಧೀಯತ ॥ ೭೮ ॥ 


ತೇ ಚ ಸರ್ನೇ ಮಹೀಪಾಲಾಃ ಸಂಹೃಷ್ಟಾಃ ಪ್ರತಿಸೂಜಿತಾಃ । 
ಚಂದ್ರಸೇನಂ ಸಮಾಮಂತ್ರ್ಯ ಪ್ರತಿಜಗ್ಮುರ್ಯಥಾಗತಂ Harn 
ಶ್ರೀಕರೋಃಪಿ ಮಹಾತೇಜಾ ಉಪದಿಷ್ಟೋ ಹನೂಮತಾ । 

ಬ್ರಾಹ್ಮಣೈಃ ಸಹ ಧರ್ಮಜ್ಞೆ ತತ್ಹಕ್ರೇ ಶಂಭೋಃ ಸಮರ್ಹಣಂ ॥೮೦॥ 
ಕಾಲೇನ ಶ್ರೀಕರಃ ಸೋಪಿ ಚಂದ್ರಸೇನಶ್ಚ ಭೂಪತಿಃ । 

ಸಮಾರಾಧ್ಯ ಶಿವಂ ಭಕ್ತ್ಯಾ ಪ್ರಾಪತುಃ ಪರಮಂ ಪದಂ ॥ ೮೧॥ 

೭೫. ಶನಿವಾರ ಪ್ರದೋಷವು ಸೇರುವುದು ದುರ್ಲಭವು. ಅದರಲ್ಲಿಯೂ 
ಕೃಷ್ಣ ಪಕ್ಸದಲ್ಲಿ ಶನಿವಾರ ಪ್ರದೋಷಗಳು ಸೇರುವುದು ದುರ್ಲಭ. 

೭೬-೭೭, ಪುಣ್ಯವಂತನಾದ ಇವನು ಲೋಕದಲ್ಲಿ ಗೊಲ್ಲರ ಕೀರ್ತಿಯನ್ನು 
ಹೆಚ್ಚಿಸುವನು. ಇವನ ವಂಶದಲ್ಲಿ ಅತಿಶಯ ಕೀರ್ತಿಯುಳ್ಳ ನಂದನೆಂಬವನು 
ಎಂಟನೆಯವನಾಗಿ ಹುಟ್ಟುವನು. ಶ್ರೀಮನ್ನಾರಾಯಣನು ಕೃಷ್ಣ ರೂಪದಿಂದ 
ಇವನಿಗೆ ಮಗನಾಗುವನು. ಈ ದಿನ ಮೊದಲ್ಗೊಂಡು ಈ ಗೊಲ್ಲರ ಬಾಲಕನು 
ಲೋಕದಲ್ಲಿ ಶ್ರೀಕರ ಎಂಬ ಹೆಸರಿನಿಂದ ಅತ್ಯಂತ ಪ್ರಸಿದ್ಧನಾಗುವನು.”” 

೭೮. ಸೂತನು ಹೇಳುತ್ತಾನೆ: ಆಂಜನೇಯನ" ಹೀಗೆಂದು ಆ ಬಾಲಕ 
ನಿಗೆ ಶಿನಾಚಾರವನ್ನು ಉಪದೇಶಿಸಿ ಅಲ್ಲಿಯೇ ಮಾಯವಾದನು. 

೭೯. ಆ ರಾಜರೆಲ್ಲರೂ ಸಂತೋಷಗೊಂಡು ತಿರುಗಿ ಪೂಜೆಯನ್ನು ಸ್ವೀಕರಿಸಿ 
ಚಂದ್ರಸೇನನಿಗೆ ತಿಳಿಸಿ ತಮ್ಮ ಸ್ಥಳಗಳಿಗೆ ಹೊರಟುಹೋದರು. 

೮೦. ಹೆನುಮಂತನಿಂದ ಉಪದೇಶಗೊಂಡ ಶ್ರೀಕರನು ಧರ್ಮಜ್ಞರಾದ 
ಬ್ರಾ ಹ್ಮಣರೊಡನೆ ಶಿವನನ್ನು ಪೂಜಿಸಿದನು. 

೮೧. ಹೀಗೆ ಕಾಲವು ಕಳೆಯಲು ಶ್ರೀಕರನೂ, ಚಂದ್ರಸೇನರಾಜನೂ 
ಶಿವನನ್ನು ಭಕ್ತಿಯಿಂದ ಪೂಜಿಸಿ ಉತ್ತಮ ಪದವಿಯನ್ನು ಸಡೆದರು. 

೫ 


೭೪ ಶ್ರೀ ಸ್ಕಾಂದಮಹಾಪುರಾಣಂ 


ಇದಂ ರಹಸ್ಯಂ ಪರಮಂ ಪವಿತ್ರಂ 
ಯೆಶಸ್ಕರಂ ಪುಣ್ಯಮಹರ್ಧಿವರ್ಧನಂ \ 
ಆಖ್ಯಾನಮಾಖ್ಯಾತಮಘೌಘನಾಶನೆಂ 
ಗೌರೀಶಪಾದಾಂಂಬುಜಭಕ್ತಿವರ್ಧನಂ ॥ ೮೨ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಟ್ರ್ಯಾಂ ಸೆಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೊತ್ತರಖಂಡೇ « ಗೋಪಕುಮಾರಚರಿತ 
ವರ್ಣನಂ?' ನಾಮ ಪಂಚಮೋಂಧ್ಯಾಯಃ 


೮೨, ಅತಿ ಪವಿತ್ರವೂ, ಕೀರ್ತಿದಾಯಕವೂೂ ಪುಣ್ಯವರ್ಧಕವೂ, ಪಾಪ 
ನಾಶಕವೂ, ಶಿವನಲ್ಲಿ ಭಕ್ತಿಯನ್ನು ಹೆಚ್ಚಿಸುವುದೂ ಆಗಿರುವ ಈ ಆಖ್ಯಾನವನ್ನು 
ಹೇಳಿರುವೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರೆನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹೊ, ತರೆ. 
ಖಂಡದಲ್ಲಿ  ಗೋಪಕುಮಾರಚರಿತವರ್ಣನ?'ನೆಂಬ 
ಐದನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ 


ಅಥ ಸಸ್ಮೋಧ್ಯಾಯಃ 
ಪ್ರದೋಷಮಾಹಾತ್ಮ್ಯವರ್ಣನೆಂ 
ಯಷಯ ಊಚುಃ: 
ಯದುಕ್ತಂ ಭವತಾ ಸೂತ ಮಹದಾಖ್ಯಾನಮದಮ್ಭುತಂ | 
ಶಂಭೋರ್ಮಾಹಾತ್ಮ್ಯಕಥನಮಶೇಸಾ ಘಹರಂ ಪರಂ Hon 
ಭೂಯೋಪಿ ಶ್ರೋತುಮಿಚ್ಛಾ ಮಸ್ತದೇವ ಸುಸಮಾಹಿತಾಃ । 
ಪ್ರದೋಷೇ ಭಗವಾಂಛಂಭುಃ ಪೂಜಿತಸ್ತು ಮಹಾತ್ಮಭಿಃ ॥೨॥ 
ಸಂಪ್ರಯ್ಭತಿ ಕಾಂ ಸಿದ್ಧಿನೇತನ್ನೋ ಬ್ರೂಹಿ ಸುವ್ರತ । 
ಶ್ರುತಮಪ್ಯಸಕೃತ್ಸೂತ ಭೂಯಸ್ರೃಷ್ಟ್ಣಾ ಪ್ರವರ್ಧತೇ ॥೩॥ 
ಸೂತ ಉವಾಚ :-- 
ಸಾಧು ಸೃಷ್ಟಂ ಮಹಾಪ್ರಾಜ್ಞ ಭವದ್ಭಿರ್ಲೋಕವಿಶ್ರುತೈಃ | 
ಅತೋಃಹಂ ಸಂಪ್ರವಕ್ಸ್ಯಾಮಿ ಶಿನಪೂಜಾಫಲಂ ಮಹತ್‌ ॥೪॥ 
ತ್ರಯೋದಶ್ಯಾಂ ತಿಥೌ ಸಾಯಂ ಪ್ರದೋಷಃ ಪರಿಕೀರ್ತಿತಃ । 
ತತ್ರ ಸೂಜ್ಯೋ ಮಹಾದೇವೋ ನಾನ್ಯೋ ದೇವಃ ಫಲಾರ್ಥಿಭಿಃ ॥ ೫ ॥ 





ಕನ್ನಡದ ಅನುವಾದ 
ಪ್ರದೋಷಮಾಹಾತ್ಮ್ಯನರ್ಣನ 

೧. ಖುಷಿಗಳು ಹೇಳುತ್ತಾರೆ:--ಎಲೈ ಸೂತನೆ! ನೀನು ಮಹೇಶ್ವರನ 
ಮಾಹಾತ್ಮ್ಯವನ್ನು ತಿಳಿಸುವಂಥದೂ, ಸಕಲ ಪಾಪಗಳನ್ನು ಸರಿಹಾರೆಮಾಡು 
ವುದೂ ಆದ ಒಂದು ಉಪಾಖ್ಯಾನವನ್ನು ಹೇಳಿರುವೆ. 

೨-೩, ತಿರುಗಿಯೂ ಅದನ್ನೇ ಒಮ್ಮನಸ್ಸಿನಿಂದ ಕೇಳಲು ಬಯಸುತ್ತೇವೆ. 
ಪ್ರಜೋಷ ಕಾಲದಲ್ಲಿ ಮಹಾತ್ಮರು ಪೂಜಿಸಲು ಪೂಜ್ಯನಾದ ಶಿವನು ಯಾವ 
ಸಿದ್ಧಿಯನ್ಸೀಯುವನು? ಅನೇಕ ಬಾರಿ ಕೇಳಿದರೂ ತಿರುಗಿ ಕೇಳಲು ಆಸೆ 
ಯುಂಟಾಗುವುದು. 

೪. ಸೂತನು ಹೇಳುತ್ತಾನೆ:--ಪ್ರಾಜ್ಞರೆ! ಪ್ರಪಂಚದಲ್ಲಿ ಪ್ರಸಿ 
ನೀವು ಚೆನ್ನಾಗಿ ಕೇಳಿದಿರಿ. ಆದುದರಿಂದ ನಾನು ನಿಮಗೆ ಶಿವಪೂಜೆಯ 
ಫಲವನ್ನು ತಿಳಿಸುವೆನು. 

೫. ತ್ರಯೋದಶಿಯ ಸಾಯಂಕಾಲವೇ ಪ್ರದೋಷವೆನಿಸಿಕೊಳ್ಳುವುದು. 
ಆ ಪ್ರದೋಷಕಾಲದಲ್ಲಿ ಫಲವನ್ನಪೇಕ್ಸಿಸುವವರು ಇತರ ದೇವತೆಗಳನ್ನು 
ಪೂಜಿಸದೆ ಆ ಶಿವನನ್ನೇ ಆರಾಧಿಸಬೇಕು. 


ದ್ವರಾದ 
ಮಹಾ 


೭೬ ಶ್ರೀ ಸ್ಯಾಂದೆಮಹಾಪುರಾಣಂ 


ಪ್ರಜದೋಷಪೂಜಾಮಾಹಾತ್ಮ್ಯಂ ಕೋ ನು ವರ್ಣಯಿತುಂ ಕೈಮಃ । 


ಯತ್ರ ಸರ್ವೆೇಂಪಿ ವಿಬುಧಾಸ್ತಿಷ್ಮಂತಿ ಗಿರಿಶಾಂಂತಿಕೇ ॥೬॥ 
ಪ್ರದೋಷಸಮಯೇ ದೇವಃ ಕೈಲಾಸೇ ರಜತಾಲಯೇ ॥ 

ಕರೋತಿ ನೃತ್ಯಂ ವನಿಬುಧೈರಭಿಷ್ಟುತಗುಣೋದಯಃ ॥೭॥ 
ಅತಃ ಪೊಜಾ ಜಸೋ ಹೋಮಸ್ತ ತೈಥಾಸ್ತ್ರದ್ದು ಣಸ್ತವಃ I 

ಕರ್ತವ್ಯೋ ನಿಯತಂ ಮರ್ಶೈಶ್ಚತುರ್ವರ್ಗಫಲಾರ್ಥಿಭಿಃ nen 
ವಾರಿದ್ರ್ಯತಿನಿರಾಂಧಾನಾಂ ಮರ್ತ್ಯಾನಾಂ ಭವಭೀರುಣಾಂ । 
ಭವಸಾಗರಮಗ್ನಾನಾಂ ಪ್ಲೆ ವೋ*ಯಂ ಪಾರದರ್ಶನಃ ॥೯॥ 
ದುಃಖಶೋಕಭಯಾರ್ಶಾನಾಂ ಕ್ಲೇಶನಿರ್ವಾಣಮಿಚ್ಛತಾಂ । 

ಪ್ರದೋಷೇ ಪಾರ್ವತೀಶಸ್ಯ ಪೂಜನಂ ಮಂಗಲಾಯನಂ ॥ ೧೦॥ 
ದುರ್ಬುದ್ಧಿರಪಿ ನೀಚೋಪಿ ಮಂದಭಾಗ್ಯಃ ಶಶಕೋಪಸಿ ವಾ। 
ಪ್ರದೋಷೇ ಪೂಜ್ಯ ದೇನೇಶಂ ನಿಷದ್ಭ್ಯಃ ಸ ಪ್ರಮುಚ್ಯತೇ ॥ ೧೧॥ 
ಶತ್ರುಭಿರ್ಹನ್ಯಮಾನೋಃಸನಿ ದಶ್ಯಮಾನೋಂಪಿ ಪನ್ನಗೈಃ I 


ಶೈಲೈರಾಕ್ರ ಮ್ಯಮಾಣೋಸಿ ಪತಿಶೋಪಿ ಮಹಾಂಂಬುಧೌ ೧೨ 


೬-೭. ಈ ಪ್ರದೋಷಪೂಜೆಯ ಮಾಹಾತ್ಮ್ಯವನ್ನು ವರ್ಣಿಸಲು ಯಾರು 
ಶಕ್ತರು? ಪ್ರದೋಷಕಾಲದಲ್ಲಿ ಸಕಲ ದೇವತೆಗಳೂ ಈಶ್ವರನ ಸಮಾಸದಲ್ಲಿಯೇ 
ಇರುವರು. ಪ್ರದೋಷಕಾಲದಲ್ಲಿ ಶಿವನು ಕೈಲಾಸಾದ್ರಿಯಲ್ಲಿ ದೇವತೆಗಳಿಂದ 
ಸ್ತೋತ್ರಮಾಡಲ್ಪಟ್ಟು ನರ್ತಿಸುವನು. 

೮. ಆದುದರಿಂದ ಧರ್ಮಾದಿ ಪುರುಷಾರ್ಥಗಳನ್ನಪೇಕ್ಸಿಸುವ ಮರ್ತ್ಯರು 
ಆ ಕಾಲದಲ್ಲಿ ಪೂಜೆ, ಜಸ, ಹೋಮ, ಕಥೆ, ಸ್ತೋತ್ರ ಇವುಗಳನ್ನು ಮಾಡಬೇಕು. 

೯. ದಾರಿದ್ರ್ಯವೆಂಬ ಕಣ್ಣುಬೇನೆಯಿಂದ ಕುರುಡರೂ, ಸಂಸಾರದಿಂದ 
ಭಯಗೊಂಡವರೂ, ಭವಸಾಗರದಲ್ಲಿ ಮುಳುಗಿದವರೂ ಆಗಿರುವ ಜನರಿಗೆ 
ಈ ಮಹೇಶ್ವರನು ಪಾರೆಗಾಣಿಸುವವನಾಗುವನು. 

೧೦. ಪ್ರದೋಷಕಾಲದಲ್ಲಿ ಮಾಡಿದ ಶಿವಪೂಜೆಯು ದುಃಖ, ಭಯಾದಿ 
ಗಳಿಂದ ಪೀಡಿತರೂ, ಕ್ಲೇಶದ ಪರಿಹಾರವನ್ನು ಇಚ್ಛಿಸುವವರೂ ಆಗಿರುವ 
ಭಕ್ತರಿಗೆ ಮಂಗಳವಸ್ಟೀಯುವುದು. 

pa. ದುಷ್ಯಬುದ್ಧಿ ಯುಳ್ಳ ವನೂ, ನೀಚನೂ, ಅಲ್ಪ ಪುಣ್ಯವುಳ್ಳ ವನೂ, 
ಮೂರ್ಹನೂ ಯಾರೇ ಆಗಲಿ ಪ್ರಜೋಷಕಾಲದಲ್ಲಿ ಶಿವನನ್ನು ಆರಾಧಿಸಿದರೆ 
ಆಪತ್ತುಗಳಿಂದ ಬಿಡುಗಡೆಯನ್ನು ಹೊಂದುವರು. 

೧೨-೧೩. ಶತ್ರುಗಳು ಹೊಡೆಯುತ್ತಿದ್ದರೂ, ಹಾವುಗಳು ಕಚ್ಚುತ್ತಿದ್ದರೂ, 
ಪರ್ವತಗಳು ಮೇಲೆ ಬೀಳುತ್ತಿದ್ದರೂ, ಸಮುದ್ರದಲ್ಲಿ ಬಿದ್ದಿದ್ದರೂ, ಯಮ 


ಷಸ್ಕೋ5ಧ್ಯಾಯಃ ೭೩೭ 


ಆವಿದ್ಧಕಾಲದಂಡೋಪಿ ನಾನಾರೋಗಹತೋಹಪಿ ವಾ। 


ನ ವಿನಶ್ಯತಿ ಮರ್ತ್ಯೋಸೌ ಪ್ರಜೋಷೇ ಗಿರಿಶಾಂರ್ಚನಾತ್‌ ॥ ೧೩ 
ಪಾರಿದ್ರ್ಯಂ ಮರಣಂ ದುಃಖಮೃಣಭಾರಂ ನಗೋಪಮಂ । 
ಸದ್ಯೋ ವಿಧೂಯ ಸಂಪದ್ಭಿಃ ಪೂಜ್ಯತೇ ಶಿನಪೂಜನಾತ್‌ ॥ ೧೪ ॥ 


ಅತ್ರ ನಕ್ಸ್ಯೇ ಮಹಾಪುಣ್ಯಮಿತಿಹಾಸಂ ಪುರಾತನಂ । 
ಯೆಂ ಶ್ರುತ್ವಾ ಮನುಜಾಃ ಸರ್ವೇ ಪ್ರಯಾಂತಿ ಕೃತಕೃತ್ಯತಾಂ I ೧೫ ॥ 
ಆಸೀದ್ವಿ ದರ್ಭನಿಷಯೇ ನಾಮ್ನಾ ಸತ್ಯರಥೋ ನೃಪಃ । 


ಸರ್ವಧರ್ಮರೆತೋ ಧೀರಃ ಸುಶೀಲಃ ಸತ್ಯಸಂಗರಃ ॥ ೧೬ ॥ 
ತಸ್ಯ ಸಾಲಯತೋ ಭೂಮಿಂ ಧರ್ಮೇಣ ಮುನಿಪುಂಗವಾಃ । 
ವ್ಯತೀಯಾಯ ಮಹಾನ್ಯಾಲಃ ಸುಖೇನೈನ ಮಹಾಮತೇಃ ॥ ೧೭ ॥ 
ಅಥ ತಸ್ಯ ನುಹೀಭರ್ತುರ್ಬಭೂವುಃ ಶಾಲ್ವಭೂಭುಜಃ । 
ಶತ್ರವಶ್ಹೋದ್ಧತಬಲಾ ದುರ್ಮುರ್ಷಣಪುರೋಗವಮಾಃ ॥ ೧೮ ॥ 
ಕದಾಚಿದಥ ತೇ ಶಾಲ್ವಾಃ ಸನ್ನದ್ಧ ಬಹುಸೈಸಿಕಾಃ I 

ನಿದರ್ಭನಗರೀಂ ಪ್ರಾಪ್ಯ ರುರುಧುರ್ವಿಜಿಗೀಷವಃ ॥೧೯॥ 


ದೃಷ್ಟ್ಯಾ ನಿರುಧ್ಯಮಾನಾಂ ತಾಂ ನಿದರ್ಭಾಃಧಿಪತಿಃ ಪುರೀಂ । 
ಯೋದ್ಧುಮಭ್ಯಾಯಯೌ ತೂರ್ಣಂ ಬಲೇನ ಮಹತಾವೃತಃ ॥೨೦॥ 





ದಂಡದಿಂದ ಹೊಡೆಯಲ್ಪ ಟ್ಟರೂ, ಅನೇಕ ರೋಗಗಳು ಪೀಡಿಸಿದರೂ 
ಮನುಷ್ಯನು ಪ್ರದೋಷಕಾಲದಲ್ಲಿ ಶಿವನನ್ನು ಅರ್ಚಿಸಿದರೆ ಸಾಯುವುದಿಲ್ಲ. 

೧೪-೧೫. ಈ ಶಿವಪೂಜೆಯಿಂದ ನರನು ಬಡತನ, ಮರಣ, ದುಃಖ, ಬೆಟ್ಟ 
ದಂತಹ ಸಾಲದ ಹೊರೆ ಇವುಗಳನ್ನು ಪರಿಹರಿಸಿಕೊಂಡು ಐಶ್ವರ್ಯವಂತ 
ನಾಗುವನು. ಈ ವಿಷಯದಲ್ಲಿ ಮಾನವರನ್ನು ಕೃತಕೃತ್ಯರನ್ನಾಗಿಸುವ ಅತಿ ಪುಣ್ಯ 
ಕರವಾದ ಪುರಾತನೇತಿಹಾಸವೊಂದನ್ನು ಹೇಳುವೆನು. 

೧೬. ವಿದರ್ಭದೇಶದಲ್ಲಿ ಸಕಲ ಧರ್ಮನಿರತನೂ, ಧೈರ್ಯವುಳ್ಳನನ್ಕೂ 
ಸುಶೀಲನ್ಕೂ ಸತ್ಯಪ್ರತಿಜ್ಞೆಯುಳ್ಳವನೂ ಆದ ಸತ್ಯರಥನೆಂಬ ರಾಜನಿದ್ದನು. 

೧೭-೧೮. ಎಲ್ಫೈ ಮುನಿಗಳೆ! ಆ ಸತ್ಯರಥನು ಧರ್ಮದಿಂದ ರಾಜ್ಯವನ್ನು 
ಆಳುತ್ತಿರಲು ಸುಖದಿಂದ ಬಹಳಕಾಲವು ಕಳೆಯಿತು. ಆ ರಾಜನಿಗೆ ಬಲಿಷ್ಕರಾದ 
ದುರ್ಮರ್ಷಣ ಮೊದಲಾದ ಶಾಲ್ವದೇಶದ ದೊರೆಗಳು ಶತ್ರುಗಳಾಗಿದ್ದರು. 

೧೯. ಅವರು ಒಂದಾನೊಂದು ವೇಳೆ ಅವನನ್ನು ಜಯಿಸಲಪೇಕ್ಷೆಯಿಂದ 
ಅನೇಕ ಸೈನಿಕರನ್ನು ಸಿದ್ಧಪಡಿಸಿಕೊಂಡು ವಿದರ್ಭನಗರವನ್ನು ಮುತ್ತಿದರು. 

೨೦. ಆ ಸತ್ಯರಥನು ಶತ್ರುಗಳು ಪಟ್ಟಿ ಣವನ್ನು ಮುತ್ತುತ್ತಿರುವುದನ್ನು 
ಕಂಡು ಬಹಳ ಸೈನ್ಯದೊಡನೆ ಯುದ್ಧಕ್ಕೆ ಕಿಂತನು. 


೭೮ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಯ ತೈರಭವದ್ಯುದ್ಧಂ ಶಾಲ್ಪೈರಸಿ ಬಲೋದ್ಧತೈಃ । 


ಪಾತಾಲೇ ಪನ್ನಗೇಂದ್ರಸ್ಯ ಗೆಂಧರ್ವೈರಿವ ದುರ್ಮದೈಃ ॥ ೨೧ ॥ 
ನಿದರ್ಭನೃ ಪತಿಃ ಸೋಥ ಕೃತ್ವಾ ಯುದ್ಧಂ ಸುದಾರುಣಂ ! 
ಪ್ರಣಷ್ಟೋರುಬಲೈಃ ಶಾಲ್ಪೈರ್ನಿಹತೋ ರಣಮೂರ್ಧನಿ ॥ ೨೨ ॥ 
ತಸ್ಮಿನ್ಮಹಾರಥೇ ನೀರೇ ನಿಹತೇ ಮಂತ್ರಿಭಿಃ ಸಹ । 

ದುದ್ರುವುಃ ಸಮರೇ ಭಗ್ಗಾ ಹತಶೇಷಾಶ್ಚ ಸೈನಿಕಾಃ ॥ ೨೩ ॥ 


ಅಥ ಯುದ್ಧೇ ಭಿನಿರತೇ ನಂದತ್ಸು ರಿಪುಮಂತ್ರಿಷು । 
ನಗರ್ಯಾಂ ಯುಧ್ಯಮಾನಾಯಾಂ ಜಾತೇ ಕೋಲಾಹಲೇ ರವೇ ॥ ೨೪ ॥ 
ತಸ್ಯ ಸತ್ಯರಥಸ್ಯೈಕಾ ನಿದರ್ಭಾಧಿಪತೇಃ ಸತೀ । 


ಭೂರಿಶೋಕಸಮಾವಿಷ್ಟಾ ಕೃಚಿದ್ಯತ್ನಾದ್ವಿನಿರ್ಯಯೌ ॥ ೨೫ ॥ 
ಸಾ ನಿಶಾಸಮಯೇ ಯತ್ನಾಡೆಂತರ್ವತ್ಲೀ ನೃಷಾಂಗೆನಾ । 

ನಿರ್ಗತಾ ಶೋಕಸಂತಪ್ತಾ ಪ್ರತೀಚೀಂ ಪ್ರಯಯೌ ದಿಶಂ ॥ ೨೬ ॥ 
ಅಥೆ ಪ್ರಭಾತೇ ಮಾರ್ಗೇಣ ಗಚ್ಛೆಂತೀ ಶನಕೈಃ ಸತೀ । 

ಅತೀತ್ಯ ದೂರಮಧ್ವಾನಂ ದದರ್ಶ ವಿಮಲಂ ಸರಃ ॥ ೨೭॥ 
ತತ್ರಾಗತ್ಯ ವರಾರೋಹಾ ತಪ್ಪಾ ತಾಪೇನ ಭೂಯಸಾ । 

ನಿಲಸಂತಂ ಸರಸ್ತೀರೇ ಛಾಯಾವೃಕ್ಸಂ ಸಮಾಶ್ರಯತ್‌ ॥ ೨೮ ॥ 


೨೧-೨೨. ಆ ಸತ್ಯರಥನಿಗೆ ಬಲದಿಂದ ಉದ್ದ ತರಾದ ಸಾಲ್ವರೊಡನೆ ಪಾತಾಳ 
ದಲ್ಲಿ ಮದೋದ್ಧ ತರಾದ ಗಂಧರ್ವರೊಡನೆ ನಾಗರಾಜನಿಗಾದಂತೆ ಘೋರ 
ಯುದ್ಧವು ನೆಡೆಯಿತು. ಆ ವಿದರ್ಭರಾಜನು ಭಯಂಕರವಾಗಿ ಕಾಳಗಮಾಡಿ 
ನಷ್ಟಗೊಂಡ ಬಲವುಳ್ಳವನಾಗಿ ಸಾಲ್ವರಾಜರಿಂದ ಹತನಾದನು. 

೨೩-.೨೫. ಮಹಾರಥಿಕನಾದ ಆ ವೀರರಾಜನು ಮಂತ್ರಿಗಳೊಡನೆ ಮಡಿ 
ಯಲು ಯುದ್ಧದಲ್ಲಿ ಕೈಕಾಲುಗಳನ್ನು ಮುರಿದುಕೊಂಡ ಹತಶೇಷರಾದ ಸೈನಿಕರು 
ಓಡಿದರು. ಬಳಿಕ ಯುದ್ಧವು ಶಾಂತವಾಗಲು ಪಟ್ಟಣದಲ್ಲಿ ಶತ್ರು ಮಂತ್ರಿಗಳು 
ಕೂಗುತ್ತಿರಲು, ಬಹಳ ಗದ್ದಲವಾಗುತ್ತಿರಲು ಆ ವಿದರ್ಭೇಶನ ಸತಿಯು ಬಹು 
ದುಃಖಗೊಂಡು ಪ್ರಯತ್ನಪಟ್ಟು ಒಂದೆಡೆಯಿಂದ ಹೊರಟಳು. 

೨೬. ಗರ್ಭಿಣಿಯಾದ ಆ ನೃಪಾಂಗನೆಯು ರಾತ್ರಿಯ ನೇಳೆ ದುಃಖದಿಂದ. 
ಪಶ್ಚಿಮದಿಕೃನ್ನು ಕುರಿತು ಹೊರಟಳು. 

೨೭. ಅವಳು ಮೆಲ್ಲನೆ ನಡೆದು ಹಗಲಿನಲ್ಲಿ ದೂರವಾದ ಮಾರ್ಗವನ್ನು 
ದಾಟ ಒಂದು ನಿರ್ಮಲವಾದ ಕೊಳವನ್ನು ಕಂಡಳು. 

೨೮. ಅತ್ಯಂತ ಬಿಸಿಲಿನಿಂದ ಸಂತಾಪಗೊಂಡ ಅವಳು ಆ ಸರೋವರದ 
ಹತ್ತಿರ ಬಂದು ಅದರ ದಡದಲ್ಲಿರುವ ಒಂದು ನೆರಳಿನ ಮರವನ್ನು ಆಶ್ರಯಿಸಿದಳು. 


ಸಸ್ಕೋ9ಧ್ಯಾಯಃ ೭೯ 


ತತ್ರ ದೈವವಶಾದ್ರಾಜ್ಞೀ ವಿಜನೇ ತರುಕುಟ್ಟಿಮೇ । 

ಅಸೂತ ತನಯಂ ಸಾಧ್ವೀ ಮುಹೂರ್ತೇ ಸದ್ಗುಣಾನ್ಸಿತೇ 1೨೯॥ 
ಅಥ ಸಾ ರಾಜಮಹಿಹೀ ಪಿಪಾಸಾಭಿಹತಾ ಭೃಶಂ । 

ಸರೋಂವಶೀರ್ಣಾ ಚಾರ್ವಂಗೀ ಗ್ರಸ್ತಾ ಗ್ರಾಹೇಣ ಭೂಯಸಾ ॥ ೩೦॥ 
ಜಾತಮಾತ್ರಃ ಕುಮಾರೋಪಿ ವಿನಷ್ಟಪಿತೃಮಾತೃಕಃ । 


ರುರೋದೋಚ್ಚೆಃ ಸರಸ್ತೀರೇ ಕ್ಸುಶ್ಚಿಸಾಸಾರ್ದಿತೋಂಬಲಃ ॥೩೧॥ 
ತಸ್ಮಿನ್ನೇವಂ ಕ್ರಂದಮಾನೇ ಜಾತಮಾತ್ರೇ ಕುಮಾರಕೇ । 
ಕಾಚಿದಭ್ಯಾಯಯೌ ಶೀಘ್ರಂ ದಿಷ್ಟ್ಯಾ ನಿಪ್ರವರಾಂಗನಾ ॥ ೩೨॥ 
ಸಾಂಪ್ಯೇಕೆಹಾಯನಂ ಜಾಲಮುದ್ವಹಂತೀ ದ್ವಿಜಾತ್ಮಜಂ । 

ಅಧನಾ ಭರ್ತೃರಹಿತಾ ಯಾಚಮಾನಾ ಗೃಹೇ ಗೃಹೇ ॥ ೩೩॥ 
ಏಕಾತ್ಮಜಾ ಬಂಧುಹೀನಾ ಯಾಇಸ್ಲಾವರ್ಗವಶಂ ಗತಾ । 

ಉಮಾನಾಮ ದ್ವಿಜಸತೀ ದದರ್ಶ ನೃಪನಂದನಂ ॥ ೩೪॥ 
ಸಾ ದೃಷ್ಟ್ಯಾ ರಾಜತನಯಂ ಸೂರ್ಯಬಿಂಬನಿವ ಚ್ಯುತಂ ! 
ಅನಾಥಮೇನಂ ಕ್ರಂದಂತಂ ಚಿಂತಯಾಮಾಸ ಭೂರಿಶಃ ॥ ೩೫ ॥ 
ಅಹೋ ಸುಮಹದಾಶ್ಚ ರ್ಯಮಪಿದಂ ದೃಷ ಕಂ ಮಯಾಧುನಾ । 

ಅಚ್ಛಿ ನ್ನನಾಭಿಸೂತ್ರೋಯಂ ಶಿಶುರ್ಮಾತಾಕ್ಚ ವಾ ಗತಾ ॥೩೬॥ 


೨೯. ಆ ಸಾಧ್ವಿಯು ನಿರ್ಜನವಾದ ಆ ಮರದ ಬುಡದಲ್ಲಿ ಶುಭಮುಹೂರ್ತ 
ದಲ್ಲಿ ದೈವೇಚ್ಛೆಯಿಂದ ಪುತ್ರನನ್ನು ಪ್ರಸವಿಸಿದಳು. 

೩೦. ಬಳಿಕ ಸುಂದರಿಯಾದ ಆ ರಾಣಿಯು ಅತ್ಯಂತ ಬಾಯಾರಿಕೆಗೊಂಡು 
ನೀರನ್ನು ಕುಡಿಯಲು ಸರೋವರಕ್ಕೆಳಿಯಲು ಒಂದು ದೊಡ್ಡ ಮೊಸಳೆಯು 
ಅವಳನ್ನು ಹಿಡಿಯಿತು. 

೩೧-೩೨. ಹುಟ್ಟದಕೂಡಲೆ ತಾಯಿತಂದೆಗಳನ್ನು ಕಳೆದುಕೊಂಡು ತಬ್ಬಲಿ 
ಯಾದ ಆ ಬಾಲನು ಸರಸ್ಸಿನ ದಡದಲ್ಲಿ ಹಸಿವು ಬಾಯಾರಿಕೆಗಳಿಂದ ಪೀಡಿತನಾಗಿ 
ಗಟ್ಟಯಾಗಿ ಅತ್ತನು. ಆ ಶಿಶುವು ಹೀಗೆ ಅಳುತ್ತಿರಲು ಅದೃಷ್ಟವಶದಿಂದ ಓರ್ವ 
ಬ್ರಾಹ್ಮಣ ಸ್ತ್ರೀಯು ಶೀಘ್ರವಾಗಿ ಅಲ್ಲಿಗೆ ಬಂದಳು. 

೩೩-೩೪. ಒಂದು ವರ್ಷದ ತನ್ನ ಬಾಲಕನನ್ನು ಎತ್ತಿಕೊಂಡು ಮನೆ 
ಮನೆಗಳಲ್ಲಿ ಭಿಕ್ಸೈ ಬೇಡುತ್ತಿರುವವಳೂ, ನಿರ್ಧನಳೂ, ವಿಧವೆಯೂ, ಬಂಧು 
ರಹಿತಳೂ ಆದ ಉಮೆ ಎಂಬ ದ್ವಿಜಸತಿಯು ರಾಜನ ಶಿಶುವನ್ನು ಕಂಡಳು. 

೩೫. ಅವಳು ಆಕಾಶದಿಂದ ಕೆಳಗೆ ಬಿದ್ದ ಸೂರ್ಯಬಿಂಬದಂತೆ ಶೋಭಿಸುತ್ತ 
ಅನಾಥನಾಗಿ ಅಳುತ್ತಿರುವ ಆ ರಾಜಶಿಶುವನ್ನು ನೋಡಿ ಬಹುವಾಗಿ ಚಿಂತಿಸಿದಳು. 

೩೬. "ನಾನೀಗ ಬಹಳ ಆಶ್ಚರ್ಯವನ್ನು ಕಂಡೆನು. ಈ ಶಿಶುವಿಗೆ ಇನ್ನೂ 
ನಾಭಿಸೂತ್ರವು ಬಿದ್ದಿಲ್ಲ. ಇವನ ತಾಯಿಯು ಎಲ್ಲಿಗೆ ಹೋದಳು? 


೪೦ ಶ್ರೀ ಸ್ಯಾಂದಮಹಾಪುರಾಣಂ 


ಪಿತಾ ನಾಸ್ತಿ ನ ಚಾಂನ್ಯೋಸ್ತಿ ನಾಂಸ್ತಿ ಬಂಧುಜನೋಪಿ ವಾ। 


ಅನಾಥಃ ಕೃಪಣೋ ಬಾಲಃ ಶೇತೇ ಕೇವಲಭೂತಲೇ 1೩೭೫ 
ಏಷ ಚಾಂಡಾಲಜೋ ವಾಪಿ ಶೂದ್ರಜೋ ವೈಶ್ಯಜೋಪಿ ವಾ। 
ನಿಪ್ರಾತ್ಮಜೋ ವಾ ನೃಷಜೋ ಜ್ಞಾ ಯತೇ ಕಫಮರ್ಭಕಃ ॥ ೩೮ ॥ 
ಶಿಶುಮೇನಂ ಸಮುದ್ಭೃತ್ಯ ಪುಷ್ಣಾ ಮ್ಯೌರಸವದ್ದು ವನಂ! 

ಕಿಂ ತ್ವನಿಚ್ಞಾತಕುಲಜಂ ನೋತ್ಸಹೇ ಸ್ಪ್ರಷ್ಟುಮುತ್ತಮಂ ॥೩೯॥ 
ಇತಿ ಮಾಮಾಂಸಮಾನಾಯಾಂ ಸತ್ಯಾಂ ವಿಪ್ರವರಸ್ತ್ರಿಯಾಂ | 
ಕಶ್ಚಿತ್ಸಮಾಯಯ್‌ೌ ಭಿಕ್ಸುಃ ಸಾಕ್ಸಾದ್ದೇವಃ ಶಿವಃ ಸ್ವಯಂ Hu ೪೦॥ 
ತಾಮಾಹ ಭಿಕ್ಲುನಯರ್ಯೋಥ ನಿಪ್ರಭಾಮಿನಿ ಮಾ ಖಿದಃ। 

ರಫ್ಸೈನಂ ಬಾಲಕೆಂ ಸುಭ್ರೂರ್ನಿಸೃಜ್ಯ ಹೃದಿ ಸಂಶಯಂ ॥ ೪೧॥ 
ಅನೇನ ಪರಮಂ ಶ್ರೇಯಃ ಪ್ರಾಪ್ಸ್ಯಸೇ ಹ್ಯಜಿರಾದಿಹ । 

ಏತಾವದುಕ್ಷ್ವಾ ತ್ವರಿತೋ ಭಿಕ್ಸುಃ ಕಾರುಣಿಕೋ ಯಯೌ ॥ ೪೨ ॥ 
ಅಥ ತಸ್ಮಿನ್ನತೇ ಭಿಕ್ಸ್‌ ನಿಸ್ರಜ್ಜಾ ನಿಪ್ರಭಾಮಿನೀ । 

ತಮರ್ಭಕಂ ಸಮಾದಾಯ ನಿಜಮೇವ ಗೃಹಂ ಯಯೌ ॥ ೪೩ ॥ 
ಭಿಕ್ಸುವಾಕ್ಯೇನ ವಿಸ್ರಬ್ಧಾ ಸಾ ರಾಜತನಯಂ ಸತೀ 1 


ಆತ್ಮಪುತ್ರೇಣ ಸದೃಶಂ ಕೃಪಯಾ ಪರ್ಯಪೋಷಯತ್‌ ॥ ೪೪ ॥ 

೩೭. ತಂದೆಯೂ, ಇತರ ಬಂಧುಜನಗಳೂ ಯಾರೂ ಇಲ್ಲ. ಅನಾಥನಾದ 
ಈ ದೀನಬಾಲಕನು ಕೇವಲ ನೆಲದಲ್ಲಿ ಮಲಗಿದ್ದಾನೆ. 

೩೮-೩೯. ಈ ಬಾಲಕನು ಚಾಂಡಾಲಸುತನೊ? ಶೂದ್ರಪುತ್ರನೊ? 
ವೈಶ್ಯತನಯನೊ? ಬ್ರಾಹ್ಮಣನ ಮಗನೊ? ರಾಜನಂದನನೊ? ಇದನ್ನು ಹೇಗೆ 
ತಿಳಿಯುವುದು? ಈ ಮಗುವನ್ನು ಎತ್ತಿಕೊಂಡು ನನ್ನ ಮಗನಂತೆ ಕಾಪಾಡು 
ವೆನು, ಆದರೆ ಇವನ ಕುಲಗೋತ್ರವನ್ನರಿಯದೆ ಇವನನ್ನು ಹೇಗೆ ಮುಟ್ಟಲಿ?” 

೪೦. ಹೀಗೆ ಆ ಬ್ರಾಹ್ಮಣಸ್ತ್ವೀಯು ಆಲೋಚಿಸುತ್ತಿರಲು ಶಿವನು 
ಸನ್ಯಾಸಿಯಾಗಿ ಅಲ್ಲಿಗೆ ಬಂದನು. 

೪೧-೪೨. ಅವನು ""ಎಲೌ ದ್ವಿಜಾಂಗನೆಯೇ! ವ್ಯಥೆಪಡಬೇಡ. ಸಂಶಯ 
ವನ್ನು ಬಿಟ್ಟು ಈ ಬಾಲಕನನ್ನು ಕಾಪಾಡು. ಇವನಿಂದ ನೀನು ಕೆಲವು ಕಾಲ 
ದಲ್ಲಿಯೇ ಶ್ರೇಯಸ್ಸನ್ನು ಪಡೆಯುವೆ. 

೪೩-೪೪, ದಯಾಳುವಾದ ಸನ್ಯಾಸಿಯು ಹೀಗೆ ಹೇಳಿ ಕೂಡಲೆ ಹೊರಟು 
ಹೋದನು. ತರುವಾಯ ಆ ವಿಪ್ರಾಂಗನೆಯು ನಂಬಿಕೆಗೊಂಡು ಆ ಬಾಲಕ 
ನನ್ನು ಎತ್ತಿಕೊಂಡು ತನ್ನ ಮನೆಗೆ ಹೋದಳು. ಅವಳು ಸನ್ಯಾಸಿಯ ಮಾತಿನಂತೆ 
ಆ ರಾಜಪುತ್ರನನ್ನು ತನ್ನ ಮಗನಂತೆಯೇ ದಯೆಯಿಂದ ಪೋಷಿಸಿದಳು. 


ಷಸಸ್ಕೋಳಧ್ಯಾಯಃ ೮೧: 


ಏಕಚಕ್ರಾಪ್ವಯೇ ರಮ್ಯೇ ಗ್ರಾಮೇ ಕೃತನಿಕೇತನಾ | 


ಸ್ವಪುತ್ರಂ ರಾಜಪುತ್ರಂ ಚ ಭಿಕ್ಸಾಂನ್ಸೇನ ನ್ಯವರ್ಧಯತ್‌ ॥ ೪೫ ॥ 
ಬ್ರಾಹ್ಮಣೀತನಯಕ್ಚೈನ ಸ ರಾಜತನಯಸ್ತಥಾ । 

ಬ್ರಾಹ್ಮಣೈಃ ಕೃತಸಂಸ್ಕಾರೌ ವವೃಧಾತೇ ಸುಪೂಜಿತೌ ॥ ೪೬ ॥ 
ಕೃತೋಪನಯನೌ ಕಾಲೇ ಬಾಲಕೌ ನಿಯಮೇ ಸ್ಥಿತೌ। 

ಭಿಕ್ಸಾರ್ಥಂ ಚೇರತುಸ್ತತ್ರ ಮಾತ್ರಾ ಸಹ ದಿನೇದಿನೇ ॥ ೪೭ ॥ 
ತಾಭ್ಯಾಂ ಕದಾಚಿದ್ಬಾಲಾಭ್ಯಾಂ ಸಾ ವಿಪ್ರವನಿತಾ ಸಹ । 

ಭೈಕ್ಸ 8° ಚರಂತೀ ದೈವೇನ ಪ್ರವಿಷ್ಟಾ ದೇವತಾಲಯಂ ॥ ೪೮ ॥ 


ತತ್ರ ವೃದ್ಧೆ KN ಸಮಾಕೀರ್ಣೇ ಮುನಿಭಿರ್ದೇನತಾಲಯೇ ಚ 
ತೌ ದೃಷ್ಟಾ ೩ ಬಾಲಕೌ ಧೀಮಾಂಭಾಂಡಿಲ್ಯೋ ಮುನಿರಬ್ರವೀತ್‌ 1೪೯॥ 
ಅಹೋ ದೈವಬಲಂ ಚಿತ್ರಮಹೋ ಕರ್ಮ ದುರತ್ಯಯಂ ಟ 


ಏಷ ಬಾಲೋನ್ಯಜನನೀಂ ಶ್ರಿತ್ಕೋೊಭೈಕ್ಸೆ A ಜೀವತಿ ॥೫೦॥ 
ಇಮಾಮೇನ ದ್ವಿಜನಧೂಂ ಪ್ರಾಪ್ಯ ಮಾತರಮುತ್ತಮಾಂ । 

ಸಹೈವ ದ್ವಿಜಪುತ್ರೇಣ ದ್ವಿಜಭಾಪಂ ಸಮಾಶ್ರಿತಃ ॥ ೫೧॥ 
ಇತಿ ಶ್ರುತ್ವಾ ಮುನೇರ್ವಾಕ್ಯಂ ಶಾಂಡಿಲ್ಯಸ್ಯ ದ್ವಿಜಾಂಗನಾ ॥ ೫೨ ॥ 





೪೫. ಅವಳು ಏಕಚಕ್ರವೆಂಬ ಗ್ರಾಮದಲ್ಲಿ ಮನೆಮಾಡಿಕೊಂಡು ತನ್ನ 
ತನಯನನ್ನೂ ರಾಜನ ಮಗನನ್ನೂ ಭಿಕ್ಲಾನ್ನದಿಂದ ಬೆಳೆಸಿದಳು. 

೪೬-೪೭. ಬ್ರಾಹ್ಮಣರು ಆ ಇಬ್ಬರು ಬಾಲಕರಿಗೂ ಉಪನಯನಾದಿ 
ಸಂಸ್ಕಾರಗಳನ್ನು ಸಕಾಲದಲ್ಲಿ ಮಾಡಲು ಅವರಿಬ್ಬರೂ ನಿಯಮಾನುಷ್ಮಾನ 
ಮಾಡುತ್ತ ಪೊಜ್ಯರಾಗಿ ತಾಯಿಯೊಡನೆ ಭಿಕ್ಟಾಟನೆ ಮಾಡಿದರು. 

೪೮. ಆ ಬ್ರಾಹ್ಮಣಸ್ರ್ರೀಯು ಒಂದಾನೊಂದುದಿನ ಆ ಬಾಲಕರೊಡನೆ 
ಭಿಕ್ಸೆಬೇಡುತ್ತ ದೈವವಶದಿಂದ ದೇವಾಲಯವನ್ನು ಹೊಕ್ಕಳು. 

೪೯. ವೃದ್ಧರಾದ ಮುನಿಗಳಿಂದ ತುಂಬಿರುವ ಆ ದೇವಾಲಯದಲ್ಲಿ 
ಶಾಂಡಿಲ್ಯನೆಂಬ ಮುನಿಯು ಆ ಬಾಲಕರನ್ನು ಕಂಡು ಇಂತೆಂದನು. 

೫೦. "" ದೈವಬಲವು ಆಶ್ಚರ್ಯಕರವಾದುದು. ಕರ್ಮವು ಮಾರಲಸಾಧ್ಯ 
ವಾದುದು. ಈ ಕ್ರತ್ರಿಯಬಾಲಕನು ಮತ್ತೊಬ್ಬರನ್ನು ಆಶ್ರಯಿಸಿ ಭಿಕ್ಸಾನ್ನದಿಂದ 
ಜೀವಿಸುತ್ತಿದ್ದಾನೆ. 

೫೧. ಈ ಬ್ರಾಹ್ಮಣಸ್ರ್ರೀಯನ್ನು ಉತ್ತಮ ತಾಯಿಯನ್ನಾಗಿ ಹೊಂದಿ 
ಬ್ರಾಹ್ಮಣ ಬಾಲಕನೊಡನೆ ಬ್ರಾಹ್ಮಣ್ಯವನ್ನು ಪಡೆದನು. 

೫೨-೫೫. ಆ ದ್ವಿಜಾಂಗನೆಯು ಶಾಂಡಿಲ್ಯನ ಈ ಮಾತನ್ನುಕೇಳಿ ಆಶ್ಚರ್ಯ 


ಲತಿ ಶ್ರೀ ಸ್ಕಾಂದಮಹಾಪುರಾಣಂ 


ಸಾ ಪ್ರಣಮ್ಯ ಸಭಾಮಧ್ಯೇ ಪರ್ಯಪೃಚ್ಛತ್ಸನಿಸ್ಮಯಾ | 
ಬ್ರಹ್ಮನ್ನೇಸೋರ್ಭಕೋ ನೀತೋ ಮಯಾ ಭಿಕ್ಲೋರ್ಗಿರಾ ಗೃಹಂ ॥ 
ಅವಿಜ್ಞಾತಕುಲೋಂದ್ಯಾಪಿ ಸುತವತ್ಸರಿಪೋಷ್ಯತೇ । 

ಕಸ್ಮಿನ್ಮುಲೇ ಪ್ರಸೂಶೋಃಯಂ ಕಾ ಮಾತಾ ಜನಕೋಸ್ಯ ಕಃ 8 ೫೪ ॥ 


ಸರ್ವಂ ವಿಜ್ಞಾ ತುಮಿಚ್ಛಾನಿ ಭವತೋ ಜ್ಞಾ ನಚಕ್ಸುಸಃ ೫ ೫೫ 1 
ಇತಿ ಪೃಷ್ಟೋ ಮುನಿಃ ಸೋಂಥ ಜ್ಞಾ ನದೃಷ್ಟಿರ್ದ್ವಿಜಸ್ತ್ರಿಯಾ । 

ಆಚಖ್ಯೌ ತಸ್ಯ ಬಾಲಸ್ಯ ಜನ್ಮ ಕರ್ಮ ಚೆ ಸೌರ್ವಿಕಂ ॥ ೫೬8 
ವಿದರ್ಭರಾಜಪುತ್ರಸ್ತು ತತ್ಪಿತುಃ ಸಮರೇ ಮೃತಿಂ । 
ತನ್ಮಾತುರ್ನಕ್ರಹರಣಂ ಸಾಕಲ್ಯೇನ ನ್ಯವೇದಯತ್‌ 1 ೫೭॥ 
ಅಥ ಸಾ ವಿಸ್ಮಿತಾ ನಾರೀ ಪುನಃ ಪಪ್ರಚ್ಛ ತಂ ಮುನಿಂ । 

ಸ ರಾಜಾ ಸಕಲಾನ್ಫೋಗಾಸ್ಹಿ ತ್ವಾ ಯುದ್ಧೇ ಕಥಂ ಮೃತಃ ॥ ೫೮ ॥ 
ದಾರಿದ್ರ್ಯಮಸ್ಯ ಬಾಲಸ್ಯ ಕಥಂ ಪ್ರಾಪ್ತಂ ಮಹಾಮುನೇ | 

ದಾರಿದ್ರ್ಯಂ ಪುನರುದ್ಧೂಯ ಕಥಂ ರಾಜ್ಯಮನಾಪ್ಸ್ಯತಿ ॥೫೯॥ 
ಅಸ್ಯಾಿ ಮನು ಪುತ್ರಸ್ಯ ಭಿಕ್ಸಾಂನ್ಸೇನೈನ ಜೀವತಃ । 

ದಾರಿದ್ರ್ಯ ಶನುನೋಪಾಯಮುಪದೇಷ್ಟುಂ ತ್ವಮರ್ಹಸಿ ॥೬೦॥ 


ಗೊಂಡು ಸಭೆಯ ನಡುವೆ ಅವನನ್ನು ಹೀಗೆ ಕೇಳಿದಳು. ದ್ವಿಜವರ! ನಾನು 
ಸನ್ಯಾಸಿಯ ಮಾತಿನಿಂದ ಕುಲಗೋತ್ರವನ್ನರಿಯದ ಈ ಬಾಲಕನನ್ನು ಮನೆಗೆ 
ತಂದು ನನ್ನ ಮಗನಂತೆ ಕಾಪಾಡುತ್ತಿದ್ದೇನೆ. ಇವನ ವಂಶವಾವುದು? 
ತಾಯಿಯಾರು? ತಂದೆಯಾರು? ಜ್ಞಾನದೃಷ್ಟಿಯುಳ್ಳ ನಿನ್ನಿಂದ ಎಲ್ಲವನ್ನೂ 
ತಿಳಿಯಲು ಬಯಸುವೆನು. 

೫೬. ಆ ಬ್ರಾಹ್ಮಣಸ್ತ್ರ್ರೀಯು ಹೀಗೆ ಕೇಳಲು ಜ್ಞಾನದೃಷ್ಟಿಯುಳ್ಳ 
ಆ ಮುನಿಯು ಆ ಬಾಲಕನ ಹಿಂದಿನ ಜನ್ಮ, ಕರ್ಮ ಇವುಗಳನ್ನು ಹೇಳಿದನು. 

೫೭-೫೮. "" ಬಾಲಕನ ತಂದೆಯು ವಿದರ್ಭರಾಜನು. ಅವನು ಯುದ್ಧದಲ್ಲಿ 
ಮಡಿದನು. ತಾಯಿಯನ್ನು ಮೊಸಳೆಯು ತಿಂದಿತು” ಎಂದು ಎಲ್ಲವನ್ನೂ 
ಸಂಪೂರ್ಣವಾಗಿ ತಿಳಿಸಿದನು. ತರುವಾಯೆ ಅವಳು ಆಶ್ಚರ್ಯಗೊಂಡು ತಿರುಗಿ 
ಆ ಮುನಿಯನ್ನು ಕುರಿತು, "ಆ ವಿದರ್ಭರಾಜನು ಸಮಸ್ತ ಭೋಗಗಳನ್ನು 
ತ್ಯಜಿಸಿ ಯುದ್ಧದಲ್ಲಿ ಹೇಗೆ ಮಡಿದನು? 

೫೯-೬೦. ಈ ಬಾಲಕನು ಹೇಗೆ ಬಡವನಾದನು? ಇವನು ದಾರಿದ್ರ್ಯವನ್ನು 
ಹೋಗಲಾಡಿಸಿಕೊಂಡು ಹೇಗೆ ರಾಜ್ಯವನ್ನು ಪಡೆಯುವನು? ಭಿಕ್ಸಾನ್ನದಿಂದ 
ಜೀವಿಸುತ್ತಿರುವ ನನ್ನ ಮಗನ ದಾರಿದ್ರ್ಯವು ಹೋಗಲು ಉಪಾಯವಾವುದು? 
ಅದನ್ನೆಲ್ಲ ನನಗೆ ತಿಳಿಸು?” ಎಂದು ಕೇಳಿಕೊಂಡಳು. 


ಸಸ್ಮೋಳಧ್ಯಾಯಃ ಅಘ 
ಶಾಂಡಿಲ್ಬ ಉವಾಚ: 
ಅಮುಷ್ಯ ಬಾಲಸ್ಯ ಪಿತಾ ಸ ನಿದರ್ಭಮಹೀಪತಿಃ | 


ಪೂರ್ವಜನ್ಮನಿ ಪಾಂಡ್ಯೇಶೋ ಬಭೂವ ನೃಪಸತ್ತಮಃ ॥ ೬೧8 
ಸ ರಾಜಾ ಸರ್ವಧರ್ಮರ್ಜ್ವಃ ಪಾಲಯನ್ಸಕಲಾಂ ಮಹೀಂ | 
ಪ್ರದೋಷಸಮಯೇ ಶಂಭುಂ ಕದಾಚಿತ್ರತ್ಯಪೂಜಯತ್‌ ॥೬೨॥ 
ತಸ್ಯ ಪೂಜಯತೋ ಭಕ್ತ್ಯಾ ದೇವಂ ತ್ರಿಭುವನೇಶ್ವರಂ । 
ಆಸೀತ್ಯಲಕಲಾರಾವಃ ಸರ್ವತ್ರ ನಗರೇ ಮಹಾನ್‌ ॥ ೬೩ ॥ 
ಶ್ರುತ್ವಾ ತಮುತ್ಯಟಂ ಶಬ್ದಂ ರಾಜಾ ತ್ಯಕ್ತಶಿವಾರ್ಚನಃ । 

ನಿರ್ಯಯೌ ರಾಜಭವನಾನ್ನಗರಕ್ಟೋಭಶಂಕಯಾ 1೬೪ ॥ 
ಏತಸ್ಮಿನ್ನೇವ ಸಮಯೇ ತಸ್ಯಾಃ ಮಾತ್ಯೋ ಮಹಾಬಲಃ ! 

ಶತ್ರುಂ ಗೃಹೀತ್ವಾ ಸಾಮಂತಂ ರಾಜಾಂತಿಕಮುಪಾಗಮತ್‌ ॥ ೬೫ ॥ 
ಅಮಾತ್ಯೇನ ಸಮಾನೀತಂ ಶತ್ರುಂ ಸಾಮಂತಮುದ್ಧತಂ | 

ದೃಷ್ಟ್ವಾ ಕ್ರೋಧೇನ ನೃಪತಿಃ ಶಿರಚ್ಛೇದಮಕಾರಯತ್‌ ॥ ೬೬॥ 
ಸ ತಥೈನ ಮಹೀಷಾಲೋ ವಿಸೃಜ್ಯ ಶಿವಪೂಜನಂ ! 
ಅಸಮಾಪ್ತಾತ್ಮನಿಯಮಶ್ಚಕಾರ ನಿಶಿ ಭೋಜನಂ ॥೬೭॥ 


ತತ್ಸುತ್ರೋಪಿ ತಥಾ ಚಕ್ರೇ ಪ್ರದೋಷಸಮಯೇ ಶಿವಂ । 
ಅನರ್ಚಯಿತ್ವಾ ಮೂಢಾತ್ಮಾ ಭುಕ್ತ್ವಾ ಸುಷ್ವಾಪ ಮುರ್ಮದಃ ॥ ೬೮॥ 








೬೧. ಶಾಂಡಿಲ್ಯನು ಹೇಳುತ್ತಾನೆ: ಇವನ ತಂದೆಯಾದ ವಿದರ್ಭ 
ರಾಜನು ಹಿಂದಿನ ಜನ್ಮದಲ್ಲಿ ಪಾಂಡ್ಯ ರಾಜನಾಗಿದ್ದನು. 

೬೨. ಸಕಲ ಧರ್ಮವನ್ನರಿತ ಅವನು ಸಮಸ್ತ ಭೂಮಿಯನ್ನೂ ಸಾಲಿ 
ಸುತ್ತ ಒಂದಾನೊಂದುದಿನ ಪ್ರಜೋಷಕಾಲದಲ್ಲಿ ಶಂಕರನನ್ನು ಪೂಜಿಸಿದನು. 

೬೩. ಮಹೇಶ್ವರನನ್ನು ಭಕ್ತಿಯಿಂದ ಪೂಜಿಸುತ್ತಿರುವಾಗ ಪಟ್ಟಣದ ಎಲ್ಲ 
ಕಡೆಯಲ್ಲಿಯೂ ಗದ್ದಲವುಂಟಾಯಿತು. 

೬೪. ರಾಜನು ಆ ಭಯಂಕರ ಶಬ್ದವನ್ನು ಕೇಳಿ ಶಿವಾರ್ಚನೆಯನ್ನು ತ್ಯಜಿಸಿ 
ಸಟ್ಟಣವು ಸೂರೆಯಾಗುತ್ತಿರುವುದೆಂದು ಶಂಕಿಸಿ ಅರಮನೆಯಿಂದ ಹೊರಟನು. 

೬೫. ಈ ಸಮಯದಲ್ಲಿ ಅತಿ ಬಲಶಾಲಿಯಾದ ಅವನ ಮಂತ್ರಿಯು 
ಶತ್ರುವಾದ ಆ ಸಾಮಂತರಾಜನನ್ನು ಸೆರೆಹಿಡಿದು ರಾಜನ ಬಳಿಗೆ ಕರೆತಂದನು. 

೬೬-೬೭, ಮಂತ್ರಿಯು ಹಿಡಿದುಕೊಂಡುಬಂದ ಉದ್ಧತನಾದ ಸಾಮಂತ 
ರಾಜನನ್ನು ದೊರೆಯು ಕಂಡು ಕೋಪದಿಂದ ಅವನ ತಲೆಯನ್ನು ಕತ್ತರಿ 
ಸಲಾಜ್ಞಾಪಿಸಿದನು. ಆ ರಾಜನು ಹಾಗೆಯೇ ಶಿವಪೂಜೆಯನ್ನು ಬಿಟ್ಟು ತನ್ನ 
ವ್ರತವನ್ನು ಮುಗಿಸದೆ ರಾತ್ರಿ ಭುಜಿಸಿದನು. 

೬೮. ಮತ್ತನೂ, ಮೂಢನೂ ಆದ ಅವನ ಮಗನೂ ಪ್ರದೋಷಸಮಯ. 
ದಲ್ಲಿ ತಂಜಿಯಂತೆಯೇ ಶಿವನನ್ನರ್ಚ್ಜಸದೆ ಭೋಜನಮಾಡಿ ನಿದ್ರಿಸಿದನು. 


೮೪ ಶ್ರೀ ಸ್ಥ್ಯಾಂದಮಹಾಪುರಾಣಂ 


ಜನ್ಮಾಂತರೇ ಸ ನೃಪತಿರ್ನಿದರ್ಭಕ್ಸಿತಿಪೋ*ಭವತ್‌ । 


ಶಿವಾಂರ್ಚನಾಂಂತರಾಯೇಣ ಪರೈರ್ಭ್ಫೋಗಾಂತರೇ ಹತಃ Harn 
ತತ್ಸುತ್ರೋ ಯಃ ಪೂರ್ವಭವೇ ಸೋಸಸ್ಮಿನ್‌ ಜನ್ಮನಿ ತತ್ಸುತಃ । 

ಭೂತ್ವಾ ವಾರಿದ್ರ್ಯಮಾಪನ್ನಃ ಶಿನಪೂಜಾವ್ಯತಿಕ್ರೆ ಮಾತ್‌ 1೭೦0 
ಅಸ್ಯ ಮಾತಾ ಪೂರ್ವಭವೇ ಸಪತ್ನೀಂ ಛದ್ಮನಾಃಹನತ್‌ । 

ತೇನ ಪಾಪೇನ ಮಹತಾ ಗ್ರಾಹೇಣಾಂಸ್ಮಿನ್ಭನೇ ಹತಾ ॥ ೭೧॥ 
ಏಷಾ ಹವೃತ್ತಿರೇತೇಷಾಂ ಭವತ್ಯೈ ಸಮುದಾಹೃತಾ । 

ಅನರ್ಜಿತಶಿನಾ ಮರ್ತ್ಯಾಃ ಪ್ರಾಪ್ನುವಂತಿ ದರಿದ್ರತಾಂ 1 ೭೨॥ 


ಸತ್ಯಂ ಬ್ರವೀಮಿ ಪರಲೋಕಹಿತಂ ಬ್ರವೀಮಿ 
ಸಾರಂ ಬ್ರವೀಮ್ಯುಪನಿಷದ್ಧ ಎದಯಂ ಬ್ರವೀಮಿ । 
ಸಂಸಾರಮುಲ್ಬಣಮಸಾರಮವಾಪ್ಯ ಜಂತೋಃ 
ಸಾರೋ$*ಯಮಿಸಾಶ್ಚರಪದಾಂಬುರುಹಸ್ಕ ಸೇವಾ ॥ ೩೩ ॥ 
ಯೇ ನಾರ್ಚಯಂತಿ ಗಿರಿಶಂ ಸಮಯೇ ಪ್ರದೋಷೇ 
ಯೇ ನಾರ್ಜಿತಂ ಶಿನಮಪಿ ಪ್ರಣಮಂತಿ ಚಾನ್ಯೇ । 
ಏತತ್ಯಥಾ ಶ್ರುತಿಪುಟೈರ್ನಪಿಬಂತಿ ಮೂಢಾ 
ಸ್ತೇ ಜನ್ಮಜನ್ಮಸು ಭವಂತಿ ನರಾ ದೆರಿದ್ರಾಃ ॥೭೪॥ 
೬೯. ಆ ರಾಜನು ಅದರ ಮುಂದಿನ ಜನ್ಮದಲ್ಲಿ ವಿದರ್ಭರಾಜನಾಗಿ 
ಶಿವಾರ್ಚನೆಯನ್ನು ಮುಗಿಸದ ಪಾಪದಿಂದ ಶತ್ರುಗಳಿಂದ ಹತನಾದನು. 
೭೦. ಹಿಂದಿನ ಜನ್ಮದ ಮಗನೇ ಈ ಜನ್ಮದಲ್ಲಿಯೂ ಮಗನಾಗಿ ಶಿವಪೂಜೆ 
ಯನ್ನು ಮಾಡದಿರುವ ತಪ್ಪಿನಿಂದ ಬಡವನಾದನು. 
೭೧. ಇವನ ತಾಯಿಯು ಹಿಂದಿನ ಜನ್ಮದಲ್ಲಿ ಸವತಿಯನ್ನು ಕಪಟದಿಂದ 
ಕೊಂದಿರುವುದರಿಂದ ಆ ಮಹಾಪಾತಕದಿಂದ ಈ ಜನ್ಮದಲ್ಲಿ ಮೊಸಳೆಯಿಂದ 
ಮಡಿದಳು. 


೭೨. ಇವರ ವೃತ್ತಾಂತವನ್ನು ನಿನಗೆ ಹೇಳಿದೆನು. ಲೋಕದಲ್ಲಿ ಶಿವನನ್ನಾ 
ರಾಧಿಸದವರು ಬಡವರಾಗುವರು. 

೭೩. ಸತ್ಯವನ್ನು ಹೇಳುವೆನು. ಅಮುಸ್ಮಿಕ ಹಿತಕ್ಕೆ ಸಾಧನವನ್ನು 
ಹೇಳುವೆನು. ವೇದಸಾರವನ್ನು ತಿಳಿಸುವೆನು. ಉಪನಿಷತ್ತುಗಳ ಆಭಿಪ್ರಾಯ 
ವನ್ನು ಹೇಳುವೆನು. ಘೋರವೂ ಫಥಿಸ್ಸಾರವೂ ಆದ ಸಂಸಾರದಲ್ಲಿ ಬಿದ್ದಿರುವ 
ಜೀವನಿಗೆ ಮಹೇಶ್ವರನ ಪಾದಕಮಲಗಳ ಸೇವೆಯೊಂದೇ ಪರಮಕರ್ತವ್ಯವು. 

೭೪. ಯಾರು ಪ್ರಡೋಷಕಾಲದಲ್ಲಿ ಶಿನನನ್ನು ಪೂಜಿಸುವುದಿಲ್ಲವೊ, 
ಪೂಜಿತನಾದ ಶಿವನಿಗೆ ನಮಸ್ಸರಿಸುವುದಿಲ್ಲವೊ, ಯಾವ ಮೂಢರು ಶಿವಕಥೆ 


ಸಷ್ಮೋರಧ್ಯಾಯೆಃ ೮೫ 


ಯೇ ನೈ ಪ್ರಮೋಷಸಮಯೇ ಪರಮೇಶ್ವರಸ್ಯ 
ಕುರ್ವಂತ್ಯನನ್ಯಮನಸೊಂಫ್ರಿ ಸರೋಜಪೂಜಾಂ । 
ನಿತ್ಯಂ ಪ್ರವೃದ್ಧಧನಧಾನ್ಯಕಲತ್ರಪುತ್ರ 
ಸೌಭಾಗ್ಯಸಂಪಪಧಿಕಾಸ್ತ "ಇಷ್ಟೆ ನ ಲೋಕೇ ॥ ೭೫ ॥ 
ಕೈಲಾಸಶೈಲಭನನೇ ತ್ರಿಜಗಜ್ಜ ನಿತ್ರೀಂ 
ಗೌರೀಂ ನಿವೇಶ್ಯ ಕನಕಾಂಚಿತರತ್ನನೀಠೇ I 
ನೃತ್ಯಂ ನಿಧಾತುಮಭಿವಾಂಛತಿ ಶೂಲಪಾಣೌ 
ದೇವಾಃ ಪ್ರದೋಷಸಮಯೇಂನು ಭಜಂತಿ ಸರ್ವೇ ॥೭೬॥ 
ವಾಗೆ ವೀ ಧೃತವಲ್ಲಕೀ ಶತಮಖೋ ನೇಣಂಂ ದಧತ್ಪ ದ: ಜ 
ಸ್ತಾಲೋಸ್ನಿದ್ರಕರೋ ರಮಾ ಭಗವತೀ ಗೇಯಪ್ರ ಯೋಗಾನ್ಸಿ ತಾ 
ವಿಷ್ಣುಃ ಸಾಂದ್ರಮೃ ದಂಗವಾದನಪಟುರ್ದೇವಾಃ ಸರೂ ತಾತ್ಸ್ಮಿತಾಃ 
ಸೇವಂತೇ ಇಡು ಪ್ರದೋಷಸಮಯೇ ದೇವಂ ಮೃಡಾನೀಔತಿಂ॥೭೩॥ 
ಗಂಡನು ಕ್ಸೈಪತಗೋರಗಸಿದ್ದೆಸಾಧ್ಯಾ 
ವಿದ್ಯಾಧರಾಃ ಮರವರಾಪ್ಸರಸಾಂ ಗಣಾಶ್ಚ। 
ಯೇ ನ್ಯೇ ತ್ರಿ ಕಿ ಲೋಕಸಿಲಯಾಃ, ಸಹಭೂತವರ್ಗಾಃ 
ಪ್ರಾ ಸ್ತ € ಪ್ರದೋಷಸಮಯೇ ಹರಪಾರ್ಶ್ವಸಂಸ್ಥಾಃ॥ ೭೮॥ 
ಗಳನ್ನು ಕವಿಗಳಲ್ಲಿ ಕೇಳುವುದಿಲ್ಲವೊ, ಅವರು ಜನ್ಮಜನ್ಮಾಂತರಗಳಲ್ಲಿಯೂ 
ದರಿದ್ರ "ಗಿಯೇ ಹುಟ್ಟುತ್ತಿರುವರು. 

೭೫. ಯಾರು ತಜೇಕಮನಸ್ಯರಾಗಿ ಪ್ರದೋಷ ಕಾಲದಲ್ಲಿ ಸ ತ 
ಪಾದ ಕಮಲಗಳ ಪೂಜೆಯನ್ನು ಮಾಡುವರೊ, ಅವರು ದಿನದಿನಕೂ ಅಭಿವೃ 
ಯನ್ನು ಪಡೆಯುತ್ತಿರುವ ಧನ, ಧಾನ್ಯ, ಪತ್ನಿ, ಪುತ್ರ, ಸೌಭಾಗ್ಯ, ಐಶ್ವ ನ 
ಗಳಿಂದ ಕೂಡಿ ಲೋಕದಲ್ಲಿ ಸುಖಿಸುವರು. 

೭೬. ಪ್ರದೋಷಕಾಲದಲ್ಲಿ ಮಹೇಶ್ವರನು ಕೈಲಾಸಶೈಲಭವನದಲ್ಲಿ ರತ್ನ 
ಗಳು ಕೆತ್ತಿದ ಚಿನ್ನದ ಪೀಠದ ಮೇಲೆ ತೈಲೋಕ್ಯಮಾತೆಯಾದ ಗೌರೀದೇವಿ 
ಯನು ಕುಳ್ಳಿರಿಸಿ ಕುಣಿಯಲಪೇಕ್ಷಿಸಲು ಸಕಲ ದೇವತೆಗಳೂ ಅವನನ್ನು 
ಸೇವಿಸುತ್ತಾರೆ. 

೭೭. ಪ್ರಡೋಷ ಸಮಯದಲ್ಲಿ ಮಹೇಶ್ವರನನ್ನು ಸರಸ್ವತಿಯು ವೀಣೆ 
ಯನ್ನು ನುಡಿಸುತ್ತಲೂ, ದೇವೇಂದ್ರನು ಕೊಳಲನ್ನೂದುತ್ತಲೂ, ಬ್ರಹ್ಮನು 

ತಾಳವನ್ನು ಹಾಕುತ್ತಲೂ, ಲಕ್ಷ್ಮಿಯು ಗಾನಮಾಡುತ್ತಲೂ, ವಿಷ್ಣುವು 
ಮೃ ದೆಂಗವೆನ್ನು ಬಾರಿಸುತ್ತಲೂ ಸೇವಿಸುತ್ತಾರೆ. 

೭೮. ಪ್ರದೋಷಕಾಲದಲ್ಲಿ ಗಂಧರ್ವರು, ಯ ಕ್ಚರು, ಪಕ್ಷಿಗಳು, 


ಇ 





೮೬ ಶ್ರೀ ಸ್ಥಾಂದಮುಹಾಪುರಾಣಂ 


ಅತಃ ಪ್ರದೋಷೇ ಶಿವ ಏಕ ಏವ 
ಪೂಜ್ಯೊೋಫ ನಾಂನ್ಯೇ ಹರಿಪದ್ಮಜಾದ್ಯಾಃ । 


ತಸ್ಮಿನ್ಮಹೇಶೇ ವಿಧಿನೇಜ್ಯಮಾನೇ 
ಸರ್ವೇ ಪ್ರಸೀದಂತಿ ಸುರಾಂಧಿನಾಥಾಃ Hern 
ಏಷ ತೇ ತನಯಃ ಪೂರ್ವಜನ್ಮನಿ ಬ್ರಾಹ್ಮಣೋತ್ತಮಃ | 
ಪ್ರತಿಗ್ರಹೈರ್ನಯೋ ನಿನ್ಕೇನ ಯಜ್ಞಾ ದ್ಯೈಃ ಸುಕರ್ಮಭಿಃ ॥ ೮೦ ॥ 
ಅತೋ ದಾರಿದ್ರ್ಯಮಾಪನ್ನಃ ಪುತ್ರಸ್ತೇ ದ್ವಿಜಭಾಮಿನಿ । 
ತದ್ದೋಷಪರಿಹಾರಾರ್ಥಂ ಶರಣಂ ಯಾತು ಶಂಕರಂ ॥ ೮೧ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬಹ್ಮ ಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ "5 ಪ್ರದೋಷ ಮಾಹಾತ್ಮ 
ವರ್ಣನೆಂ' ನಾಮ ಷಷ್ಠ್ಕೋಂಧ್ಯಾಯಃ 


ನಾಗಗಳು, ಸಿದ್ಧರು, ಸಾಧ್ಯರು, ವಿದ್ಯಾಧರರು, ದೇವೋತ್ತಮರು, ಅಪ್ಸರರು, 
ಮೂರುಲೋಕದ ಇತರ ಪ್ರಾಣಿಗಳು ಇವರೆಲ್ಲರೂ ಶಿವನ ಪಾರ್ಶ್ವದಲ್ಲಿರುವರು. 

೭೯. ಆದುದರಿಂದ ಪ್ರದೋಷಕಾಲದಲ್ಲಿ ಶಿವನೊಬ್ಬನನ್ನೇ ಪೂಜಿಸಬೇಕು. 
ವಿಷ್ಣು, ಬ್ರಹ್ಮರೇ ಮೊದಲಾದ ದಿವಿಜರನ್ನು ಪೂಜಿಸಕೂಡದು. ಆ ಶಿವನನ್ನು 
ಶಾಸ್ತ್ರಕ್ರಮದಿಂದ ಪೂಜಿಸಿದರೆ ಸಕಲ ದೇವತೆಗಳೂ ಸಂತುಷ್ಟರಾಗುತ್ತಾಕೆ. 

೮೦. ಈ ನಿನ್ನ ಮಗನು ಹಿಂದಿನ ಜನ್ಮದಲ್ಲಿ ಬ್ರಾಹ್ಮಣಶ್ರೇಷ್ಮನಾಗಿ ದಾನ 
ಗಳನ್ನು ಸ್ವೀಕರಿಸುತ್ತ ವಯಸ್ಸನ್ನು ಕಳೆದನು. ಯಜ್ಞಾದಿ ಸತೃರ್ಮಗಳನ್ನಾ 
ಚರಿಸಲಿಲ್ಲ. 

೮೧. ಅದರಿಂದ ನಿನ್ನ ಮಗನೂ ಬಡವನಾಗಿದ್ದಾನೆ. ಆ ದೋಷವನ್ನು 
ಹೋಗಲಾಡಿಸಲೋಸುಗ ಶಂಕರನನ್ನು ಮರೆಹೋಗಲಿ. 


ಇಲ್ಲಿಗೆ ಎಂಬತ್ತೊಂದುಸಾನಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮ ಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರೆ 
ಖಂಡದಲ್ಲಿ "" ಪ್ರದೋಷಮಾಹಾತ್ಮ್ಯವರ್ಣನ?''ವೆಂಬ 
ಅರನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥ ಸಪ್ರಮೋಧ್ಯಾಯಃ 
ಪ್ರದೋಷಮಹಿಮಾನೂುವರ್ಣನಂ 
ಸೂತ ಉವಾಚ :-- 
ಇತ್ಯುಕ್ತಾ ಮುನಿನಾ ಸಾಧ್ವೀ ಸಾ ವಿಪ್ರನನಿತಾ ಪುನಃ । 


ತಂ ಪ್ರಜಮ್ಯಾಂಥ ಪಪ್ರಚ್ಛ ಶಿನಪೂಜಾವಿಧೇಃ ಕ್ರಮಂ Hon 
ಶಾಂಡಿಲ್ಯ ಉವಾಚ :-- 


ಪಕ್ಸ ದ್ವಯೇ ತ್ರಯೋದಶ್ಯಾಂ ನಿರಾಹಾರೋ ಭವೇದ್ಯದಾ । 


ಘಟೀತ್ರ ಯಾದಸ್ತ ನುಯಾತ್ಪೂ ರ್ವಂ ಸ್ನಾನಂ ಸಮಾಜಿರೇತ್‌ ॥೨॥ 
ಶುಕ್ಲಾ ಬರಥರೋ ಧೀರೋ 'ನಾಗೃತೋ ನಿಯಮಾನ್ಮಿತಃ | 
ಕೃತಸಂಧ್ಯಾಜಪವಿಧಿಃ ಶಿನಪೂಜಾಂ ಸಮಾರಭೇತ್‌ ೩ 
ದೇವಸ್ಯ ಪುರತಃ ಸಮ್ಯಗುಪಲಿಪ್ಯ ನವಾಂಭಸಾ । 
ವಿಧಾಯ ಮಂಡಲಂ ರಮ್ಯಂ ಧೌತವಸ್ತ್ರಾದಿಭಿರ್ಜುಧಃ ॥೪॥ 
ನಿತಾನಾದೆ ಕರಲಂಕ್ಕ ನಿತ್ಯ ಫಲಪುಷ್ಬನವಾಂಂಕುರೈಃ । 
ವಿಚಿತ್ರ ಪದ ಮೈಮುದ್ಧ ತ್ಯ ನರ್ಣಪಂಚಕಸಂಯುತಂ ॥೫॥ 
ತತ್ರೊ ೀಪವಿ್ಯ ಸುಮುಜೀ ಭಕ್ತಿಯುಕ್ತಃ ಸಿ ರಾಸನೇ | 
ಸಮ್ಮ ಕ್ಸಂಪಾನಿತಾಂಶೇಷಪೂಜೋಪಕರಣಃ ಶುಜಿಃ ॥೬॥ 
ಕನ್ನಡದ ಅನುವಾದ 
ಪ್ರದೋಷಮಹಿಮಾನುವರ್ಣನ 


೧. ಸೂತನು ಹೇಳುತ್ತಾನೆ: ಶಾಂಡಿಲ್ಯನು ಹೀಗೆನ್ನಲು ಪತಿವ್ರತೆಯಾದ 
ಆ ವಿಪ್ರಾಂಗನೆಯು ಅವನನ್ನು ವಂದಿಸಿ ಶಿವಪೂಜೆಯ ಕ್ರಮವನ್ನು ಕೇಳಿದಳು. 

೨. ಶಾಂಡಿಲ್ಯನು ಹೇಳುತ್ತಾನೆ :--ಮಾನವನು ಶುಕ್ಲ ಕೃಷ್ಣಸಕ್ಸಗಳ 
ತ್ರಯೋದಶಿಯ ದಿನ ಉಪವಾಸಮಾಡಿ ಸೂರ್ಯಾಸ್ತಮಯಕ್ಕಿಂತ ಮೂರು 
ಘಳಿಗೆಗಳ ಮುಂಚೆ ಸ್ನಾನಮಾಡಬೇಕು. 

೩. ಬಿಳಿ ಬಟ್ಟಿ ಯನ್ನುಟ್ಟು ಮೌನವಾಗಿ ನಿಯಮದಿಂದ ಸಂಧ್ಯಾವಂದನೆ 
ಮಾಡಿ ಶಿವಪೂಜೆಯನ್ನಾರಂಭಿಸಬೇಕು. 

೪-೯. ಶಿವನ ಮುಂದೆ ಹೊಸ ನೀರಿನಿಂದ ಚೆನ್ನಾಗಿ ಸಾರಿಸಿ ಚಾ 
ಮಂಡಲವನ್ನು ಮಾಡಿ ಒಗೆದ ಬಟ್ಟೆ ಗಳ ಮೇಲ್ಲ ಟ್ಟು ಗಳಿಂದಲೂ ಫಲ್ಕ ಪುಷ್ಪ, 
ಚಿಗುರು ಇವುಗಳಿಂದಲೂ ಅಲಂಕರಿಸಿ ಐದು ಬಣ್ಣ ಗಳಿಂದೊಪ್ಪು ವ ವಿಚಿತ್ರನದ್ಮ 
ವನ್ನು ರಚಿಸಿ ಅಲ್ಲಿ ಶುಭವಾದ ಸ್ಥಿ ್ಲಿರಾಸನದಲ್ಲಿ ಭಕ್ತಿ ಯಿಂದ ಕುಳಿತು ಸಮಸ. 


೮೪ ಶ್ರೀ ಸ್ಕಾಂದಮಹಾಪುಕಾಣಂ 


ಆಗನೋಕ್ತೇನ ಮಂತ್ರೇಣ ಪೀಠಮಾಮಂತ್ರ ಯೇತ್ಸು ಧೀಃ । 


ತತಃ ಕೃತ್ವಾತ್ಮಶುದ್ಧಿ ೦ ಇ ಭೂತಶುದ್ಧ್ಯಾ ದಿಕಂ ಕ್ರ ಮಾತ್‌ 1೭॥ 
ಪ್ರಾಣಾಯಾಮತ್ರಯಂ ಕೃತ್ವಾ ಬೀಜದಣೈ ೯8 ಸೆಬಿಂಡುಕೈಃ | 

ಮಾತೃ ಕಾನ್ಯಸ್ಯ ನಿಧಿವದ್ನಾ ತ್ತಾ ತಾಂ ಡಂ ಪರಾಂ Hou 
ಸಮಾಷ್ಯ ಮಾತೃಕಾ ಭೂರೀ ಧ್ಯಾತ್ವಾ ಚೈವ ಪರಂ ಶಿನಂ ಚ 
ವಾಮಭಾಗೇ ಗುರುಂ ನತ್ವಾ ದಕ್ಷಿಣೇ ಗಣಪಂ ನಮೇತ್‌ ॥೯॥ 
ಅಂಸೋರುಯುಗ್ಮೇ ಧರ್ಮಾದೀನ್ಸ್ಯಸ್ಯ ನಾಭೌ ಚೆ ಪಾಶ್ನ ಯೋ ! 
ಅವರ್ಮಾದೀನನಂತಾದೀಸ್ಹೃದಿ ಪೀಠೇ ಮನುಂ ನ್ಯಸೇತ್‌ H ೧೦ 1 
ಆಧಾರಶಕ್ತಿಮಾರಭ್ಯ ಜ್ಞಾ ಜ್ಞಾ ನಾತ್ನಾ ಒನಮನುಕ್ರ ಮಾತ್‌ । 

ಉಕ್ತಕ್ರಮೇಣ ವಿನ್ಯಸ್ಯ ಹೃತ್ಛ ಜಿ" ೇ ಸಾಧಜನಿತೇ 1 ೧೧॥ 
ನನಶಕ್ತ್ರಮಯೇ ರಮೇ ಧ್ಯಾಯೇಡ್ಡಿ ೀನಮುಮಾಪತಿಂ । 
ಚಂದ್ರಕೋಟಪ್ರತೀಕಾಶಂ ತ್ರಿನೇತ್ರಂ ಚೆಂದ್ರಶೇಖರಂ 1 ೧೨॥ 
ಆಪಿಂಗಲಜಬಾಜೂಟಿಂ ರತ್ನಮೌಲಿನಿರಾಜಿತಂ । 
ನೀಲಗ್ರೀನಮುದಾರಾಂಗಂ ನಾಗಹಾರೋಪಶೋಭಿತಂ ॥ ೧೩ ॥ 


ಆ ಜದ 


ಪೂಜಾಸಾಮಗ್ತಿ ಗಳನ್ನು ಸಿದ್ಧ ಮಾಡಿಕೊಂಡು ಆಗಮೋಕ್ತ ಮಂತ್ರದಿಂದ ಪೀಠ 
ಪೂಜೆಮಾಡಬೇಕು. ತರುವಾಯ ಆತ್ಮಶುದ್ಧಿಯನ್ನೂ ಭೂತಶುದ್ಧಿ ಯನ್ನೂ ಕ್ರಮ 
ದಿಂದ ಮಾಡಿ ಬಿಂದುಸಹಿತವಾದ ಬೀಜವರ್ಣಗಳಿಂದ ಮೂರು ಪ್ರಾಣಾಯಾಮ 
ಗೈದು ಮಾತೃಕಾನ್ಯಾಸಪೂರ್ವಕವಾಗಿ ಆ ದೇವತೆಯನ್ನು ಧ್ಯಾನಿಸಿ ಮಾತೃಕಾ 
ಧ್ಯಾನವನ್ನು ಮುಗಿಸಿ ಪರಮೇಶ್ವರನನ್ನು ಧ್ಯಾನಮಾಡಿ ಎಡಭಾಗದಲ್ಲಿ ಗುರು 
ನನ್ನೂ, ಬಲಭಾಗದಲ್ಲಿ ಗಣನಾಥನನ್ನೂ ವಂದಿಸಬೇಕು. 

೧೦. ಹೆಗಲು ತೊಡೆಗಳಲ್ಲಿ ಧರ್ಮಾದಿಗಳನ್ನೂ ನಾಭಿಯಲ್ಲಿಯೂ 
ಪಾರ್ಶ್ವಗಳಲ್ಲಿಯೂ ಅಧರ್ಮಾದಿಗಳನ್ನೂ, ಹೃದಯದಲ್ಲಿ ಅನಂತಾದಿಗಳನ್ನೂ, 
ಪೀಠದಲ್ಲಿ ಮನುವನ್ನೂ ವಿನ್ಯಾಸಮಾಡಬೇಕು. 

೧೧-೨೧. ಆಧಾರಶಕ್ತಿಯಿಂದಾರಂಭಿಸಿ ಜ್ಞಾನಾತ್ಮನನ್ನು ಕ್ರಮವಾಗಿ 
ನವಶಕ್ತಿಮಯವಾದ ಹೈತಮಲದಲ್ಲಿ ವಿನ್ಯಾಸಮಾಡಿ ಕೋಟ ಚಂದ್ರರಂತಿರು 
ವವನೂ, ಮುಕ್ಕಣ್ಣನೂ, ಚಂದ್ರಮೌಳಿಯೂ, ಸ್ಪಲ್ಪಹಳದಿಯಾದ ಜಟೆ 
ಯುಳ್ಳ ವನೂ ರತ್ನಕಿರೀಟಿದಿಂದ ವಿರಾಜಿತನೂ, ನೀಲಕಂಠನೂ, ಉತ್ತ ಷ್ಟಾವ 
ಯವಗಳುಳ್ಳ ವನೂ, ನಾಗಹಾರದಿಂದ ಭೂಸಿತನೂ, ವರದಾಭಯಹಸ್ತಗ 
ಳುಳ್ಳ, ನನ, ಪರಶುಧಾರಿಯೂ, ನಾಗವಲಯನೂ, ಕೇಯೂರಧಾರಿಯೂ 
ವ್ಯಾಫ್ರ ಚರ್ಮವನ್ನು ತೊಟ್ಟವನೂ, ರತ್ನಸಿಂಹಾಸನದಲ್ಲಿ ಕುಳಿತವನೂ ಆಗಿರುವ 
ಮಹೇಶ ಕರನನ್ನು ಧ್ಯಾನಿಸಿ ಅವನ ಎಡಭಾಗದಲ್ಲಿ ಹೊಳೆಯುವ ದಾಸವಾಳ 


ಸಪ್ತಮೋ$ಧ್ಯಾಯಃ ೮೯ 


ವರದಾಭಯಹಸ್ತಂ ಚೆ ಧಾರಿಣಂ ಚೆ ಪರಶ್ವಧಂ । 


ದಧಾನೆಂ ನಾಗವಲಯಕೇಯೂರಾಂಗದಮುದ್ರಿಕಂ ॥ ೧೪ ॥ 
ವ್ಯಾಘುಚರ್ಮಪರೀಧಾನಂ ರತ್ನಸಿಂಹಾಸನೇಸಸ್ಕಿ ತಂ | 

ಧ್ಯಾತ್ಸಾ ತದ್ವಾಮಭಾಗೇ ಚ ಚಿಂತಯೇದ್ದಿ ರಿಕನ್ಯೆ ಕಾಂ ॥ ೧೫ ॥ 

ಭಾಸ ಜ್ಜಸಾಪ್ರ ಸೂನಾಭಾಮುದಯಾರ್ಕಸಮಪ್ರ ಭಾಂ! 

ವಿದ್ಯುತ್ಸುಂಜನಿಭಾಂ ತನ್ಹೀಂ ಮನೋನಯನನಂದಿನೀಂ ॥ ೧೬ ॥ 

ಬಾಲೇಂದುಶೇಖರಾಂ ಸ್ನಿಗ್ಬಾಂ ನೀಲಕುಂಜಿತಕುಂತಲಾಂ । 

ಭೃಂಗಸಂಘಾತರುಜಿರಾಂ ನೀಲಾಲಕವಿರಾಜಿತಾಂ ॥ ೧೭॥ 

ಮಣಿಕುಂಡಲವಿದೊ ್ಯೀತನ್ಮುಖಮುಂಡಲವಿಭ್ರಮಾಂ । 

ನನಕುಂಕುಮಪಂಕಾಂಕಕಪೋಲದಲದರ್ಪಣಾಂ ॥ ೧೮೫ 

ಮಧುರಸ್ಮಿತಬಿಭ್ರಾಜದರುಣಾಂಧರಪಲ್ಲವಾಂ | 

ಕಂಬುಕಂಠೀಂ ಶಿನಾಮುದ್ಯತ್ಯುಚಪಂಕಜಕುಟ್ಮಲಾಂ Horn 

ಪಾಶಾಂಂಕುಶಾಂಭಯಾಭೀಷ್ಟ ನಿಲಸತ್ಸುಚತುರ್ಭುಜಾಂ | 

ಅನೇಕರತ ಸ ನಿಲಸತ್ಯಂಕಣಾಂಕತಮುದ್ರಿಕಾಂ ॥ ೨೦॥ 

ವಲಿತ್ರಯೇಣ ವಿಲಸದೆ ಸ್ಲೇಮಕಾಂಚೀಗುಣಾನ್ವಿ ತಾಂ। 

ರಕ ಕ್ರಮಾಲ್ಯಾಂಬರಥರಾಂ ದಿನ ಚಂದೆನಚೆರ್ಜಿತಾಂ ॥! ೨೧॥ 


ಹೂವಿನಂತೆ ಕಾಂತಿಯುಳ್ಳವಳೂ, ಉದಯಿಸುತ್ತಿರುವ ಸೂರ್ಯನಂತೆ ತೇಜಸ್ಸು 
ಳ್ಳವಳೂ, ಮಿಂಚಿನ ರಾಶಿಯಂತಿರುವವಳೂ, ಕೃಶಾಂಗಿಯೂ, ಮನಸ್ಸು, 
ಕಣ್ಣುಗಳನ್ನು ಸಂತೋಷಪಡಿಸುವವಳೂ, ಬಾಲಚಂದ್ರಶೇಖರಳೂ, ಕರಿ 
ಬಣ್ಣದ ಭ್ರಮರಸಮೂಹದಂತೆ ಮನೋಹರಗಳಾದ ಕುಂತಳಗಳುಳ್ಳವಳೂ, 
ರತ್ನದೋಲೆಗಳಿಂದ ಹೊಳೆಯುವ ಮುಖವಿಲಾಸವುಳ್ಳವಳೂ, ಕುಂಕುಮಾಂಕಿತ 
ವಾದ ಕಪೋಲವೆಂಬ ಕನ್ನಡಿಯುಳ್ಳವಳೂ, ಮನೋಹರವಾದ ಮಂದಹಾಸ 
ದಿಂದ ಹೊಳೆಯುವ ಕೆಂದುಟಯುಳ್ಳವಳೂ, ಶಂಖದಂತೆ ಕಂಠವುಳ್ಳವಳೂ, 
ಕಮಲದ ಮೊಗ್ಗಿನಂತಿರುವ ಕುಚಗಳುಳ್ಳವಳೂ, ಪಾಶ, ಅಂಕುಶ, ಅಭಯ 
ಅಭೀಷ್ಟ ಚಿಹ್ನೆಗಳು ಇವುಗಳನ್ನು ಧರಿಸಿದ ನಾಲ್ಕು ಭುಜಗಳುಳ್ಳವಳೂ, ಅನೇಕ 
ರತ್ನಗಳಿಂದ ಕೆತ್ತಿದ ಕಂಕಣ, ಉಂಗುರಗಳುಳ್ಳವಳೂ, ತ್ರಿವಳಿಯುಳ್ಳವಳೂ, 
ಸುವರ್ಣದ ಡಾಬುಳ್ಳವಳೂ, ಕೆಂಬಣ್ಣದ ಮಾಲೆ, ಬಟ್ಟಿಗಳನ್ನು ಧರಿಸಿದವಳೂ, 
ದಿವ್ಯಗಂಧಲಿಪ್ತಳೂ, ದಿಕ್ಬಾಲಕರ ಪತ್ನಿಯರಿಂದ ವಂದಿತವಾದ ಚರಣಕಮಲ 
ವುಳ್ಳವಳೂ, ರತ್ನಸಿಂಹಾಸನದಲ್ಲಿ ಕುಳಿತವಳೂ, ಸರ್ಪರಾಜಥಿಂದ ಅಲಂಕೃತಳೂ 
ಆಗಿರುವ ಗಿರಿಜೆಯನ್ನೂ ಧ್ಯಾನಿಸಬೇಕು. 


೯೦ ಶ್ರೀ ಸ್ಕಾಂದಮಹಾಫುರಾಣಂ 


ದಿಕ್ಬಾಲವನಿತಾಮೌಳಿಸನ್ನತಾಂಂಫ್ರಿಸರೋರುಹಾಂ | 


ರತ್ನಸಿಂಹಾಸನಾರೂಢಾಂ ಸರ್ಪರಾಜಪರಿಚ್ಛೆದಾಂ 1೨೨ ॥೪ 
ಏವಂ ಧ್ಯಾತ್ಮ್ಯಾ ಮಹಾದೇವಂ ದೇವೀಂ ಚ ಗಿರಿಕನ್ಯಕಾಂ | 
ನ್ಯಾಸಕ್ರಮೇಣ ಸಂಪೂಜ್ಯ ದೇವಂ ಗಂಧಾದಿಭಿಃ ಕ್ರಮಾತ್‌ ॥ ೨೩ ॥ 
ಪಂಚಭಿರ್ಬ್ರಹ್ಮಭಿಃ ಕುರ್ಯಾತ್ರೋಕ್ತಸ್ಥಾನೇಷು ವಾ ಹೃದಿ। 
ಪೃಫಕ್ಟುಸ್ಟಾಂಜಲಿಂ ದೇಹೇ ಮೂಲೇನ ಚ ಹೃದಿ ತ್ರಿಧಾ ॥ ೨೪ ॥ 
ಪುನಃ ಸ್ವಯಂ ಶಿವೋ ಭೂತ್ವಾ ಮೂಲಮಂತ್ರೇಣ ಸಾಧಕಃ । 

ತತಃ ಸಂಪೂಜಯೇಜ್ದೇವಂ ಬಾಹ್ಯಪೀಠೇ ಪುನಃ ಕ್ರಮಾತ್‌ ॥ ೨೫H 
ಸಂಕಲ್ಪಂ ಪ್ರವದೇತ್ತತ್ರ ಪೂಜಾರಂಭೇ ಸಮಾಹಿತಃ । 
ಕೃತಾಂಜಲಿಪುಟೋ ಭೂತ್ವಾ ಚಿಂತಯೇದ್ಧ ಎದಿ ಶಂಕರಂ ॥ ೨೬ ॥ 
ಯಣಪಾತಕದೌರ್ಭಾಗ್ಯದಾರಿದ್ರ್ಯವಿನಿವೃತ್ತಯೇ । 
ಅಶೇಷಾಃಘವಿನಾಶಾಯ ಪ್ರಸೀದ ಮಮ ಶಂಕರ ॥೨೭॥ 
ದುಃಖಶೋಕಾಗ್ನಿಸಂತಪ್ತಂ ಸಂಸಾರಭಯಪೀಡಿತಂ ! 
ಬಹುರೋಗಾಕುಲಂ ದೀನಂ ತ್ರಾಹಿ ಮಾಂ ವೃಷನಾಹನ ॥ ೨೮೪ 
ಆಗಚ್ಛ ದೇನದೇವೇಶ ಮಹಾದೇವಾಂಭಯಂಕರ । 

ಗೃಹಾಣ ಸಹ ಪಾರ್ವತ್ಯಾ ತವ ಪೂಜಾಂ ಮಯಾ ಕೃತಾಂ ॥೨೯॥ 





೨೨-೨೫. ಹೀಗೆ ಮಹಾದೇವನನ್ನೂ ಗಿರಿಜೆಯನ್ನೂ ನ್ಯಾಸಕ್ರಮದಿಂದ 
ಧ್ಯಾನಿಸಿ, ಗಂಧಾದಿಗಳಿಂದ ಪೂಜಿಸಿ ಉಕ್ತಸ್ಥಾನಗಳಲ್ಲಾಗಲಿ, ಹೈದಯ 
ದಲ್ಲಾಗಲಿ ಪಂಚಮಂತ್ರಗಳಿಂದ ಪುಷ್ಪಾಂಜಲಿಯನ್ನು ಮಾಡಿ ದೇಹದಲ್ಲಿಯ್ಕೂ 
ಹೃದಯದಲ್ಲಿಯೂ ಮೂರಾವೃತ್ತಿ ಮೂಲಮಂತ್ರದಿಂದ ಪುಷ್ಪಾಂಜಲಿಗೈದು 
ಶಿವೈಕ್ಯವನ್ನು ಭಾವಿಸಿ ಬಾಹ್ಯಸೀಠದಲ್ಲಿ ಶಿವನನ್ನು ಮೂಲಮಂತ್ರದಿಂದ ಕ್ರಮ 
ವಾಗಿ ಪೂಜಿಸಬೇಕು. 

೨೬, ಆ ಬಾಹ್ಯಪೂಜೆಯ ಆರಂಭದಲ್ಲಿ ಸಂಕಲ್ಪವನ್ನು ಹೇಳಬೇಕು. 
ಕೈ ಮುಗಿದುಕೊಂಡು ಹೃದಯದಲ್ಲಿ ಶಂಕರನನ್ನು ಧ್ಯಾನಿಸಬೇಕು. 

೨೭. " ಶಂಕರ! ಪ್ರಸನ್ನನಾಗಿ ಖುಣವೆಂಬ ಪಾಪ, ದುರದೃಷ್ಟ, ದಾರಿದ್ರ್ಯ, 
ಸಕಲಪಾಪಗಳ ಸಮೂಹ ಇವುಗಳನ್ನು ನಾಶಗೊಳಿಸು. 

೨೮. ವೃಷಭವಾಹನನಾದ ಓ ಶಂಕರನೆ! ದುಃಖಾಗ್ಟಿಸಂತಪ್ತನೂ, 
ಸಂಸಾರದ ಭಯದಿಂದ ಪೀಡಿತನೂ, ಅನೇಕ ರೋಗಗಳಿಂದ ವ್ಯಾಕುಲಗೊಂಡ 
ವನೂ, ದೀನನೂ ಆದ ನನ್ನನ್ನು ಕಾಪಾಡು. 

೨೯. ಮಹಾದೇವ! ಅಭಯದಾತನಾದ ಫೀನು ಪಾರ್ವತಿಯೊಡನೆ 
ನಾನು ಮಾಡಿದ ಪೂಜೆಯನ್ನು ಪರಿಗ್ರಹಿಸು.” 


ಸಪ್ತಮೋರಿಧ್ಯಾಯಃ ೯೧ 


ಇತಿ ಸಂಕಲ್ಪ್ಯ ನಿಧಿನದ್ಭಾಹ್ಯಪೂಜಾಂ ಸಮಾಚರೇಶ್‌ 1 

ಗುರುಂ ಗಣಪತಿಂ ಚೈವ ಯಜೇತ್ಸನ್ಯಾಂಪಸವ್ಯಯೋಃ 1 ೩೦॥ 
ಶ್ಲೇತ್ರೇತಮಾಶಕೋಣೇ ತು ಯಜೇದ್ವಾಸ್ತೋಷ್ಟತಿಂ ಕ್ರಮಾತ್‌ 1 
ವಾಗ್ದೇವೀಂ ಚ ಯಜೇತ್ರತ್ರ ತತಃ ಕಾತ್ಯಾಯನೀಂ ಯಜೇತ್‌ ॥ ೩೧॥ 
ಧರ್ಮಂ ಜ್ಞಾನಂ ಚ ವೈರಾಗ್ಯಮೈಶ್ಚರ್ಯಂ ಚ ನಮೋಂತಕೈಃ | 
ಸ್ವರೈರೀಶಾದಿಕೋಣೇಷು ಸೀಠಪಾದಾನನುಕ್ರಮಾತ್‌ । 

ಆಭ್ಯಾಂ ಬಿಂದುವಿಸರ್ಗಾಭ್ಯಾಮಧರ್ಮಾದೀನ್ಬ ಪೂಜಯೇತ್‌ ॥ ೩೨॥ 
ಸತ್ವರೂಪೈಶ್ಚತುರ್ದಿಕ್ಟು ಮಧ್ಯೇಂನಂತಂ ಸತಾರಕಂ । 


ಸತ್ವಾದೀಂಸ್ತ್ರಿಗುಣಾಂಸ್ತಂತುರೂಪಾಸ್ಪೀಶಠೇಷು ವಿನ್ಯಸೇತ್‌ ॥೩೩॥ 
ಅತ ಊರ್ಧ್ಯಚ್ಛೈದೇ ಮಾಯಾಂ ಸಹ ಲಕ್ಷ್ಮ ಶಿನೇನ ಚೆ ॥ ೩೪॥ 
ತದಂತೇ ಚಾಂಬುಜಂ ಭೂಯಃ ಸಕಲಂ ಮಂಡಲತ್ರಯಂ । 

ಪತ್ರಕೇಸರಕಿಂಜಲ್ಯವ್ಯಾಪ್ತಂ ತಾರಾಕ್ಬರೈಃ ಕೃತಂ ॥ ೩೫ ॥ 


ಪದ್ಮತ್ರಯಂ ತಥಾಂಭ್ಯರ್ಚ್ಯ ಮಧ್ಯೇ ಮಂಡಲಮಾದರಾತ್‌ । 

ವಾಮಾಂ ಜ್ಯೇಷ್ಠಾಂ ಚ ರೌದ್ರೀಂ ಚ ಭಾಗಾದ್ಯೈರ್ದಿಕ್ಟ್ಟು ಪೂಜಯೇತ್‌ ॥ 
ವಾಮಾದ್ಯಾ ನವಶಕ್ತೀಶ್ಚ ನವಸ್ಪರಯುತಾ ಯಜೇತ್‌ । 

ಹೃದಿ ಬೀಜತ್ರಯಾದ್ಯೇನ ಪೀಠಮಂತ್ರೇಣ ಚಾಂರ್ಚಯೇತ್‌ ॥೩೭॥ 

೩೦. ಹೀಗೆ ಸಂಕಲ್ಪಮಾಡಿ ವಿಧಿಯಂತೆ ಬಾಹ್ಯಪೂಜೆಮಾಡಬೇಕು. 
ಎಡಬಲಗಡೆಗಳಲ್ಲಿ ಗುರು, ಗಣಪತಿಗಳನ್ನು ಆರಾಧಿಸಬೇಕು. 

೩೧. ಈಶಾನ್ಯಮೂಲೆಯಲ್ಲಿ ಕ್ಲೇತ್ರಪಾಲಕನನ್ನೂ, ವಾಸ್ತೋಪ್ಟತಿ 
ಯನ್ನೂ, ವಾಗ್ದೇವಿಯನ್ನೂ, ಕಾತ್ಯಾಯಥಿಯನ್ನೂ ಕ್ರಮವಾಗಿ ಪೂಜಿಸಬೇಕು. 

೩೨. ಈಶಾನ್ಯಾದಿ ನಾಲ್ಕು ಮೂಲೆಗಳಲ್ಲಿ ಪೀಠಪಾದಗಳನ್ನು ಕ್ರಮವಾಗಿ 
ನಮಶ್ಯಬ್ದ ಶಿರಸ್ಫವಾದ ಧರ್ಮ, ಜ್ಞಾನ, ವೈರಾಗ್ಯ, ಐಶ್ವರ್ಯ ಪದಗಳಿಂದ 
ಪೂಜಿಸಿ ಬಿಂದುವಿಸರ್ಗಗಳಿಂದ ಕೂಡಿ ಅಧರ್ಮಾದಿಗಳನ್ನರ್ಚಿಸಬೇಕು. 

೩೩. ಪೀಠಗಳಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಸತ್ತ್ವರೂಪಗಳನ್ನೂ, ಮಧ್ಯದಲ್ಲಿ 
ತಾರಕಮಂತ್ರಸಹಿತನಾದ ಅನಂತನನ್ನೂ ಸತ್ತ್ವ್ವಾದಿ ಗುಣತ್ರಯಗಳನ್ನೂ 
ವಿನ್ಯಾಸಮಾಡಬೇಕು. 

೩೪-೩೭. ಮೇಲಿನ ದಳದಲ್ಲಿ ಲಕ್ಷ್ಮಿ, ಶಿವಸಹಿತಳಾದ ಮಾಯೆಯನ್ನೂ. 
ಅದರ ಕೊನೆಯಲ್ಲಿ ಪತ್ರ, ಕೇಸರ, ಕಿಂಜಲ್ಯಗಳುಳ್ಳೆ ಪದ್ಮತ್ರಯಗಳೆನ್ನೂ 
ತಾರಾಕ್ಬರಗಳಿಂದ ಪೂಜಿಸಿ ಮಂಡಲ ಮಧ್ಯದಲ್ಲಿ ವಾಮಾ, ಜ್ಯೇಷ್ಠಾ, ರಾದ್ರೀ 
ದೇವಿಯರನ್ನೂ, ದಿಕ್ಳುಗಳಲ್ಲಿ ನವಸ್ವರದಿಂದ ಕೂಡಿದ ವಾಮಾದಿ ನವಶಕ್ತಿ 
ಗಳನ್ನೂ ಅರ್ಚಿಸಿ ಹೃದಯದಲ್ಲಿ ಪೀಠಮಂತ್ರದಿಂದ ಪೂಜಿಸಬೇಕು. 





೯೨ ಶ್ರೀ ಸ್ಯಾಂದಮಹಾಪುರಾಣಂ 


ಆವೃತ್ತೈಃ ಪ್ರಥಮಾಂಗೈಶ್ಚ ಪಂಚಭಿರ್ಮೂರ್ತಿಶಕ್ತಿಭಿಃ । 


ಶ್ರಿಶಕ್ತಿಮೂರ್ತಿಭಿಶ್ಚಾಂನ್ಕೈರ್ನಿಧಿದ್ವಯಸನಮುಶ್ಚಿತೈಃ ॥ ೩೮ ॥ 
ಅನಂತಾದ್ಯ್ಕೈಃ ಪರೀತಾಶ್ಚ ಮಾತೃಭಿಶ್ಚ ವೃಷಾದಿಭಿಃ । 
ಸಿದ್ದಿಭಿಶ್ಲಾಂಣಿಮಾದ್ಯಾಭಿರಿಂದ್ರಾದ್ಯೈಶ್ನ ಸಹಾಯುಫೈಃ ॥ರ೯॥ 
ವೃಷಭಕ್ಸೇತ್ರಚಂಡೇಶದಮರ್ಗಾಶ್ಚ ಸ್ವಂವನೆಂದಿನೌ । 

ಗಣೇಶಃ ಸೈನ್ಯಸಶ್ಚೈನ ಸ್ವಸ್ವಲಕ್ಸಣಲಕ್ಟಿತಾಃ 1 ೪೦॥ 
ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ । 

ಈಶಿತ್ವಂ ಚ ವಶಿತ್ವಂ ಚ ಪ್ರಾಪ್ತಿಃ ಪ್ರಾಕಾಮ್ಯಮೇವ ಚೆ H ೪೧॥ 


ಅಷ್ಟೈಶ್ಚರ್ಯಾಣಿ ಚೋಕ್ತಾನಿ ತೇಜೋರೂಪಾಣೆ ಕೇವಲಂ ಟ 
ಪಂಚಭಿರ್ಬ್ರಹ್ಮಭಿಃ ಪೂರ್ವಂ ಹೃಲ್ಲೇಖಾದ್ಯಾದಿಭಿಃ ಕ್ರಮಾತ್‌ 1 ೪೨ ॥ 
ಅಂಗೈರುಮಾದ್ಯ್ಯೈರಿಂದ್ರಾದ್ಯೈಃ ಪೂಜೋಕ್ತಾ ಮುನಿಭಿಸ್ತುತೈಃ । 


ಉಮಾಚಂಡೇಶ್ವರಾದೀಂಶ್ಚ ಪೂಜಯೇದುತ್ತರಾದಿತಃ ॥ ೪೩॥ 
ಏನಮಾವರಣೈರ್ಯುಕ್ತಂ ತೇಜೋರೂಪಂ ಸದಾಶಿವಂ । 

ಉಮಯಾ ಸಹಿತಂ ದೇನಮುಪಚಾರೈಃ ಪ್ರಪೂಜಯೇತ್‌ ॥ ೪೪ ॥ 
ಸುಪ್ರತಿಷ್ಠಿತಶಂಖಸ್ಯೆ ತೀರ್ಥೈಃ ಸಂಚಾಮೃತೈರಪಿ । 

ಅಭಿಸಿಚ್ಯ ಮಹಾದೇವಂ ರುದ್ರಸೂಕ್ತೈಃ ಸಮಾಹಿತಃ ॥ ೪೫ ೫ 
ಕಲ್ಪಯೇದ್ದಿವಿಥೈರ್ಮಂತ್ರೆರಾಸನಾದ್ಯುಪಚಾರಕಾನ್‌ । 

ಆಸನಂ ಕಲ್ಪಯೇದ್ದೆ 4ನುಂ ದಿವ್ಯವಸ್ತ್ರಸಮಸ್ಸಿತಂ ॥ ೪೬ ॥ 
ಅರ್ಥ್ಯಮಷ್ಟಗುಣೋಪೇತಂ ಪಾದ್ಯಂ ಶುದ್ಧೋದಕೇನ ಚೆ।ಟ 
ತೇನೈನಾಚಮನಂ ದದ್ಯಾನ್ಮಧುಪರ್ಕಂ ಮಧೂತ್ತರಂ ॥ ೪೭ 8 


೩೮-೪೪. ಹೀಗೆ ಅನಂತ, ಮಾತೃದೇವತೆ ಮೊದಲಾದವರಿಂದ ಕೂಡಿದ 
ನವಶಕ್ತಿಗಳನ್ನೂ ಅಣಿಮಾದ್ಯಷ್ಟೈಶ್ವರ್ಯಗಳನ್ನೂ, ಇಂದ್ರಾದಿ ದೇವತೆಗಳನ್ನೂ, 
ವೃಷಭ, ಕ್ಷೇತ್ರಪಾಲ, ಚಂಡೇಶ, ದುರ್ಗಾ, ಸ್ಫಂದ, ನಂದಿ, ಗಣೇಶ, 
ಮೊದಲಾದ ಪರಿವಾರ ದೇವತೆಗಳನ್ನೂ ಅರ್ಚಿಸಿ ಆವರಣ ಪೂಜೆಯನ್ನು ಸಾಂಗ 
ಗೊಳಿಸಬೇಕು. ಹೀಗೆ ಅವರಣಗಳಿಂದ ಸಹಿತನಾದ ತೇಜೋರೂಪನಾದ ಮಹಾ 
ದೇವನನ್ನು ಪಾರ್ವತಿಯೊಡನೆ ಷೋಡಶೋಪಚಾರಗಳಿಂದ ಪೂಜಿಸಬೇಕು. 

೪೫-೪೭. ಶಂಖದಿಂದ ಮಹಾದೇವನನ್ನು ತೀರ್ಥಗಳಿಂದಲೂ, ಪಂಚಾ 
ಮೃತಗಳಿಂದಲೂ ರುದ್ರಸೂಕ್ತವನ್ನು ಪಠಿಸುತ್ತ ಅಭಿಷೇಚಿಸಿ ವಿವಿಧ ವುಂತ್ರ 
ಗಳಿಂದ ಆಸನಾದ್ಯುಪಚಾರಗಳನ್ನು ಮಾಡಬೇಕು. ದಿವ್ಯವಸ್ತ್ರವುಳ್ಳ ಸುವರ್ಣಾ 
ಸನವನ್ನು ಕಲ್ಪಿಸಿ ಶುದ್ಧೋದಕದಿಂದ ಅಷ್ಟಗುಣಗಳುಳ್ಳ ಅರ್ಫು ವನೂ 


ಳೆ 
ಪಾದ್ಯವನ್ನೂ, ಆಚಮನವನ್ನೂ ಕೊಟ್ಟು ಕ ಮಧುಪರ್ಕವನ್ನರ್ಪಿಸಬೇಕು. 


ಸಪ್ತಮೊ ($ಧ್ಯಾಯೆಃ ೯೩ 


ಪುನರಾಚಮನಂ ದತ್ತಾ ಸ್ನಾನಂ ಮಂತ್ರೈಃ ಪ್ರಕಲ್ಪಯೇತ್‌ | 
ಉಪವೀತಂ ತಥಾ ವಾಸೋ ಭೂಷಣಾನಿ ನಿವೇದಯೇತ್‌ । 


ಗಂಧಮಷ್ಟಾಂಗಸಂಯುಕ್ತಂ ಸುಪೂತಂ ವಿನಿವೇದಯೇತ್‌ ॥ ೪೮॥ 

ತತಶ್ಚ ಬಿಲ್ಹಮಂದಾರಕಲ್ಹಾರಸರಸೀರುಹಂ । 

ಧತ್ತೂರಕಂ ಕರ್ಣಿಕಾರಂ ಶಣಪುಷ್ಟಂ ಚ ಮಲ್ಲಿಕಾಂ Hv 

ಕುಶಾಃಪಾಮಾರ್ಗತುಲಸೀಮಾಧನೀಚಂಪಕಾದಿಕಂ । 

ಬೃಹತೀಕರವೀರಾಣಿ ಯೌಥಾಲಬ್ದಾನಿ ಸಾಧಕಃ ॥ ೫೦ ॥ 

ನಿನೇಡಯೇತ್ಸುಗಂಧೀನಿ ಮಾಲ್ಯಾನಿ ವಿನಿಧಾನಿ ಚ । 

ಧೂಪಂ ಕಾಲಾಂಗರೂತ್ಬನ್ನಂ ದೀಪಂ ಚ ವಿಮಲಂ ಶುಭಂ ॥ ೫೧॥ 
॥ ನಿಶೇಷಕಂ ॥ 

ಅಥ ಪಾಯಸನೈನೇದ್ಯಂ ಸಘೃತಂ ಸೋಪದಂಶಕಂ | 

ಮೋದಕಾಂಪೂಪಸಂಯುಕ್ತಂ ಶರ್ಕರಾಗುಡಸಂಯುತಂ ॥ ೫೨ 0 

ಮಧುನಾಕ್ತಂ ದಧಿಯುತಂ ಜಲಪಾನಸಮನ್ವಿತಂ । 

ತೇನೈನ ಹನಿಷಾ ನಹ್ನೌ ಜುಹುಯಾನ್ಮಂತ್ರಭಾನಿತೇ 1 ೫೩॥ 


ಆಗಮೋಕ್ತೇನ ವಿಧಿನಾ ಗುರುವಾಕ್ಯನಿಯಂತ್ರಿತಃ । 

ನೈನೇದ್ಯಂ ಶಂಭನೇ ಭೂಯೋ ದತ್ತ್ವಾ ತಾಂಬೂಲಮುತ್ತಮಂ ॥ ೫೪ ॥ 
ಧೂಪಂ ನೀರಾಜನಂ ರಮ್ಯಂ ಛತ್ರಂ ದರ್ಪಣಮುತ್ತಮಂ ಟ 
ಸಮರ್ಪಯಿತ್ಹಾ ನಿಧಿನನ್ಮಂತ್ರೆರ್ವೈದಿಕತಾಂತ್ರಿಕೈಃ ॥ ೫೫ ॥ 





೪೮. ಪುನರಾಚಮನವನ್ನು ಕೊಟ್ಟು ಮಂತ್ರಗಳಿಂದ ಸ್ನಾನವನ್ನು ಕಲ್ಪಿಸಿ 
ಯಜ್ಞೋಪವೀತ, ವಸ್ತ್ರ, ಭೂಷಣಗಳನ್ನು ಸಮರ್ಪಿಸಿ ಪನಿತ್ರಗಂಧವನ್ನರ್ಪಿಸ 
ಬೇಕು. 

೪೯-೫೧. ಬಳಿಕ ಬಿಲ್ವಪತ್ರೆ, ಮಂದಾರ, ಕಲ್ಲಾರ, ಕಮಲ, ಧತ್ತೂರ, 
ಬೆಟ್ಟದಾವರೆ, ಶಣಪುಷ್ಪ, ಮಲ್ಲಿಗೆ ಮುಂತಾದ ಹೂವುಗಳನ್ನೂ ದರ್ಭೆ, ಅಮೃತ 
ಬಳ್ಳಿ, ತುಲಸೀದಳಗಳನ್ನೂ, ಇರುವಂತಿಗೆ, ಸಂಪಿಗೆ, ಬೃಹತೀ, ಕಣಿಗಲೆ ಹೂವು 
ಗಳನ್ನೂ ಸುವಾಸನೆಯಾದ ವಿವಿಧ ಪುಷ್ಪ ಮಾಲೆಗಳನ್ನೂ, ಕೃಷ್ಣಾ ಗುರುಧೂಪ. 
ವನ್ನೂ, ನಿರ್ಮಲವಾದ ದೀಪವನ್ನೂ ಸಮರ್ಪಿಸಬೇಕು. 

೫೨-೫೫. ತರುವಾಯ ಪಾಯಸ, ತುಪ್ಪ, ವ್ಯಂಜನ, ಮೋದಕ, 
ಅಪೂಪ, ಸಕ್ಕರೆ, ಬೆಲ್ಲ, ಜೇನುತುಪ್ಪ, ಮೊಸರು, ನೀರುಗಳನ್ನೂ ನೈವೇದ್ಯ 
ಮಾಡಿ ಇವುಗಳನ್ನೆ ಅಗ್ನಿಯಲ್ಲಿ ಗುರುವಾಕ್ಯದಂತೆ ಆಗಮೋಕ್ತಕ್ರಮದಿಂದ 
ಹೋಮ ಮಾಡಿ ಮತ್ತೆ ತಾಂಬೂಲವನ್ನು ನಿವೇದಿಸಿ ಧೂಪ, ಮಂಗಳಾರತಿ, 
ಛತ್ರ, ದರ್ಪಣಗಳನ್ನು ವೈದಿಕತಾಂತ್ರಿಕ ಕ್ರಮಗಳಿಂದ ಸಮರ್ಪಿಸಬೇಕು. 


೯೪ ಶ್ರೀ ಸ್ಯಾಂದಮಹಾಪುರಾಣಂ 


ಯದ್ಯಶಕ್ತಃ ಸ್ವಯಂ ನಿಃಸ್ಟೋ ಯಥಾನುಭವಮರ್ಚಯೇತ್‌ । 


ಭಕ್ತ್ಯಾ ದತ್ತೇನ ಗೌರೀಶಃ ಪುಷ್ಪಮಾತ್ರೇಣ ತುಷ್ಯತಿ 1 ೫೬ ॥ 
ಅಥಾಂಗಭೂತಾನ್ಸಕಲಾನ್ನ ಣೇಶಾದೀನ್ರ ಪೂಜಯೇತ್‌ । 
ಸ್ತವೈರ್ನಾನಾವಿಧೈಃ ಸ್ತುತ್ವಾ ಸಾಷ್ಟಾಂಗಂ ಪ್ರಣಮೇಷ್ಛುಧಃ ॥೫೭॥ 
ತತಃ ಪ್ರದಕ್ಷಿಣೀಕೃತ್ಯ ವೃಷಚಂಡೇಶ್ವರಾದಿಕಾನ್‌ । 

ಪೂಜಾಂ ಸಮರ ನಿಧಿನತ್ರಾರ್ಥಯೇದ್ದಿರಿಜಾಪತಿಂ 1 ೫೮ ॥ 
ಜಯ ದೇವ ಜಗನ್ನಾಥ ಜಯ ಶಂಕರ ಶಾಶ್ವತ! 

ಜಯ ಸರ್ವಸುರಾಧ್ಯಕ್ಸ ಜಯ ಸರ್ವಸುರಾರ್ಚಿತ ॥೫೯॥ 
ಜಯ ಸರ್ವಗುಣಾತೀತ ಜಯ ಸರ್ವನರಪ್ರದ | 

ಜಯ ನಿತ್ಯ ನಿರಾಧಾರ ಜಯ ವಿಶ್ವಂಭರಾಂನ್ಯಯ ॥೬೦॥ 
ಜಯ ವಿಶ್ಚೈಕನೇದ್ಯೇಶ ಜಯ ನಾಗೇಂದ್ರಭೂಷಣ । 

ಜಯ ಗೌರೀಪತೇ ಶಂಭೋ ಜಯ ಚಂದ್ರಾರ್ಧಶೇಖರ 1 ೬೧॥ 
ಜಯ ಕೋಟ್ಯರ್ಕಸಂಕಾಶ ಜಯಾನಂತಗುಣಾಶ್ರಯ ॥೬೨॥ 


೫೬. ಬಡವನು ಹೀಗೆ ಪೂಜಿಸಲಶಕ್ತನಾದರೆ ಅವನು ತನ್ನ ಶಕ್ಟನುಸಾರ 
ಅರ್ಚಿಸಬೇಕು. ಶಂಕರನು ಭಕ್ತಿಯಿಂದಿತ್ತ ಪುಷ್ಪ ಮಾತ್ರದಿಂದಲೇ ತೃಪ್ತ 
ಸಾಗುತ್ತಾನೆ. 

೫೭. ಅನಂತರ ಗಣೇಶನೇ ಮೊದಲಾದ ಅಂಗಜೀವತೆಗಳನ್ನೆಲ್ಲ ಪೂಜಿಸಿ, 
ನಾನಾವಿಧ ಸ್ತೋತ್ರಗಳಿಂದ ಸ್ತುತಿಸಿ ಸಾಷ್ಟ್ರಾಂಗಪ್ರಣಾಮಗೈಯ್ಯಬೇಕು. 

೫೮. ಬಳಿಕ ವೃಷಭ ಚಂಡೇಶ್ವರರನ್ನು ಪೂಜಿಸಿ ಪ್ರದಕ್ಸಿಣೆಮಾಡಿ 
ಮಹೇಶ್ವರನನ್ನು ಹೀಗೆ ಪ್ರಾರ್ಥಿಸಬೇಕು. 

೫೯. ""ಜಗದೊಡೆಯನೂ, ಶಾಶ್ವತನೂ, ಸಮಸ್ತದೇವತೆಗಳಿಗೂ ಅಧಿ 
ಪತಿಯೂ, ಸಮಸ್ತದೇವತೆಗಳಿಂದ ಪೂಜಿಸಲ್ಪಟ್ಟನನೂ ಆದ ಶಂಕರನೆ! ನಿನಗೆ 
ಜಯವಾಗಲಿ. 

೬೦. ಸಕಲಗುಣಾತೀತನೂ, ಸಕಲ ವರಗಳನ್ಲೀಯುವನೂ, ಇತರಾಶ್ರಯ 
ವಿಲ್ಲದವನೂ, ಪ್ರಪಂಚಪಾಲಕನೂ, ವಿಕಾರರಹಿತನೂ ಆದ ಮಹೇಶ್ವರ! ನಿನಗೆ 
ಜಯವಾಗಲಿ. 

೬೧. ಸಮಸ್ತರಿಗೂ ಮುಖ್ಯವೇದ್ಯನೂ, ನಾಗೇಂದ್ರಭೂಷಣನೂ, 
ಗೌರೀಭರ್ತನೂ, ಚಂದ್ರಮಾಳಿಯೂ ಆಗಿರುವ ನಿನಗೆ ಜಯವಾಗಲಿ. 

೬೨. ಕೋಟಸೂರ್ಯರಂತಿರುವವನೂ, ಅನಂತಗುಣಾಶ್ರಯನೂ ಆದ 
ನಿನಗೆ ಜಯವಾಗಲಿ. 


ಸಪ್ತಮೋ9ಧ್ಯಾಯಃ ೯೫ 


ಜಯ ರುದ್ರ ವಿರೂಪಾಕ್ಷ ಜಯಾಚಿಂತ್ಯ ನಿರಂಜನ । 
ಜಯ ನಾಥ ಕೃಪಾಸಿಂಧೋ ಜಯ ಭಕ್ತಾರ್ತಿಭಂಜನ । 


ಜಯ ದುಸ್ತರಸಂಸಾರಸಾಗರೋತ್ತಾರಣ ಪ್ರಭೋ ll ೬೩॥ 
ಪ್ರಸೀದ ಮೇ ಮಹಾದೇವ ಸಂಸಾರಾರ್ತಸ್ಯ ಖದ್ಯತಃ । 
ಸರ್ವಪಾಪಭಯಂ ಹೃತ್ವಾ ರಕ್ಷ ಮಾಂ ಪರಮೇಶ್ವರ ॥ ೬೪ ॥ 
ಮಹಾದಾರಿದ್ರ ತಮುಗ್ನಸ್ಯ ಮಹಾಪಾಪಹತಸ್ಯ ಚ । 

ಮಹಾಕೋಕವಿನಷ್ನ ಸ್ಯ ಮಹಾರೋಗಾತುರಸ [ಚ ॥ ೬೫॥ 
ಯಣಭಾರಪರೀತಸ್ಯ ದಹ್ಯ ಮಾನಸ್ಯ ತರಂ | 

ಗ್ರಹೈಃ ಪ್ರಪೀಡ್ಯಮಾನಸ್ಯ. ಪ್ರಸೀದ ಮಮ ಶಂಕರ ॥ ೬೬ ॥ 


ದರಿದ್ರಃ ಸಾರ್ಥಯೇದೇವಂ ಪೂಜಾಂತೇ ಗಿರಿಜಾಪತಿಂ । 
ಅರ್ಥಾಢ್ಯೋ ವಾಪಿ ರಾಜಾ ವಾ ಪ್ರಾರ್ಥಯೇದ್ದೇನವಿಸಾಶ್ಚರಂ ॥೬೭॥ 
ದೀರ್ಫ್ಥಮಾಯುಃ ಸದಾರೋಗ್ಯಂ ಕೋಶವೃದ್ಧಿರ್ಬಲೋನ್ನತಿಃ | 


ಮಮಾಸ್ತು ನಿತ್ಯಮಾನಂದಃ ಪ್ರಸಾದಾತ್ತವ ಶಂಕರ ॥ ೬೮ 
ಶತ್ರವಃ ಸಂಕ್ಟೆಯಂ ಯಾಂತು ಪ್ರಸೀದಂತು ಮಮ ಗ್ರಹಾಃ | 
ನಕ್ಕ ್ಯೈಂತು ದಸ. [ವೋ ರಾಷ್ಟೆ ಸ್ಪ್ರೇ ಜನಾಃ ಸಂತು ನಿರಾಪದಃ ॥೬೯॥ 


ತ್ರಿನೇತ್ರನೂ, ಚಿಂತಸಲಶಕ್ಯನೂ, ನಿರ್ದಷ್ಟನೂ, ದಯಾಳುವೂ, 
ಭಕ್ತರ ದುಃಖನಾಶಕನೂ, ದಾಟಲಾಗದ ಸಂಸಾರೆ ಸಾಗರವನ್ನು ದಾಟಸು 
ವವನೂ ಆದ ಪ್ರಭುವೆ! ನಿನಗೆ ಜಯವಾಗಲಿ. 

೬೪. ಮಹಾದೇವ! ಸಂಸಾರದುಃಖದಿಂದ ವ್ಯಥೆನಡುತ್ತಿರುವ ನನ್ನ 
ಸಕಲ ಪಾಪಭಯೆವನ್ನು ನೀಗಿಸಿ ಕಾಪಾಡು. 

೬೫-೬೭. ಶಂಕರ! ಅತ್ಯಂತ ಬಡತನದಲ್ಲಿ ಮುಳುಗಿದವನೂ, ಅತಿಶಯ 
ಪಾಪಗಳಿಂದ ಪೀಡಿತನೂ, ಅತ್ಯಂತ ಶೋಕದಿಂದ ನಷ್ಟನೂ, ಮಹಾರೋಗ. 
ದಿಂದ ನರಳುವವನೂ, ಸಾಲದ ಹೊಕೆ ಹೊತ್ತವನೂ, ಪಾಪಕರ್ಮಗಳಿಂದ 
ಸುಡುತ್ತಿರುವವನೂ, ಗ್ರಹಗಳಿಂದ ಬಾಧಿಸಲ್ಪಡುತ್ತಿರುವವನೂ, ಆದ ನನಗೆ 
ಪ್ರಸನ್ನನಾಗು.” ಪೂಜೆಯ ಅವಸಾನದಲ್ಲಿ ಬಡವನು ಶಂಕರನನ್ನು ಹೀಗೆ 
ಪ್ರಾರ್ಥಿಸಬೇಕು. ಹಣಗಾರನಾಗಲಿ, ರಾಜನಾಗಲಿ ಈಶ್ವರನನ್ನು ಪೂಜೆಮಾಡಿ. 
ಈ ರೀತಿ ಪ್ರಾರ್ಥಿಸಬೇಕು. 

೬೮-೬೯. “ಶಂಕರ! ಫಿನ್ನ ಅನುಗ್ರಹದಿಂದ ನನಗೆ ದೀರ್ಫಾಯುಷ್ಯವೂ, 
ಆರೋಗ್ಯವೂ, ಬೊಕ್ಕಸದ ವೃದ್ಧಿಯೂ, ಅಧಿಕಬಲವೂ, ಯಾವಾಗಲೂ 
ಆನಂದವೂ ಉಂಟಾಗಲಿ. ನನ್ನ ಶತ್ರುಗಳು ನಾಶವಾಗಲಿ, ಗ್ರಹಗಳು ಪ್ರಸನ್ನ 
ರಾಗಲಿ. ಕಳ್ಳರು ಹಾಳಾಗಲಿ. ದೇಶದಲ್ಲಿ ಜನರು ಆಪತ್ತಿಲ್ಲದವರಾಗಲಿ. 


ಇಹ ಶ್ರೀ ಸ್ಕಾಂದಮ ಹಾಪುರಾಣಂ 


ಮರ್ಭಿಕ್ಟಮಾರೀಸಂತಾಪಾಃ ಶಮಂ ಯಾಂತು ಮಹೀತಲೇ । 
ಸರ್ವಸಸ್ಯಸಮೃದ್ಧಿಶ್ಚ ಭೂಯಾತ್ಸುಖಮಯಾ ದಿಶಃ 1 ೭೦ ॥ 
ಏವಮಾರಾಧಯೇದ್ದೇವಂ ಪ್ರದೋಷೇ ಗಿರಿಜಾಪತಿಂ । 
ಬ್ರಾಹ್ಮಣಾನ್ಭ್ರೋಜಯೇತ್ಪಶ್ಹಾ ದ್ವಕ್ಲಿಣಾಭಿಶ್ಚ ತೋಷೆಯೇತ್‌ ॥ ೭೩೧॥ 
ಸರ್ವಪಾಪಕ್ಟಯಕರೀ ಸರ್ವದಾರಿದ್ರ್ಯನಾಶಿನೀ | 


ಶಿವಪೂಜಾ ಮಯಾ ಖ್ಯಾತಾ ಸರ್ವಾಂಭೀಷ್ಟವರಪ್ರದಾ ॥ ೭೨॥ 
ಮಹಾಪಾತಕಸಂಘಾತಮಧಿಕಂ ಚೋಪಪಾತಕಂ ಚ 

ಶಿನದ್ರವ್ಯಾ ಸಹೆರಣಾದನ್ಯತ್ಸರ್ವಂ ನಿನಾರಯೇತ್‌ ॥ ೭೩ ॥ 
ಬ್ರಹ್ಮಹತ್ಯಾದಿಪಾಪಾನಾಂ ಪುರಾಣೇಷು ಸ್ಮೃೃತಿಷ್ಟಸಿ । 

ಪ್ರಾಯಶ್ಚಿತ್ತಾನಿ ದೃಷ್ಟಾನಿ ನ ಶಿವದ್ರವ್ಯಹಾರಿಣಾಂ ॥ ೭೪ ॥ 
ಬಹುನಾತ್ರ ಕಿಮುಕ್ತೇನ ಶ್ಲೋಕಾರ್ಥೇನ ಬ್ರನೀಮ್ಯಹಂ । 
ಬ್ರಹ್ಮಹತ್ಯಾಶತಂ ನಾಪಿ ಶಿವಪೂಜಾ ವಿನಾಶಯೇತ್‌ ॥ ೭೫ ॥ 
ಮಯಾ ಕಥಿತನೇತತ್ತೇ ಪ್ರದೋಷೇ ಶಿನಪೂಜನಂ । 

ರಹಸ್ಯಂ ಸರ್ವಜಂತೂನಾಮತ್ರ ನಾಂಸ್ಕ್ರೇವ ಸಂಶಯಃ ॥ ೭೬॥ 





೭೦. ದುರ್ಭಿಕ್ಟೃ ಮಾರೀ ಉಪದ್ರವಗಳು ಶಾಂತವಾಗಲಿ. ಸಮಸ್ತ 
ಸಸ್ಯಗಳೂ ಸಮೃದ್ಧ ವಾಗಲಿ. ದಿಕ್ಕುಗಳು ಸುಖಕರವಾಗಲಿ. 

೭೧. ಪ್ರದೋಷಕಾಲದಲ್ಲಿ ಹೀಗೆ ಶಿವನನ್ನು ಆರಾಧಿಸಿ ಬ್ರಾಹ್ಮಣರನ್ನು 
ಭೋಜನಮಾಡಿಸಿ, ದಕಿಣೆಯನ್ನಿತ್ತು ಸಂತೋಷಗೊಳಿಸಬೇಕು. 

೭೨. ಸರ್ವಪಾಪಗಳನ್ನು ನಾಶಗೊಳಿಸುವುದೂ, ಬಡತನವನ್ನೆಲ್ಲ ಸರಿಹರಿ 
ಸುವುದೂ, ಸಕಲೇಷ್ಟಾರ್ಥಗಳನ್ನೀಯುವುದೂ ಆಗಿರುವ ಶಿವಪೂಜೆಯ ಕ್ರಮ 
ವನ್ನು ಹೇಳಿರುವೆನು. 

೭೩. ಇದು ಮಹಾ ಪಾಪಗಳನ್ನೂ, ಉಪಪಾತಕಗಳನ್ನೂ ನಾಶಗೊಳಿಸು 
ವುದು. ಆದರೆ ಶಿವನ ದ್ರವ್ಯಾಪಹಾರದೋಷವನ್ನು ಪರಿಹರಿಸಲಾಗದು. 

೭೪. ಪುರಾಣ ಮತ್ತು ಸ್ಮೃತಿಗಳಲ್ಲಿ ಬ್ರಹ್ಮಹತ್ಯಾದಿಪಾಪಗಳಿಗೂ ಪ್ರಾಯ 
ಶ್ಚಿತ್ತಗಳು ಕಾಣುತ್ತವೆ. ಶಿವದ್ರವ್ಯಾಪಹಾರವನ್ನು ಮಾಡಿದವರಿಗೆ ಪ್ರಾಯ 
ಶ್ಚಿತ್ತವು ಕಾಣುವುದಿಲ್ಲ. 

೭೫. ಸುಮ್ಮನೆ ಬಹಳವಾಗಿ ಹೇಳಿ. ಪ್ರಯೋಜನವೇನು? ಅರ್ಥಶ್ಲೋಕ 
ದಿಂದಲೇ ನಾನು ಹೇಳುತ್ತೇನೆ. ನೂರು ಬ್ರಹ್ಮಹತ್ಯಾದೋಷಗಳನ್ನೂ ಒಂದು 
ಶಿವಪೂಜೆಯು ಹೋಗಲಾಡಿಸೀತು. 

೭೬. ನಾನು ನಿನಗೆ ಪ್ರದೋಷದಲ್ಲಿ ಶಿವಪೂಜೆಮಾಡುವ ಕ್ರಮವನ್ನು 
ಹೇಳಿದೆನು. ಇಲ್ಲಿ ಸಕಲ ಜಂತುಗಳಿಗೆ ರಹಸ್ಯವಾದುದು ಏನೂ ಇಲ್ಲ. 


ಸಪ್ತಮೋಠಿಧ್ಯಾಯಃ ೯೭ 


ಖತಾಭ್ಯಾಮಸಿ ಬಾಲಾಭ್ಯಾಮೇವಂ ಪೂಜಾ ವಿಧೀಯತಾಂ । 
ಅತಃ ಸಂವತ್ಸರಾದೇನ ಪರಾಂ ಸಿದ್ಧಿಮವಾಪ್ಸ್ಯಥ ॥೭೭॥ 
ಇತಿ ಶಾಂಡಿಲ್ಯವಚನಮಾಕರ್ಣ್ಯ್ಯ ದ್ವಿಜಭಾಮಿನೀ । 
ತಾಭ್ಯಾಂತು ಸಹ ಬಾಲಾಭ್ಯಾಂ ಪ್ರಣನಾಮ ಮುನೇಃ ಪದಂ ॥ ೭೮॥ 
ನಿಪ್ರಸ್ಪ್ರ್ಯುವಾಚ:- 
ಅಹಮದ್ಯ ಕೃತಾರ್ಥಾಂಸ್ಮಿ ತವದರ್ಶನಮಾತ್ರತಃ | 
ಏತೌ ಕುಮಾರೌ ಭಗನಂಸ್ತಾಮೇನ ಶರಣಂ ಗತೌ ॥೭೯॥ 
ಏಷ ಮೇ ತನಯೋ ಬ್ರಹ್ಮಂಛುಜಿವ್ರತ ಇತೀರಿತಃ । 
ಏಷ ರಾಜಸುತೋ ನಾಮ್ನಾ ಧರ್ಮಗುಪ್ತಃ ಕೃತೋ ಮಯಾ ॥ ೮೦॥ 
ಏತಾನಹಂ ಚೆ ಭಗವನ್ಸವಚ್ಚರಣಕಿಂಕರಾಃ । 
ಸಮುದ್ಧರಾಸ್ಮಿನ್ಸತಿತಾನ್ಫೋರೇ ದಾರಿದ್ರ್ಯಸಾಗರೇ ॥ ೮೧॥ 
ಇತಿ ಪ್ರಸನ್ನಾಂ ಶರಣಂ ದ್ವಿಜಾಂಗನಾ 
ಮಾಶ್ಚಾಸ್ಯ ವಾಕ್ಕೈರಮೃತೋಪಮಾನೈಃ । 
ಉಪಾದಿದೇಶಾಥ ತಯೋಃ ಕುಮಾರಯೋ 
ವರ್ಮುನಿಃ ಶಿವಾರಾಧನಮಂತ್ರವಿದ್ಯಾಂ ॥ ೮೨॥ 


೭೭. ಈ ಇಬ್ಬರು ಹುಡುಗರೂ ಶಿವಪೂಜೆಯನ್ನು ಮಾಡಲಿ. ಇವರು 
ಒಂದು ವರ್ಷದಲ್ಲಿಯೇ ಉತ್ತಮ ಸಿದ್ಧಿಯನ್ನು ಪಡೆಯುವರು. 

೭೮. ಶಾಂಡಿಲ್ಯನ ಈ ಮಾತನ್ನು ಕೇಳಿ ಆ ಬ್ರಾಹ್ಮಣಸ್ತ್ರೀಯು ಇಬ್ಬರು 
ಹುಡುಗರೊಡನೆಯೂ ಮುನಿಯ ಕಾಲಿಗೆರಗಿದಳು. 

೭೯. ಬ್ರಾಹ್ಮಣಸ್ತ್ರೀಯು ಹೇಳುತ್ತಾಳೆ:-ಎಲೈ ಮುನಿವರ್ಯನೆ! ನಾನೀಗ 
ನಿನ್ನ ದರ್ಶನದಿಂದ ಕೃತಾರ್ಥಳಾದೆನು. ಈ ಇಬ್ಬರು ಬಾಲಕರು ನಿನ್ನನ್ನೆ 
ಮರೆಹೊಕ್ಕಿರುವರು. 

೮೦. ಈ ನನ್ನ ಕುಮಾರನಿಗೆ ಶುಚಿವ್ರತನೆಂದು ಹೆಸರು. ಈ ರಾಜ 
ಕುಮಾರನಿಗೆ ನಾನು ಧರ್ಮಗುಪ್ತನೆಂದು ಹೆಸರಿಟ್ಟಿರುವೆನು. 

೮೧. ಈಗ ಈ ಕುಮಾರರೂ, ನಾನೂ ನಿಕ್ಸ ಸೇವಕರಾಗಿದ್ದೇವೆ. 
ಘೋರವಾದ ಬಡತನವೆಂಬ ಈ ಸಮುದ್ರದಲ್ಲಿ ಬಿದ್ದಿರುವ ನಮ್ಮನ್ನು ಉದ್ಭಾರ 
ಮಾಡು. 

೮೨. ಹೀಗೆ ಶರಣಾಗತಳಾದ ದ್ವಿಜಾಂಗನೆಯನ್ನು ಅಮೃತಸಮಾನವಾದ 
ಮಾತಿನಿಂದ ಸಮಾಧಾನಗೊಳಿಸಿ ಆ ಮುನಿಯು ಆ ಕುಮಾರರಿಗೆ ಶಿವಪೂಜೆಯ 
ಮಂತ್ರವಿದ್ಯೆಯನ್ನು ಉಪದೇಶಮಾಡಿದನು. 

4 


೯೮ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಅಘಫೋಪದಿಷ್ಟೌ ಮುನಿನಾ ಕುಮಾರೌ ಬ್ರಾಹ್ಮಣೀ ಚ ಸಾ। 
ತೆಂ ಪ್ರಣಮ್ಯ ಸಮಾಮಂತ್ರ್ಯ ಜಗ್ಮುಸ್ತೇ ಶಿನಮಂದಿರಾತ್‌ 1೮೩॥ 
ತತಃ ಪ್ರಭೃತಿ ತೌ ಬಾಲೌ ಮುನಿವರ್ಯೋಪದೇಶತಃ । 


ಪ್ರದೋಷೇ ಪಾರ್ವತೀಶಸ್ಯ ಪೂಜಾಂ ಚಕ್ರತುರಂಜಸಾ ॥ ೮೪ 
ಏನಂ ಪೂಜಯತೋರ್ದಿೀನಂ ದ್ವಿಜರಾಜಕುಮಾರಯೋಃ । 

ಸುಖೇನೈನ ನೃತೀಯಾಯ ತಯೋರ್ಮಾಸಚತುಷ್ಠ ಸೇಯಂ ॥ ೮೫ ॥ 
ಕದಾಚಿದ್ರಾಜಪುತ್ರೇಣ ವಿನಾಸೌ ದ್ವಿಜನಂದನಃ | 

ಸ್ನಾತುಂ ಗತೋ ನದೀತೀರೇ ಚಚಾರ ಬಹುಲೀಲಯಾ ॥ ೮೬ ॥ 
ತತ್ರ ನಿರ್ದುರನಿರ್ಧಾತನಿರ್ಭಿನ್ನೇ ವಪ್ರ ಕುಟ್ಟ ಮೋ 

ನಿಧಾನಕಲಶಂ ಸ್ಕೂ ಲಂ ಪ್ರಸ್ಟುರಂತಂ "ಡಕ ಹ ॥ ೮೭ ॥ 
ತಂ ದೃಷ್ಟ್ವಾ ಸಹಸಾಂಂಗತ್ಯ ಹರ್ಷಕೌತುಕವಿಹ್ವ 281 

ದೈಪೋಪಸನ್ನ ೦ ಮನ್ಸಾ ಕೋ ಗೃಹೀತ್ವಾ ಶಿರಸಾ ಯಯೌ ॥ ೮೮ ॥ 
ಸಸಂಭ್ರ ಮಂ ಸಮಾನೀಯ ನಿಧಾಯ ಸಂಕ ಬಲಾತ್‌ । 

ನಿಧಾಯ ಭವನಸ್ಯಾಂತೇ ಮಾತರಂ ಸಮಭಾಷತ ॥೮೯॥ 


೮೩. ಅನಂತರ ಮುನಿಯಿಂದ ಉಪದೇಶಪಡೆದ ಆ ಕುಮಾರರೂ, 
ಬ್ರಾಹ್ಮಣ ಸ್ತ್ರೀಯೂ ಅವನನ್ನು ವಂದಿಸಿ ಕೇಳಿಕೊಂಡು ಶಿವಮಂದಿರದಿಂದ 
ಹೊರಟುಹೋದರು. 

೮೪. ಅದು ಮೊದಲ್ಗೊಂಡು ಆ ಇಬ್ಬರು ಬಾಲಕರೂ ಆ ಮುನಿವರ್ಯನೆ 
ಉಪದೇಶದಿಂದ ಪ್ರದೋಷಕಾಲದಲ್ಲಿ ಮಹೇಶ್ವರನ ಪೂಜೆಯನ್ನು ಮಾಡಿದರು. 

೮೫. ಹೀಗೆ ಆ ಇಬ್ಬರು ಬಾಲಕರೂ ಪೂಜಿಸುತ್ತಿರಲು ನಾಲ್ಕು ತಿಂಗಳು 
ಸುಖವಾಗಿ ಕಳೆಯಿತು. 

೮೬. ಒಂದಾನೊಂದು ವೇಳೆ ಬ್ರಾಹ್ಮಣಕುಮಾರನು ರಾಜಕುಮಾರನನ್ನು 
ಬಿಟ್ಟು ತಾನೊಬ್ಬನೆ ಸ್ನಾನಕ್ಕೆ ಹೋಗಿ ನದೀತೀರದಲ್ಲಿ ಆಡುತ್ತ ಸಂಚರಿಸು 
ತ್ತಿದ್ದನು. 

೮೭. ಅಲ್ಲಿ ಅವನು ಪ್ರವಾಹದ ಹೊಡೆತದಿಂದ ಒಡೆದ ದಡದಲ್ಲಿ ಒಂದು 
ದೊಡ್ಡ ನಿಧಿಯ ಕಲಶವನ್ನು ಕಂಡನು. 

“ಅಲ. ಅದನ್ನು ನೋಡಿ ಸಂತೋಷಗೊಂಡವನಾಗಿ ಅದು ದೈವದತ್ತ ವಾದು 
ದೆಂದು ತಿಳಿದು ತಲೆಯಿಂದ ಹೊತ್ತುಕೊಂಡು ಹೊರಟುಹೋದನು. 

೮೯. ಬೇಗನೆ ಮನೆಗೆ ಬಂದು ಅದನ್ನು ಒಳಗಿಟ್ಟು ತಾಯಿಯನ್ನು ಕುರಿತು 
ಇಂತೆಂದನು. 


ಸಪ್ತಮೋಠಿಧ್ಯಾಯಃ ೯೯ 


ಮಾತರ್ಮಾತರಿನುಂ ಪಶ್ಯ ಪ್ರಸಾದಂ ಗರಿಜಾಪತೇಃ । 


ವಿಧಾನಂ ಕುಂಭರೂಪೇಣ ದರ್ಶಿತಂ ಕರುಣಾತ್ಮನಾ ॥೯೦॥ 
ಅಥ ಸಾ ನಿಸ್ಮಿತಾ ಸಾಧ್ವೀ ಸಮಾಹೂಯ ನೃಹಾತ್ಮಜಂ । 

ಸ್ವಪುತ್ರಂ ಪ್ರತಿನಂದ್ಯಾಹ ಮಾನಯಂತೀ ಶಿನಾರ್ಚನಂ uo 
ಶೃಣುತಂ ಮೇ ವಚಃ ಪುತ್ರೌ ನಿಧಾನಕಲಶೀಮಿಮಾಂ | 

ಸಮಂ ವಿಭಜ್ಯ ಗೃಹ್ನೀತಂ ಮಮಶಾಸನಗೌರಮಾತ್‌ ॥ ೯೨॥ 
ಇತಿ ಮಾತುರ್ವಚಃ ಶ್ರುತ್ವಾ ತುತೋಷ ದ್ವಿಜನಂದನಃ । 

ಪ ಸ್ರತ್ಯಾಹ ರಾಜಪುತ್ರ ಸ್ತ ೦ ನಿಸ್ತ ಬಃ ಶಂಕರಾರ್ಚನೇ ॥ ೯೩ ॥ 
ಮಾತಸ್ತನ ಸುತಸ್ಕೈನ ಸುಕೃ ತೆ ಸಮಾಗತಂ | 

ನಾಂಹಂಗ ಗ್ರಹೀತುಬುಚ್ಛಾಮಿ ವಿಭಕ್ತಂ ಧನಸಂಚಯಂ ॥ ೯೪॥ 
ಆತ್ಮನಃ ಸುಕೃತಾಲ್ಲಬ್ದಂ ಸ್ಹಯಮೇನ ಭುನಕ್ಷ್ಟಸೌ । 

ಸ ಏವ ಭಗವಾನೀಶಃ ಕರಿಷ್ಯತಿ ಕೃಷಾಂ ಮಯಿ ॥ ೯೫॥ 
ಏನಮರ್ಚಯತೋಃ ಶಂಭುಂ ಭೂಯೋಖಸಪಿ ಪರಯಾ ಮುದಾ । 
ಸಂವತ್ಸರೋ ನ್ಯತೀಯಾಯ ತಸ್ಮಿನ್ನೇನ ಗೃಹೇ ತಯೋಃ ॥ ೯೬॥ 
ಅಥೈಕದಾ ರಾಜಸೂನುಃ ಸಹ ತೇನ ದ್ವಿಜನ್ಮನಾ | 

ವಸಂತಸಮಯೇ ಪ್ರಾಪ್ತೇ ನಿಜಹಾರ ನನಾಂತರೇ ॥ ೯೭॥ 





೯೦. " ಅಮ್ಮಾ! ಗಿರಿಜಾರಮಣನ ಈ ಅನುಗ್ರಹವನ್ನು ನೋಡು. 
ದಯಾಳುವಾದ ಅವನು ಅನುಗ್ರಹವನ್ನು ನಿಧಿಯರೂಸದಿಂದ ತೋರಿಸಿರುವನು.?' 

೯೧-೯೨. ಬಳಿಕ ಪತಿವ್ರತೆಯಾದ ಆ ಸ್ತ್ರೀಯು ಆಶ್ಚರ್ಯಗೊಂಡು ರಾಜ 
ಕುಮಾರನನ್ನು ಕರೆದು ತನ್ನ ಮಗನನ್ನು ಸಂತೋಷಗೊಳಿಸಿ ಶಿವಪೂಜೆಯನ್ನು 
ಗೌರವಿಸುತ್ತ, “ ಪುತ್ರರೆ! ನನ್ನ ಮಾತನ್ನು ಕೇಳಿರಿ. ಈ ನಿಧಿಕಲಶವನ್ನು ನನ್ನ 
ಅಪ್ಪಣೆಯನ್ನು ಮನ್ಸಿಸಿ ಸಮಭಾಗಮಾಡಿ ತೆಗೆದುಕೊಳ್ಳಿರಿ.” 

೯೩. ದ್ವಿಜಕುಮಾರನು ತಾಯಿಯ ಈ ಮಾತನ್ನು ಕೇಳಿ ಆನಂದ 
ಗೊಂಡನು. ರಾಜಕುಮಾರನು ಶಿವಪೂಜೆಯಲ್ಲಿ ವಿಶ್ವಾಸಗೊಂಡವನಾಗಿ 
ಅವಳನ್ನು ಕುರಿತು ಹೀಗೆಂದನು. 

೯೪-೯೬, ಅಮ್ಮಾ! ನಿನ್ನೆ ತನಯನ ಪುಣ್ಯದಿಂದ ಲಭಿಸಿದೆ ಧನವನ್ನು 
ಪಾಲುಮಾಡಿ ನಾನು ತೆಗದುಕೊಳ್ಳಲು ಇಷ್ಟಪಡುವುದಿಲ್ಲ. ಇವನು ತನ್ನ ಪುಣ್ಯ 
ದಿಂದ ಲಭಿಸಿದುದನ್ನು ತಾನೇ ಅನುಭವಿಸಲಿ. ಅದೇ ಈಶ್ವರನು ನನ್ನಲ್ಲಿಯೂ 
ದಯೆಮಾಡುವನು. ಹೀಗೆ ಅವರಿಬ್ಬರೂ ಅದೇ ಮನೆಯಲ್ಲಿ ತಿರುಗಿಯೂ 
ಶಿವನನ್ನು ಸಂತೋಷದಿಂದ ಆರಾಧಿಸುತ್ತಿರಲು ಒಂದು ವರ್ಷವು ಕಳೆಯಿತು. 

೯೭. ತರುವಾಯ ವಸಂತಕಾಲವು ಬರಲು ಒಂದಾನೊಂದು ದಿನ ಆ ರಾಜ 
ಕುಮಾರನು ಆ ಬ್ರಾಹೆ ೈಿಣಬಾಲಕನೊಡನೆ ಕಾಡಿನ ಮಧ್ಯದಲ್ಲಿ ವಿಹರಿಸಿದನು. 


೧೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಅಥೆ ದೂರಂ ಗತೌ ಕ್ವಾಪಿ ವನೇ ದ್ವಿಜನೃಪಾತ್ಮಜೌ । 


ಗಂಧರ್ವಕನ್ಯಾಃ ಕ್ರೀಡಂತೀಃ ಶತಶಸ್ತಾ ಅಪಶ್ಯತಾಂ ॥೯೪೮॥ 
ತಾಃ ಸರ್ವಾಶ್ಚಾರುಸರ್ವಾಂಗ್ಯೋ ನಿಹರಂತ್ಯೋ ಮನೋಹರೆಂ | 
ದೃಷ್ಟ್ವಾ ದ್ವಿಜಾತ್ಮಜೋ ದೂರಾದುವಾಚೆ ನೃಪನಂದನಂ Hen 
ಇತಃ ಪುರೋ ನ ಗಂತವ್ಯಂ ವಿಹರಂತ್ಹಗ್ರೆತಃ ಸ್ತ್ರಿಯಃ | 

ಸ್ತ್ರೀಸನ್ನಿಧಾನಂ ನಿಬುಧಾಸ್ತ್ಯಜಂತಿ ನಿಮಲಾಶಯಾಃ u ೧೦೦ ॥ 


ಏತಾಃ ಕೈತನಕಾರಿಣ್ಯೋ ಘನಯೌನನದುರ್ಮದಾಃ ! 
ಮೋಹಯಂತ್ಯೋ ಜನಂ ದೃಷ್ಟಾ ಎ ನಾಚಾಂ ನುನಯಸಕೋವಿಜಾಃ॥೧೦೧॥ 
ಅತಃ ಸರಿತ್ಯಜೇಶ್ಸ್ವ್ರೀಣಾಂ ಸನ್ನಿಧಿಂ ಸಹಭಾಷಣಂ । 


ನಿಜಧರ್ಮರತೋ ನಿದ್ದಾನ್ಪ್ರ್ರಹ್ಮಚಾರೀ ವಿಶೇಷತಃ 1 ೧೦೨ ॥ 
ಅತೋಂಹಂ ನೋತ್ಸಹೇ ಗಂತುಂ ಕ್ರೀಡಾಸ್ಥಾನಂ ಮೃಗೀದೃಶಾಂ । 
ಇತ್ಯುಕ್ತ್ವಾ ದ್ವಿಜಪುತ್ರಸ್ತು ನಿನೃತ್ತೋ ದೂರತಃ ಸ್ಥಿತಃ ॥ ೧೦೩ ॥ 
ಅಥಾಸೌ ರಾಜಪುತ್ರಸ್ತು ಕೌತುಕಾವಿಷ್ಟಮಾನಸಃ 1 

ತಾಸಾಂ ವಿಹಾರಪದವೀಮೇಕ ಏನಾಂಭಯೋ ಯಯೌ NH ೧೦೪ ॥ 


೯೮. ಆ ಇಬ್ಬರು ಕುಮಾರರು ಕಾಡಿನಲ್ಲಿ ದೂರ ಹೋಗಿ ಒಂದೆಡೆಯಲ್ಲಿ 
ವಿಹರಿಸುತ್ತಿರುವ ನೂರಾರು ಗಂಧರ್ವಕನ್ಯೆಯರನ್ನು ಕಂಡರು. 

೯೯. ದ್ವಿಜಕುಮಾರನು ರಮ್ಯವಾಗಿ ಲಹರಿಸುತ್ತಿರುವ ಆ ಸುಂದರಿಯ 
ರನ್ನು ದೂರದಿಂದ ನೋಡಿ ರಾಜಕುಮಾರನನ್ನು ಶುರಿತು ಹೀಗೆಂದನು. 

೧೦೦. "" ಇನ್ನುಮುಂದೆ ಹೋಗಬಾರದು. ಮುಂಭಾಗದಲ್ಲಿ ಹೆಂಗಸರು 
ವಿಹರಿಸುತ್ತಿದ್ದಾರೆ. ಶುಡ್ಮಭಾವನೆಯುಳ್ಳ ಪ್ರಾಜ್ಞರು ಸ್ತ್ರೀಯರ ಸಾಮಾಪ್ಯ 
ವನ್ನು ತ್ಯಜಿಸುವರು. 

೧೦೧. ಕಪಟವುಳ್ಳವರೂ, ಅತ್ಯಂತ ಯೌವನದಿಂದ ಮತ್ತರೂ, ಮಾತಿ 
ನಿಂದ ಅನುನಯಮಾಡಲು ಚತುರರೂ ಆಗಿರುವ ಈ ರಮಣಿಯರು ಪುರುಷ 
ನನ್ನು ಮೋಹೆಗೊಳಿಸುವರು. 

೧೦೨. ಆದುದರಿಂದ ಸ್ವಧರ್ಮಾಸಕ್ತನಾಗಿ ಬ್ರಹ್ಮಚರ್ಯವುಳ್ಳ 
ವಿದ್ವಾಂಸನು ಸ್ತ್ರೀಯರ ಸಾನ್ಸಿಧ್ಯವನ್ನೂ, ಸಂಭಾಷಣೆಯನ್ನೂ ಬಿಡಬೇಕು. 

೧೦೩. ಆದುದರಿಂದ ನಾನು ಈ ಮೃಗಾಕ್ಸಿಯರ ವಿಹಾರದ ಸ್ಥಾನಕ್ಕೆ 
ಹೋಗಲು ಬಯಸುವುದಿಲ್ಲ.” ಹೀಗೆಂದು ಆ ದ್ವಿಜಕುಮಾರನು ದೂರದಿಂದಲೇ 
ಹಿಂದಿರುಗಿದನು. 

೧೦೪. ತರುವಾಯ ರಾಜಕುಮಾರನು ಕುತೂಹಲದಿಂದ ಆ ಅಂಗನೆಯರ 
ವಿಹಾರಸ್ಥಾನಕ್ಕೆ ನಿರ್ಭಯನಾಗಿ ಹೋದನು. 


ಸಪ್ತಮೋ9ಧ್ಯಾಯೆಃ ೧೦೧ 


ತತ್ರ ಗಂಧರ್ವಕನ್ಯಾನಾಂ ಮಧ್ಯೇ ತೈೇಕಾ ವರಾನನಾ । 
ದೈಸಷ್ಟಾಂಯಾಂತಂ ರಾಜಪುತ್ರಂ ಜಿಂತಯಾಮಾಸೆ ಚೇತಸಾ ॥ ೧೦೫ ॥ 
ಅಹೋ ಕೋಯಮುದಾರಾಂಗೋ ಯುವಾ ಸರ್ವಾಂಗಸುಂದರಃ ! 


ಮತ್ತಮಾತಂಗಗಮನೋ ಲಾವಣ್ಯಾಂಮೃತವಾರಿಧಿಃ ॥ ೧೦೬॥ 
ಲೀಲಾಲೋಲವಿಶಾಲಾಕ್ಟ್ಸೋ ಮಧುರಸ್ಮಿತಹೇಶಲಃ | 
ಮುದನೋಪನುರೂಪಶ್ರೀಃ ಸುಕುಮಾರಾಂಗಲಕ್ಸಣಃ H ೧೦೭ ॥ 


ಇತ್ಯಾಶ್ಚರ್ಯಯುತಾ ಬಾಲಾ ದೂರಾದ್ಧೃಷ್ಟ್ಟಾ ನೃಷಾತ್ಮಜಂ 1 
ಸರ್ವಾಃ ಸಖೀಃ ಸಮಾಲೋಕ್ಕ ವಚನಂ ಚೇದಮಬ್ರವೀತ್‌ 1 ೧೦೮ ॥ 
ಇತೋ ವಿದೂಕೇ ಹೇ ಸಖ್ಯೋ ವನಮಸ್ಕೇಕಮುತ್ತಮಂ | 


ವಿಜಿತ್ರಚಂಪಕಾಂಶೋಕಪುನ್ನಾಗಬಕುಲೈರ್ಯುತಂ ॥ ೧೦೯ ॥ 
ತತ್ರ ಗತ್ವಾ ವನಂ ಸರ್ವಾಃ ಸಂಜೀಯ ಕುಸುಮೋತ್ಯರಂ । 

ಭವತ್ಯಃ ಪುನರಾಯಾಂತು ತಾವತ್ತಿಸ್ಮಾನ್ಯುಹಂ ತ್ವಿಹ ॥ ೧೧೦॥ 
ಇತ್ಯಾದಿಷ್ಟಃ ಸಖೀವರ್ಗೊ ಜಗಾಮ ವಿಪಿನಾಂತರಂ । 

ಸಾಂಪಿ ಗಂಧರ್ವಜಾ ತಸ್ಥೌ ನ್ಯಸ್ತದೃಷ್ಟಿರ್ನೃ್ಯ ಪಾತ್ಮಜೇ nH ೧೧೧॥ 
ತಾಂ ಸಮಾಲೋಕ್ಕ ತನ್ಹಂಗೀಂ ನವಯೌವನಶಾಲಿಸೀಂ | 

ಜಾಲಾಂ ಸ್ಹರೂಪಸಂಪತ್ತ್ಯಾ ಪರಿಭೂತತಿಲೋತ್ತಮಾಂ ॥ ೧೧೨ ॥ 


೧೦೫. ಅಲ್ಲಿ ಗಂಧರ್ವಕನ್ಯೈೆಯರ ನಡುವೆ ಓರ್ವ ಸುಂದರಿಯು ಬರು 
ತ್ರಿರುವ ರಾಜಕುಮಾರನನ್ನು ಕಂಡು ಹೀಗೆ ಅಲೋಚಿಸಿದಳು. 

೧೦೬-೧೦೭. "ಉತ್ಕೃಷ್ಟವಾದ ಅವಯವಗಳುಳ್ಳವನೂ ಸರ್ವಾಂಗ 
ಸುಂದರನೊ, ಮದ್ದಾನೆಯಂತೆ ಗಮನವುಳ್ಳವನೂ, ಲಾವಣ್ಯವೆಂಬ ಅಮೃತದ 
ಸಮುದ್ರನೂ, ವಿಶಾಲನೇತ್ರನೂ, ಮಂದಹಾಸದಿಂದೆ ಮನೋಹರನೂ, ಮನ್ಮಥ 
ನಂತೆ ಕಾಂತಿಯುಳ್ಳ ವನೂ, ಕೋಮಲವಾದ ಅವಯವಗಳ ಲಕ್ಷಣಗಳುಳ್ಳ 
ವನೂ ಆದ ಈ ಯುವಕನಾರು?'' 

೧೦೮. ದೂರದಿಂದಲೇ ಆ ರಾಜತನಯನನ್ನು ನೋಡಿ ಹೀಗೆ ಆಶ್ಚರ್ಯ 
ಗೊಂಡ ಆ ಕನ್ಯೆಯು ಸಮಸ್ತ ಸಖಿಯರನ್ನೂ ಕುರಿತು ಇಂತೆಂದಳು. 

೧೦೯. ""ಸಖಿಯರೆ! ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಸಂಪಿಗೆ, ಅಶೋಕ, 
ಸುರಗಿ, ಬಕುಲ ವೃಕ್ಸುಗಳಿಂದ ಶೋಭಿತವಾದ ಉತ್ತಮ ವನವೊಂದಿರುವುದು. 

೧೧೦. ನೀವೆಲ್ಲರೂ ಅಲ್ಲಿಗೆ ಹೋಗಿ ಹೂವುಗಳನ್ನು ಸಂಗ್ರಹಿಸಿಕೊಂಡು 
ಇಲ್ಲಿಗೆ ತಿರುಗಿ ಬನ್ನಿರಿ. ಅಲ್ಲಿಯವರೆಗೆ ನಾನಿಲ್ಲಿರುವೆನು.'' 

೧೧೧. ಅವಳು ಹೀಗೆ ಆಜ್ಞಾಪಿಸಲು ಸಖಿಯಕೆಲ್ಲರೂ ಬೇಕಿ ವನಕ್ಕೆ ತೆರಳಿ 
ದರು. ಆ ಗಂಧರ್ವಕನ್ಯೆಯಾದರೊ ಆ ರಾಜಕುಮಾರನನ್ನೇ ಈಕ್ಸಿಸುತ್ತ ನಿಂತಳು. 

೧೧೨-೧೧೩. ರಾಜಕುಮಾರನು ಕೃಶಾಂಗಿಯೂ, ನವಯೌವನದಿಂದೆ 


೧೦೨ ಶ್ರೀ ಸ್ಮಾಂದೆಮಹಾಪುರಾಣಂ 


ರಾಜಪುತ್ರ ಸಮಾಗನ್ಯು ಕೌತುಕೋತ್ಫುಲ್ಲಲೋಚನಃ | 


ಅನಾಪ ದೈನಯೋಗೇನೆ ಮದನಸ್ಯ ಶರವ್ಯಥಾಂ 1 ೧೧೩ ॥ 
ಗಂಧರ್ವತನೆಯಾ ಸಾಪಿ ಪ್ರಾಪ್ತಾಯ ನೃಪಸೂನವೇ । 

ಉತ್ಕಾಯ ತರಸಾ ತಸ್ಮೈ ಪ್ರದದೌ ಪಲ್ಲನಾಸನಂ ॥ ೧೧೪ ॥ 
ಕೃತೋಪಚಾರಮಾಸೀನಂ ತಮಾಸಾದ್ಯ ಸುಮಧ್ಯಮಾ | 

ಪಪ್ರಚ್ಛ ತದ್ರೂಸಗುಣೈರ್ಧ್ಯಸ್ತಧೈರ್ಯಾಕುಲೇಂದ್ರಿಯಾ ॥ ೧೧೫ ॥ 
ಕಸ್ತ್ವಂ ಕಮುಲಪತ್ರಾಕ್ಸ ಕಸ್ಮಾದ್ದೇಶಾದಿಹಾಗತಃ । 

ಕಸ್ಯ ಪುತ್ರ ಇತಿ ಪ್ರೇಮ್ಜಾ ಪೃಷ್ಟಃ ಸರ್ವಂ ನ್ಯವೇದಯತ್‌ ॥ ೧೧೬ ॥ 
ನಿದರ್ಭರಾಜತನಯಂ ವಿಧ್ವಸ್ತಸಿತೃಮಾತೃಕಂ ] 

ಶತ್ರುಭಿಶ್ಚ ಹೃತಸ್ಥಾನಮಾತ್ಮಾನಂ ಪರರಾಷ್ಟ್ರಕಂ ॥ ೧೧೭ ॥ 


ಸರ್ವಮಾನೇದ್ಯ ಭೂಯಸ್ತಾಂ ಪಪ್ರಚ್ಛ ನೃಪನಂದನಃ । 

ಕಾ ತ್ವಂ ವಾನೋರು ಕಿಂಚಾಂತ್ರ ಕಾರ್ಯಂ ತೇ ಕಸ್ಯ ಚಾತ್ಮಜಾ ॥೧೧೮॥ 
ಕಿಮವಧ್ಯಾಯಸಿ ಹೈದಾ ಕಿಂ ವಾ ವಕ್ತುಮಿಹೇಚ್ಛಸಿ। 

ಇತ್ಯುಕ್ತಾ ಸಾ ಪುನಃ ಪ್ರಾಹ ಶೃಣು ರಾಜೇಂದ್ರಸತ್ತಮ ॥ ೧೧೯ ॥ 
ಕಂಗೊಳಿಸುವವಳೂ, ಸೌಂದರ್ಯದಿಂದ ತಿಲೋತ್ತೆಮೆಯನ್ನು ಮಾರಿಸಿರು 
ವವಳೂ ಆದ ಆ ಗಂಧರ್ವಕುಮಾರಿಯನ್ನು ಸಮಾಪಿಸಿ ಕುತೂಹಲದಿಂದ 
ಕೂಡಿದ ನಯನಗಳುಳ್ಳವನಾಗಿ ದೈವವಶದಿಂದ ಮನ್ಮಥನ ಬಾಣಕ್ಸೀಡಾದನು. 

೧೧೪. ಆ ಗಂಧರ್ವಕನ್ಯೆಯೂ ಎದ್ದು ಹತ್ತಿರಕ್ಕೆ ಬಂದ ಆ ರಾಜಕುಮಾರ 
ಸಿಗೆ ಕೂಡಲೆ ಚಿಗುರಿನ ಆಸನವನ್ನಿತ್ತಳು. 

೧೧೫. ಉಪಚಾರವನ್ನು ಕೈಗೊಂಡು ಕುಳಿತುಕೊಂಡ ಅವನನ್ನು 
ಸಮಿಾಪಿಸಿ ಆ ಗಂಧರ್ವಕನ್ಯೆಯು ಆ ಕುಮಾರನ ಸೌಂದೆರ್ಯ, ಗುಣಗಳಿಂದ 
ಅಧೀರಳಾಗಿ ಮನಸೋತು ಹೀಗೆ ಕೇಳಿದಳು. 

೧೧೬. ""ಕಮಲಾಕ್ಸನಾದ ಕುಮಾರನೆ! ನೀನಾರು? ಎಲ್ಲಿಂದ ಬಂದಿರುವೆ? 
ನೀನು ಯಾರ ಮಗನು?” ಎಂದು ಪ್ರೀತಿಯಿಂದ ಕೇಳಲು ಅವನು ಹೀಗೆ 
ತಿಳಿಸಿದನು. 

೧೧೭. "" ನಾನು ವಿದರ್ಭರಾಜನ ಮಗನು. ನನ್ನ ತಂದೆತಾಯಿಗಳು 
ಮೃತರಾಗಿರುವರು. ಶತ್ರುಗಳು ನಮ್ಮ ದೇಶವನ್ನು ಅಪಹರಿಸಿದುದರಿಂದ ನಾನು 
ಪರದೇಶದಲ್ಲಿರುವೆನು.?? 

೧೧೮-೧೧೯. ರಾಜಕುಮಾರನು ಹೀಗೆ ಎಲ್ಲವನ್ನೂ ತಿಳಿಸಿ ತಿರುಗಿ 
ಅವಳನ್ನು ಕುರಿತು, “ಸುಂದರಿ! ನೀನಾರು? ಯಾವ ಕೆಲಸಕ್ಕಾಗಿ ಇಲ್ಲಿಗೆ 
ಬಂದಿರುವೆ? ಯಾರ ಮಗಳು? ಮನಸ್ಸಿನಲ್ಲಿ ಏನನ್ನು ಆಲೋಚಿಸುತ್ತಿರುವೆ? 
ಏನನ್ನು ಹೇಳಲು ಬಯಸುವೆ? ಹೀಗೆಂದು ಕೇಳಲು ಅವಳು ಇಂತೆಂದಳು. 


ಸಪ್ತ ನೋತಧ್ಯಾಯಃ ೧೦೩ 


ಅಸ್ಕೇಕೋ ದ್ರವಿಕೋನಾಮ ಗಂಧರ್ವಾಣಾಂ ಕುಲಾಗ್ರಣೀಃ । 
ತಸ್ಯಾಃ ಹನುಸ್ಮಿ ತನಯಾ ನಾಮ್ನಾ ಚಾಂಶುಮತೀ ಸ್ಮ ತೌ 1೧೨೦ 
ತ್ವಾಮಾಯಾಂತಂ ನಿಲೋಕ್ಕಾಹಂ ತ್ವತ್ಸಂಭಾಷಣಲಾಲಸಾ । 


ತ್ಯಕ್ತ್ವಾ ಸಖೀಜನೆಂ ಸರ್ವಮೇಕೈ ನಾಸ್ಮಿ ಮಹಾಮತೇ ॥ ೧೨೧೫ 
ಸರ್ವಸಂಗೀತನಿದ್ಯಾಸು ನ ಮತ್ತೊಣನ್ಯಾಂಸ್ತಿ ಕಾಚನ । 
ಮಮ ಯೋಗೇನ ತುಷ್ಯಂತಿ ಸರ್ವಾ ಅಪಿ ಸುರಸ್ತ್ರಿಯಃ ॥ ೧೨೨ ॥ 
ಸಾಂಹಂ ಸರ್ವಕಲಾಂಭಿಜ್ಞಾ ಜ್ಞಾತಸರ್ನಜನೇಂಗಿತಾ । 
ತನಾಃಹಮಿಾಪ್ಸಿತಂ ನೇದ್ಮಿ ಮಯಿ ತೇ ಸಂಗತಂ ಮನಃ ॥ ೧೨೩ ॥ 


ತಥಾ ಮಮಾಪಿ ಚೌತ್ಸುಕ್ಯಂ ದೈವೇನ ಸ್ರತಿಸಾದಿತಂ । 
ಆನಯೋಃ ಸ್ನೇಹಭೇಜೋತ್ರ ನಾಃಭಿಭೂಯಾದಿತಃ ಪರಂ ॥ ೧೨೪ ॥ 
ಇತಿ ಸಂಭಾಷ್ಯ ತೇನಾಶು ಪ್ರೇಮ್ಜಾ ಗಂಧರ್ವನಂದನೀ । 


ಮುಕ್ತಾಹಾರಂ ದದೌ ತಸ್ಮೈ ಸ್ವಕುಚಾಂತರಭೂಷಣಂ ॥ ೧೨೫ ॥ 
ತಮಾದಾಯುಾದ್ಭುತಂ ಹಾರಂ ಸ ತಸ್ಯಾಃ ಪ್ರಣಯಾಕುಲಃ । 
ಗಾಢಹರ್ಷಭರೋತ್ಸಿಕ್ತಾಮಿದಮಾಹ ನೃಷಾತ್ಮಜಃ ॥ ೧೨೬ ॥ 
ಸತ್ಯಮುಕ್ತಂ ತ್ವಯಾ ಭೀರು ತಥಾಸ್ಯೇಕಂ ವಧಾಮ್ಯಹಂ | 
ತ್ಯಕ್ತರಾಜ್ಯಸ್ಯ ನಿಃಸ್ಟಸ್ಯ ಕಥಂ ಮೇ ಭವಸಿ ಪ್ರಿಯಾ ॥ ೧೨೭ ॥ 


೧೨೦. "" ರಾಜಕುಮಾರ! ದ್ರವಿಕನೆಂಬ ಓರ್ವ ಗಂಧರ್ವರಾಜನಿರುವನು. 
ನಾನು ಅವನ ಮಗಳು. ನನ್ನ ಹೆಸರು ಅಂಶುಮತೀ ಎಂದು. 

೧೨೧. ಪ್ರಾಜ್ಞನೆ! ನಾನು ಬರುತ್ತಿರುವಾಗಲೇ ನಿನ್ನನ್ನು ಕಂಡು ನಿನ್ನೊಡನೆ 
ಮಾತನಾಡಲು ಬಯಸಿ ಎಲ್ಲ ಗೆಳತಿಯರನ್ನು ತ್ಯಜಿಸಿ ನಾನೊಬ್ಬಳೆ ಇಲ್ಲಿರುವೆನು. 

೧೨೨. ಸಮಸ್ತ ಸಂಗೀತ ವಿದ್ಯೆಗಳಲ್ಲಿಯೂ ನನಗಿಂತ ಕುಶಲಳಾದ ಮತ್ತೊ 
ಬ್ಬಳಿಲ್ಲ. ಎಲ್ಲ ದೇವಾಂಗನೆಯರೂ ನನ್ನ ಸಹವಾಸದಿಂದ ಸಂತೋಷಗೊಳ್ಳು ತ್ತಾರೆ. 

೧೨೩-೧೨೪. ಎಲ್ಲ ಕಲೆಗಳನ್ನರಿತವಳೂ, ಸಮಸ್ತ ಜನರ ಆಶಯವನ್ನು 
ಬಲ್ಲವಳೂ ಆದ ನಾನು ನಿನ್ನ ಇಷ್ಟಾರ್ಥವನ್ನು ತಿಳಿದಿರುವೆನು. ನಿನ್ನ ಮನಸ್ಸು 
ನನ್ನಲ್ಲಿ ಆಸಕ್ತವಾಗಿರುವುದು. ಹಾಗೆಯೇ ನನ್ನ ಮನಸ್ಸೂ ನಿನ್ನಲ್ಲಿ ಔತ್ಸುಕ್ಯ 
ಗೊಂಡಿರುವುದು. ನಮ್ಮಾರ್ವರ ಸ್ನೇಹವು ಇನ್ನುಮುಂದೆ ಬೆಳೆಯಲಿ.” 

೧೨೫. ಆ ಗಂಧರ್ವಕನ್ಯೆಯು ಪ್ರೀತಿಯಿಂದ ಹೀಗೆ ಹೇಳಿ ತನ್ನ ಕುಚ 
ಭೂಷಣವಾದ ಮುತ್ತಿನ ಸರವನ್ನು ಅವನಿಗೆ ಕೊಟ್ಟಳು. 

೧೨೬. ರಾಜಕುಮಾರನು ಪ್ರಣಯದಿಂದ ಅವಳ ಆ ಅದ್ಭುತ ಹಾರವನ್ನು 
ತೆಗೆದುಕೊಂಡು ಗಾಢಾನಂದಗೊಂಡು ಅವಳನ್ನು ಕುರಿತು ಇಂತೆಂದನು. 

೧೨೭. ""ಓ ಭಯತಶೀಲಳೆ! ನೀನು ನಿಜವಾಗಿ ನುಡಿದೆ. ಆದರೂ ನಾನು 


೧೦೪ ಶ್ರೀ ಸ್ಯಾಂದಮಹಾಪುರಾಣಂ 


ಸಾತ್ವಂ ಪಿತೃಮತೀ ಬಾಲಾ ವಿಲಂಘ್ಯ ಪಿತೃಶಾಸನಂ । 


ಸ್ವಚ್ಛಂದಾಚರಣಂ ಕರ್ತುಂ ಮೂಡಢೇನ ಕಥಮರ್ಹಸಿ 1 ೧೨೮ ॥ 
ಇತಿ ತಸ್ಯ ವಚಃ ಶ್ರುತ್ವಾ ತಂ ಪ್ರತ್ಯಾಹೆ ಶುಚಿಸ್ಮಿತಾ I 

ಅಸ್ತು ನಾಮ ತಥೈವಾಂಹಂ ಕರಿಸ್ಯೇ ಪಶ್ಯ ಕೌತುಕಂ ॥ ೧೨೯೫ 
ಗಚ್ಛಸ್ವ ಭವನಂ ಕಾಂತ ಪೆರಶ್ವಃ ಪ್ರಾತರೇನ ತು । 

ಆಗಚ್ಛ ಪುನರತ್ರೈವ ಕಾರ್ಯಮಸ್ತಿ ಚ ನೋ ಮೃಷಾ ॥ ೧೩೦ ॥ 
ಇತ್ಯುಕ್ತ್ವಾ ತಂ ನೃಪಸುತಂ ಸಾ ಸಂಗತಸಖೀಜನಾ । 

ಅಪಾಕ್ರಾಮತ ಚಾರ್ವಂಗೀ ಸ ಜಾಪಿ ನೃಪನಂದನಃ 1 ೧೩೧ ॥ 


ಸ ಸಮಭ್ಯೇತ್ಯ ಹರ್ಷೇಣ ದ್ವಿಜಪುತ್ರಸ್ಯ ಸನ್ನಿಧಿಂ । 
ಸರ್ವಮಾಖ್ಯಾಯ ತೇನೈವ ಸಾರ್ಧಂ ಸ್ಹಭವನೆಂ ಯಯೌ ॥ ೧೩೨8 
ತಾಂ ಚ ವಿಪ್ರಸತೀಂ ಭೂಯೋ ಹರ್ಷಯಿತ್ವಾ ನೃಪಾತ್ಮಜಃ | 


ಪರಶ್ಹೋ ದ್ವಿಜಪುತ್ರೇಣ ಸಾರ್ಧಂ ತೇನೆ ನನಂ ಯಯೌ ೧೩೩ ॥ 
ಸ ತಯಾ ಪೂರ್ವನಿರ್ದಿಷ ಶಂ ಸ್ಟಾ ನಂ ಪ್ರಾಪ್ಯ ನೃಪಾತ್ಮಜಃ 1 
ಗಂಧರ್ವರಾಜಮದ್ರಾಕ್ಟೀತ್ಸ ೩ನುಹಿತ್ರಾ ಸಮನ್ವಿತಂ ॥ ೧೩೪ ॥ 


ಒಂದನ್ನು ಮಾತ್ರ ಹೇಳುತ್ತೇನೆ. ರಾಜ್ಯವನ್ನು ಕಳೆದುಕೊಂಡು ದರಿದ್ರನಾದ 
ನನಗೆ ನೀನು ಹೇಗೆ ಪ್ರೇಯಸಿಯಾಗುವೆ? 

೧೨೮. ತಂದೆಯ ಅಧೀನಳಾದ ಕನ್ಯೆಯಾಗಿರುವ ನೀನು ಅವನ ಆಣತಿ 
ಯಿಲ್ಲದೆ ಮೂಢಳಂತೆ ನಿನ್ಚಿಸ್ಟದಂತೆ ನಡೆಯಲು ಹೇಗೆ ಅರ್ಹಳು??' 

೧೨೯. ಆ ಕುಮಾರನ ಈ ಮಾತನ್ನು ಅವಳು ಕೇಳಿ ನಗುತ್ತ, ""ಆಗಲಿ; 
ಹಾಗೆಯೇ ಮಾಡುತ್ತೇನೆ. 

೧೩೦. ಪ್ರಿಯನೆ! ಈಗ ನೀನು ನಿನ್ನ ಮನೆಗೆ ಹೋಗು. ನಾಳಿದ್ದು ಬೆಳಿಗ್ಗೆ 
ಇಲ್ಲಿಗೆ ಬಾ. ಕಾರ್ಯವೊಂದಿರುವುದು, ಸುಳ್ಳಲ್ಲ. 

೧೩೧. ಆ ಗಂಧರ್ವಕನ್ಯೆಯಾದ ಅಂಶುಮತಿಯು ರಾಜಕುಮಾರನನ್ನು 
ಕುರಿತು ಹೀಗೆ ಹೇಳಿ ಸಖಿಯರೊಡನೆ ಹೊರಟುಹೋದಳು. ಅವನೂ ಅಲ್ಲಿಂದ 
ಹೊರಟನು, 

೧೩೨. ಅವನು ಸಂತೋಷದಿಂದ ದ್ವಿಜಕುಮಾರನ ಬಳಿಗೆ ಹೋಗಿ ನಜೆದ 
ಸಮಾಚಾರವನ್ನೆಲ್ಲ ಅವನಿಗೆ ಹೇಳಿ ಅವನೊಡನೆ ತನ್ನ ಮನೆಗೆ ಹೋದನು. 

೧೩೩. ಅವನು ಆ ಬ್ರಾಹ್ಮಣಸ್ತ್ರೀಯನ್ನು ಸಂತೋಷಗೊಳಿಸಿ ಮೂರನೆಯ 
ದಿನ ಬ್ರಾಹ್ಮಣಕುಮಾರನೊಡನೆ ಕಾಡಿಗೆ ಹೋದನು. 

೧೩೪. ಅಲ್ಲಿ ಆ ಗಂಧರ್ವಕನೈಯು ಹಿಂದೆ ಸೂಚಿಸಿದ ಸ್ಥಳವನ್ನು ಸೇರಿ, 
ಮಗಳೊಡನೆ ಬಂದಿರುವ ಗಂಧರ್ವರಾಜನನ್ನು ಕಂಡನು. 


ಸಪ್ತಮೋ9ಧ್ಯಾಯಃ॥ ೧೦೫ 


ಸ ಗಂಧರ್ವಪತಿಃ ಪ್ರಾಪ್ತಾವಭಿನಂದ್ಯ ಕುಮಾರಕೌ । 

ಉಪನವೇಶ್ಯಾಸನೇ ರಮ್ಯೇ ರಾಜಪುತ್ರಮಭಾಷತ ॥ ೧೩೫ ॥ 
ಗಂಧರ್ವ ಉವಾಚ :-- 

ರಾಜೇಂದ್ರಪುತ್ರ ಪೂರ್ಮೇದ್ಯುಃ ಕೈಲಾಸಂ ಗತವಾನಹಂ । 

ತತ್ರಾಃಪೆಶ್ಯಂ ಮಹಾದೇವಂ ಪಾರ್ವತ್ಯಾ ಸಹಿತಂ ಪ್ರಭುಂ ॥ ೧೩೬ ॥ 

ಆಹೂಯ ಮಾಂ ಸ ದೇವೇಶಃ ಸರ್ವೇಷಾಂ ತ್ರಿದಿನೌಕಸಾಂ । 


ಸನ್ನಿಧಾವಾಹ ಭಗವಾನ್ಯ ರುಣಾಂಮೃತವಾರಿಧಿಃ ॥ ೧೩೭ ॥ 
ಧರ್ಮಗುಪ್ತಾಹ್ವಯಃ ಕಶ್ಚಿ ದನ್ರಾಜಪುತ್ರೋಸ್ತಿ ಭೂತಲೇ । 

ಅಕಿಂಚನೋ ಭ | ಸ್ಟರಾಜ್ಯೋ ಹೃತದೇಶಶ್ಚ ಶತ್ರುಭಿಃ ॥ ೧೩೮ ॥ 
ಸ ಬಾಲೋ ಗುರುವಾಕ್ಕೇನ ಮದರ್ಚಾಯಾಂ ರತಃ ಸದಾ । 

ಅದ್ಯ ತತ್ಸಿತರಃ ಸರ್ವೇ ಮಾಂ ಪ್ರಾಪ್ತಾಸ್ತೃತ್ಟ್ರಭಾನತಃ ॥ ೧೩೯೪ 
ತಸ್ಯ ತ್ವಮಪಿ ಸಾಹಾಯ್ಯಂ ಕುರು ಗಂಧರ್ವಸತ್ತಮ । 

ಅಥಾಸೌ ನಿಜರಾಜ್ಯಸ್ಫೋ ಹತಶತ್ರುರ್ಭವಿಷ್ಯತಿ ॥ ೧೪೦ ॥ 
ಇತ್ಯಾಜ್ಞಪ್ರೋ ಮಹೇಶೇನ ಸಂಪ್ರಾಪ್ತೋ ನಿಜಮಂದಿರಂ । 

ಅನಯಾ ಮದ್ದುಹಿತ್ರಾ ಚೆ ಬಹುಶೋಭ್ಯರ್ಥಿತಸ್ತಥಾ ॥ ೧೪೧ ॥ 





೧೩೫. ಆ ಗಂಧರ್ವರೊಡೆಯನು ಬಂದಿರುವ ಈ ಕುಮಾರನನ್ನು ಮನೋ 
ಹರವಾದ ಆಸನದಲ್ಲಿ ಕುಳ್ಳಿರಿಸಿ ರಾಜಕುಮಾರನನ್ನು ಕುರಿತು ಇಂತೆಂದನು. 

೧೩೬-೧೩೭. ಗಂಧರ್ವನು ಹೇಳುತ್ತಾನೆ:-""ರಾಜಕುಮಾರ! ನಾನು ನಿನ್ನೆ 
ಕೈಲಾಸಕ್ಕೆ ಹೋಗಿದ್ದೆನು. ಅಲ್ಲಿ ಪಾರ್ವತಿಯೊಡನೆ ಇರುವ ಮಹೇಶ್ವರನನ್ನು 
ಕಂಡೆನು. ದಯಾಳುವಾದ ಆ ಶಿವನು ನನ್ನನ್ನು ಕರೆದು ಸಮಸ್ತ ದೇವತೆಗಳ 
ಸಮಾಪದಲ್ಲಿಯೆ ಹೀಗೆಂದನು. 

೧೩೮. " ಗಂಧರ್ವರಾಜ! ಭೂಮಿಯಲ್ಲಿ ದರಿದ್ರನೂ, ರಾಜ್ಯವನ್ನು 
ಕಳೆದುಕೊಂಡವನೂ, ಬಂಧುಗಳಿಲ್ಲದವನೂ ಆದ ಧರ್ಮಗುಪ್ತನೆಂಬ ಓರ್ವ 
ರಾಜಕುಮಾರನಿದ್ದಾನೆ. 

೧೩೯. ಆ ಕುಮಾರನು ಗುರುವಿನ ಮಾತಿನಿಂದ ಯಾವಾಗಲೂ ನನ್ನ 
ಪೂಜೆಯಲ್ಲಿ ನಿರತನಾಗಿದ್ದಾನೆ. ಆ ಪೂಜೆಯ ಪ್ರಭಾವದಿಂದ ಅನನ ಪಿತೃಗಳೆಲ್ಲ 
ಈಗ ನನ್ನೆಡೆಗೆ ಬಂದಿದ್ದಾರೆ. 

೧೪೦. ಗಂಧರ್ವರಾಜ! ನೀನೂ ಅವನಿಗೆ ಸಹಾಯಮಾಡು. ಅವನು 
ಮರಳಿ ಶತ್ರುಗಳನ್ನು ವಧಿಸಿ ತನ್ನ ರಾಜ್ಯವನ್ನು ಪಡೆಯುವನು.' 

೧೪೧. ಹೀಗೆ ಮಹೇಶ್ವರನು ಆಜ್ಞಾಪಿಸಲು ನಾನು ಮನೆಗೆ ಬಂದೆನು. 
ಬಳಿಕ ನನ್ನ ಈ ಮಗಳು ಬಹುವಾಗಿ ಹಾಗೆಯೇ ಪ್ರಾರ್ಥಿಸಿದಳು. 

F 


೧೦೬ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಜ್ಞಾ ತ್ವೇಮಂ ಸಕಲಂ ಶಂಭೋರ್ನಿಯೋಗಂ ಕರುಣಾತ್ಮನಃ | 
ಆದಾಯೇಮಾಂ ದುಹಿತರಂ ಪ್ರಾಪ್ತೋಃಸ್ಮೀದಂ ವನಾಂತರಂ ॥ ೧೪೨ ॥ 
ಅತ ಏನಾಂ ಪ್ರಯಚ್ಛಾಮಿ ಕನ್ಯಾಮಂ ಶುಮತೀಂ ತವ | 

ಹತ್ವಾ ಶತ್ರೂನ್ಸೈರಾಷ್ಟ್ರೇ ತ್ವಾಂ ಸ್ಥಾ ಸಯಾಮಿ ಶಿವಾಜ್ಞಯಾ 1 ೧೪೩ ॥ 
ತಸ್ಮಿನ್ಸುರೇ ತ್ವಮನಯಾ ಭುಕ್ತ್ವಾ ಭೋಗಾನ್ಯಥೇಪ್ಸಿತಾನ್‌ I 
ದಶವರ್ಷಸಹಸ್ರಾಂತೇ ಗೆಂತಾಸಿ ಗಿರಿಶಾಲಯಂ 1 ೧೪೪ ॥ 
ತತ್ರಾಪಿ ಮನು ಕನ್ಯೇಯಂ ತ್ವಾಮೇವ ಪ್ರತಿಪತ್ಸ ತೇ! 

ಅನೇನೈನ ಸ್ವದೇಹೇನ ದಿನ್ಯೇನ ಶಿವಸಸ್ನಿಧೌ ॥ ೧೪೫ ॥ 
ಇತಿ ಗಂಧರ್ವರಾಜಸ್ತ ಮಾಭಾಷ್ಯ ನೃಪನೆಂದನಂ | 

ತಸ್ಮಿನ್ವನೇ ಸ್ವದುಹಿತುಃ ಪಾಣಿಗ್ರಾಹಮಕಾರಯತ್‌ ॥ ೧೪೬ ॥ 
ಪಾರಿಬರ್ಹಮದಾತ್ತಸ್ಮೈ ರತ್ನಭಾರಾನ್ಮಹೋಜ್ಜಲಾನ್‌ । 

ಚೊಡಾಮಣಿಂ ಚಂದ್ರನಿಭಂ ಮುಕ್ತಾಹಾರಾಂಶ್ಚ ಭಾಸುರಾನ್‌ ॥ ೧೪೭ ॥ 
ದಿವ್ಯಾಂ ಲಂಕಾರವಾಸಾಂಸಿ ಕಾರ್ತಸ್ಕರಪರಿಚ್ಛದಾನ್‌ | 
ಗಜಾನಾಮಯುತಂ ಭೂಯೋ ನಿಯುತಂ ನೀಲವಾಜಿನಾಂ 8 ೧೪೮ ॥ 
ಸ್ಯಂದನಾನಾಂ ಸಹಸ್ರಾಣಿ ಸೌವರ್ಣಾನಿ ಮಹಾಂತಿ ಚ । 

ಪುನರೇಕಂ ರಥಂ ದಿವ್ಯಂ ಧನುಶ್ಚೇಂದ್ರಾಯುಧೋಪಮಂ ॥ ೧೪೯॥ 


EL 


೧೪೨. ಇದನ್ನೆಲ್ಲ ದಯಾಳುವಾದ ಶಂಕರನ ಆಜ್ಞೆಯೆಂದು ತಿಳಿದು 
ಈ ಮಗಳನ್ನು ಕರೆದುಕೊಂಡು ಕಾಡಿಗೆ ಬಂದೆನು. 

೧೪೩. ಅದರಂತೆ ಈ ಅಂಶುಮತಿಯನ್ನು ನಿನಗೆ ಒಪ್ಪಿಸಿ ಶಿವನ ಅಪ್ಪಣೆ 
ಯಂತೆ ಶತ್ರುಗಳನ್ನೆಲ್ಲ ಕೊಂದು ನಿನ್ನನ್ನು ರಾಜ್ಯದಲ್ಲಿ ಸಟ್ಟಾಭಿಷೇಕಮಾಡುನೆನು. 

೧೪೪. ನೀನು ಆ ಪಟ್ಟಣದಲ್ಲಿ ಈ ಅಂಶುಮತಿಯೊಡನೆ ಇಷ್ಟವಾದ 
ಜಭೋಗಗಳನ್ನನುಭವಿಸಿ ಹತ್ತುಸಾವಿರ ವರ್ಷಗಳಾದ ಬಳಿಕ ಕೈಲಾಸವನ್ನು 
ಸೇರುವೆ. 

೧೪೫. ಅಲ್ಲಿಯೂ ಈ ನನ್ನ ಕನೈೈಯು ಈ ದಿವ್ಯದೇಹೆದಿಂದ ನಿನ್ನನ್ನೇ 
ಪಡೆಯುವಳು.?' 

೧೪೬. ಗಂಧರ್ವರಾಜನು ಆ ರಾಜಕುಮಾರನನ್ನು ಕುರಿತು ಹೀಗೆ ಹೇಳಿ 
ಆ ಕಾಡಿನಲ್ಲಿ ತನ್ನ ಮಗಳಿಗೆ ವಿವಾಹವನ್ನು ಮಾಡಿದನು. 

೧೪೭-೧೫೨. ಅಳಿಯನಾದ ಆ ರಾಜಕುಮಾರನಿಗೆ ಉಡುಗೊರೆಯಾಗಿ 
ಉಜ್ವಲ ರತ್ನಗಳನ್ನ್ಯೂ ಚಂದ್ರನಂತಿರುವ ಚೂಡಾಮಣಿಯನ್ನ್ಯೂ ಪ್ರಕಾಶ 
ಮಾನವಾದ ಮುತ್ತಿನಹಾರವನ್ನೂ, ದಿವ್ಯವಾದ ಒಡವೆ ವಸ್ತ್ರಗಳನ್ನೂ, ಸುವರ್ಣದ 


ಸಪ್ತಮೋ5ಧ್ಯಾಯಃ ೧೦೩೭ 


ಅಸ್ಟ್ರಾಣಾಂ ಚ ಸಹಸ್ರಾಣಿ ತೂಣೇಜಾಕ್ಸೃಯಸಾಯಕ್‌ೌ । 


ಅಭೇದ್ಯಂ ವರ್ಮ ಸೌವರ್ಣಂ ಶಕ್ತಿಂ ಚೆ ರಿಪುಮರ್ದಿನೀಂ ॥ ೧೫೦॥ 
ದುಹಿತುಃ ಪರಿಚರ್ಯಾರ್ಥಂ ದಾಸೀಪಂಚಸಹಸ್ರಕಂ । 

ದದೌ ಪ್ರೀತಮನಾಸ್ತಸ್ಮ್ಮೈ ಧನಾನಿ ವಿವಿಧಾನಿ ಚ ॥ ೧೫೧ ॥ 
ಗಂಧರ್ವಸೈನ್ಯಮತ್ಯುಗ್ರಂ ಚತುರಂಗಸಮನ್ವಿತಂ । 

ಪುನಶ್ಚ ತತ್ಸಹಾಯಾರ್ಥೆೇ ಗಂಧರ್ವಾಂ?ಿಪತಿರ್ದದೌ ॥ ೧೫೨ ॥ 
ಇತ್ಸಂ ರಾಜೇಂದ್ರತನಯಃ ಸಂಪ್ರಾಪ್ತಃ ಶ್ರಿಯಮುತ್ತಮಾಂ । 
ಅಭೀಷ್ಟಜಾಯಾಸಹಿತೋ ಮುಮುದೇ ನಿಜಸಂಪದಾ ॥ ೧೫೩ ॥ 
ಕಾರಯಿತ್ವಾ ಸ್ವದುಹಿತುರ್ವಿವಾಹಂ ಸಮಯೋಚಿತಂ । 

ಯಯೌ ನಿಮಾನಮಾರುಹ್ಯ ಗಂಧರ್ವಾಂಧಿಪತಿರ್ದಿವಂ ॥ ೧೫೪ ॥ 
ಧರ್ಮಗುಪ್ತಃ ಕೃತೋದ್ವಾಹಃ ಸಹ ಗಂಧರ್ವಸೇನಯಾ । 

ಪುನಃ ಸ್ವನಗರಂ ಪ್ರಾಪ್ಯ ಜಘಾನ ರಿಪುವಾಹಿನೀಂ ॥ ೧೫೫ ॥ 
ದುರ್ಧರ್ಷಣಂ ರಣೇ ಹತ್ವಾ ಶಕ್ತ್ಯಾ ಗಂಧರ್ವಸೇನಯಾ । 
ನಿಃಶೇಷಿತಾಂರಾತಿಬಲಃ ಪ್ರವಿವೇಶ ನಿಜಂ ಪುರಂ ॥ ೧೫೬ ॥ 


ಉಪಕರಣಗಳನ್ನೂ, ಚಿನ್ನದ ಒಂದು ಸಾವಿರ ದೊಡ್ಡ ರಥಗಳನ್ನೂ ಒಂದು 
ದಿವ್ಯರಥವನ್ನೂ, ಇಂದ್ರನ ವಜ್ರಾಯುಧದಂತಿರುವ ಒಂದ" ಬಿಲ್ಲನ್ನೂ ಸಾವಿರ 
ಅಸ್ರ್ರಗಳನ್ನೂ, ಅಕ್ಸುಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನೂ, ಅಭೇದ್ಯ 
ವಾದ ಒಂದು ಚಿನ್ನದ ಕವಚವನ್ನೂ, ರಿಪುಗಳನ್ನು ಕೊಲ್ಲುವ ಶಕ್ರ್ಯಾಯುಧ 
ವನ್ನೂ, ಮಗಳ ಸೇವೆಗಾಗಿ ಐದುಸಾವಿರ ಮಂದಿ ದಾಸಿಯರನ್ನೂ ಹಣವನ್ನೂ, 
ಅಳಿಯನ ಸಹಾಯಕ್ಕಾಗಿ ಚೆತುರಂಗಬಲದಿಂದ ಕೂಡಿದ ಅತ್ಯುಗ್ರವಾದ 
ಗಂಧರ್ವಸೈನ್ಯವನ್ನೂ ಸಂತೋಷದಿಂದ ಕೊಟ್ಟನು. 

೧೫೩. ಹೀಗೆ ರಾಜಕುಮಾರನು ಉತ್ತಮವಾದ ಸಂಪತ್ತನ್ನು ಪಡೆದು 
ಪ್ರಿಯಭಾರ್ಯೆಯೊಡನೆ ತನ್ನ ಐಶ್ವರ್ಯದಿಂದ ಆನಂದಗೊಂಡನು. 

೧೫೪. ಗಂಧರ್ವರಾಜನು ಮಗಳಿಗೆ ಸಮಯೋಚಿತವಾದ ವಿವಾಹವನ್ನು 
ಮಾಡಿಸಿ ವಿಮಾನವನ್ನೇರಿ ಸ್ವರ್ಗಕ್ಕೆ ತೆರಳಿದನು. 

೧೫೫. ಇತ್ತ ಧರ್ಮಗುಪ್ತನು ಮದುವೆಮಾಡಿಕೊಂಡು ಗಂಧರ್ವ ಸೇನೆ 
ಯೊಡನೆ ತನ್ನ ಪಟ್ಟಣವನ್ನು ಸೇರಿ ಶತ್ರುಸೇನೆಯನ್ನು ಕೊಂದನು. 

೧೫೬. ಸಮರದಲ್ಲಿ ಶಕ್ತ್ಯಾ ಯುಧದಿಂದ ದುರ್ಧರ್ಷಣನನ್ನು ವಧಿಸಿ ಗಂಧರ್ವ 
ಸೇನೆಯಿಂದ ಶತ್ರುಬಲವನ್ನು ನಿರ್ಮೂಲಗೊಳಿಸಿ ತನ್ನ ನಗರವನ್ನು ಪ್ರವೇಶಿ 
ಸಿದನು. 


೧೦೪ ಶ್ರೀ ಸ್ಥಾಂದಮುಹಾಪುರಾಣಂ 


ತತೋಇಭಿಸಿಕ್ತಃ ಸಚಿವೈರ್ಜ್ರಾಹ್ಮಣೈಶ್ಚ ಮಹೋತ್ತಮೈಃ 1 


ರತ್ನಸಿಂಹಾಸನಾರೂಢಶ್ಚ ಕ್ರೇ ರಾಜ್ಯಮಕಂಟಕಂ H ೧೫೩೭ ॥ 
ಯಾ ವಿಪ್ರವನಿತಾ ಪೂರ್ವಂ ತಮಪುಸ್ನಾತ್ಸೃಪುತ್ರವತ್‌ [ 
ಸೈನ ಮಾತಾಭವತ್ತಸ್ಯ ಸಭ್ರಾತಾ ದ್ವಿಜನಂದನಃ ॥ ೧೫೮ ॥ 


ಗಂಧರ್ವತನೆಯಾ ಜಾಯಾ ವಿದರ್ಭನಗರೇಶ್ವರಃ I 

ಆರಾಧ್ಯ ದೇವಂ ಗಿರಿಶಂ ಧರ್ಮಗುಪ್ತೋ ನೃಪೋ ಭವತ್‌ ॥ ೧೫೯ ॥ 

ಏವಮನ್ಯೇ ಸಮಾರಾಧ್ಯ ಪ್ರದೋಷೇ ಗಿರಿಜಾಪತಿಂ । 

ಲಭಂತೇ ಭೀಪ್ಸಿತಾನ್ಯಾಮಾನ್ಹೇಹಾಂತೇ ತು ಹರಾಂ ಗತಿಂ 1 ೧೬೦ ॥ 
ಸೂತ ಉವಾಚ: 

ಏತನ್ಮಹಾವ್ರತಂ ಪುಣ್ಯಂ ಪ್ರದೋಷೇ ಶಂಕರಾರ್ಚನಂ । 

ಧರ್ಮಾರ್ಥಕಾಮನೋಕ್ಸಾಾಣಾಂ ಯಜೇತತ್ಸಾಧನಂ ಪರಂ ॥ ೧೬೧॥ 

ಯ ಏತಚ್ಛ ಎಣುಯಾತ್ಸುಣ್ಯಂ ಮಾಹಾತ್ಮ್ಯಂ ಹೆರಮಾಮ ತಂ । 

ಪ್ರದೋಷೇ ಶಿವಪೂಜಾಂತೇ ಕಫಯೇದ್ವಾ ಸಮಾಹಿತಃ ॥ ೧೬೨ ॥ 

ಭವೇನ್ನ ತಸ್ಯ ದಾರಿದ್ರ್ಯಂ ಜನ್ಮಾಂತರಶತೇಷ್ವಫಿ । 

ಜ್ಞಾನೈಶ್ಚರ್ಯಸಮಾಯುಕ್ತಃ ಸೋಂಂತೇ ಶಿವಪುರಂ ವ್ರಜೇತ್‌ ॥ ೧೬೩ ॥ 





೧೫೭. ಬಳಿಕ ಮಂತ್ರಿಗಳಿಂದಲೂ ಬ್ರಾಹ್ಮಣೋತ್ತಮರಿಂದಲೂ ರಾಜ್ಯಾ 
ಭಿಷಕ್ತನಾಗಿ ರತ್ಸಸಿಂಹಾಸನದಲ್ಲಿ ಕುಳಿತು ನಿಷ್ಕಂಟಕವಾಗಿ ರಾಜ್ಯವನ್ನಾಳಿದನು. 

೧೫೮. ಹಿಂದೆ ಅವನನ್ನು ತನ್ನ ಮಗನಂತೆ ಕಾಪಾಡಿದ ವಿಪ್ರರಮಣಿಯೇ 
ಅವನಿಗೆ ತಾಯಿಯಾದಳು. ಆ ದ್ವಿಜಕುಮಾರನೇ ಸಹೋದರನಾದನು. 

೧೫೯. ಹೀಗೆ ಧರ್ಮಗುಪ್ತನು ಮಹೇಶ್ವರನನ್ನು ಆರಾಧಿಸಿ ಗಂಧರ್ವ 
ಕನ್ಯೆಯನ್ನು ಪತ್ನಿಯನ್ನಾಗಿ ಪಡೆದು ವಿದರ್ಭದೇಶಕ್ಕೆ ಒಡೆಯನಾದನು. 

೧೬೦. ಹೀಗೆ ಇತರರೂ ಪ್ರದೋಷಕಾಲದಲ್ಲಿ ಮಹೇಶ್ವರನನ್ನು ಪೂಜಿಸಿ 
ಅಭೀಷ್ಟಾರ್ಥಗಳನ್ನು ಪಡೆದು ದೇಹಾವಸಾನದಲ್ಲಿ ಉತ್ತಮಗತಿಯನ್ನು 
ಹೊಂದುವರು. 

೧೬೧. ಸೂತನು ಹೇಳುತ್ತಾನೆ: ಪ್ರಡೋಷಕಾಲದಲ್ಲಿ ಮಾಡುವ ಈ ಶಿವ 
ಪೂಜೆಯೆಂಬ ಪವಿತ್ರವಾದ ಮಹಾವ್ರತವು ಧರ್ಮಾರ್ಥಕಾಮಮೋಕ್ಪಗಳೆಂಬ 
ಚತುರ್ವಿಧ ಪುರುಷಾರ್ಥಗಳನ್ನೀಯುವುದು. 

೧೬೨-೧೬೩. ಅದ್ಭುತವಾದ ಈ ಮಾಹಾತ್ಮ್ಯವನ್ನು ಕೇಳಿದವನೂ, 
ಪ್ರಜೋಷಕಾಲದ ಶಿವಪೂಜೆಯ ಕೊನೆಯಲ್ಲಿ ಇದನ್ನು ಹೇಳಿದವನೂ ಬಡತನ 
ವಿಲ್ಲದವನಾಗಿ ಅನೇಕ ಜನ್ಮಗಳಲ್ಲಿ ಜ್ಞಾನೈಶ್ವರ್ಯಯುಕ್ತನಾಗಿ ಅವಸಾನದಲ್ಲಿ 
ಶಿವಾಲಯವನ್ನು ಸೇರುವನು. 


ಸಪ್ರನೋರಧ್ಯಾಯಃ ೧೦೯ 


ಯೇ ಪ್ರಾಪ್ಯ ದುರ್ಲಭತರಂ ಮನುಜಾಃ ಶರೀರಂ 
ಕುರ್ವಂತಿ ಹಂತ ಪರೆಮೇಶ್ವರಪಾದಪೊಜಾಂ । 
ಧನ್ಯಾಸ್ತ ಏವ ನಿಜಪುಣ್ಯಜಿತತ್ರಿಲೋಕಾ 
ಸ್ವೇಷಾಂ ಪದಾಂಬುಜರಜೋ ಭುವನಂ ಪುನಾತಿ ॥೧೬೪॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ "ಪ್ರದೋಷಮಹಿಮಾನು 
ವರ್ಣನಂ'' ನಾಮ ಸಪ್ತಮೋಂಧ್ಯಾಯಃ 


೧೬೪. ಯಾರು ದುರ್ಲಭವಾದ ಈ ಮಾನವ ಶರೀರವನ್ನು ಪಡೆದು 
ಪರಮೇಶ್ವರನ ಚರಣಾರಾಧನೆಯನ್ನು ಮಾಡಿದ ಪುಣ್ಯದಿಂದ ಮೂರು ಲೋಕ 
ಗಳನ್ನೂ ಜಯಿಸಿದವರೋ ಅವರೇ ಧನ್ಯರು. ಅವರ ಚರಣಸರೋಜಗಳ 
ಧೂಲಿಯು ಲೋಕವನ್ನು ಪವಿತ್ರಗೊಳಿಸುವುದು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮುಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಪ್ರದೋಷಮಹಿಮಾನುವರ್ಣನ'ವೆಂಬ 
ಏಳನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥಾಷ್ಟಮೋಧ್ಯಾಯಃ 
ಸೋಮವಾರವ್ರತವರ್ಣನಂ 
ಸೂತ ಉವಾಚ :- 
ನಿತ್ಯಾನಂದಮಯಂ ಶಾಂತಂ ನಿರ್ವಿಕಲ್ಪಂ ನಿರಾನುಯಂ | 
ಶಿನತತ್ತ್ವಮನಾದ್ಯಂತಂ ಯೇ ವಿದುಸ್ತೇ ಹರಂ ಗತಾಃ uo 
ವಿರಕ್ತಾಃ ಕಾಮಭೋಗೇಭ್ಯೋ ಯೇ ಪ್ರಕುರ್ವಂತ್ಯಹೈತುಕೀಂ | 
ಭಕ್ತಿಂ ಪರಾಂ ಶಿವೇ ಧೀರಾಸ್ತೇಷಾಂ ಮುಕ್ತಿರ್ನಸಂಸೃತಿಃ Hon 
ನಿಷಯಾನಭಿಸಂಧಾಯ ಯೇ ಕುರ್ವಂತಿ ಶಿವೇ ರತಿಂ । 
ವಿಷಯೈರ್ನಾಂಭಿಭೂಯಂತೇ ಭುಂಜಾನಾಸ್ತತ್ಸಲಾನ್ಯಪಿ Han 
ಯೇನ ಕೇನಾಃಫಿ ಭಾವೇನ ಶಿವಭಕ್ತಿಯುತೋ ನರಃ । 
ನ ವಿನಶ್ಯತಿ ಕಾಲೇನ ಸ ಯಾತಿ ಪರಮಾಂ ಗತಿಂ ॥೪॥ 
ಆರುರುಕ್ಟುಃ ಪರಂ ಸ್ಥಾನಂ ನಿಷಯಾಸಕ್ತಮಾನಸಃ । 
ಪೂಜಯೇತ್ಕರ್ಮಣಾ ಶಂಭುಂ ಭೋಗಾಂತೇ ಶಿನಮಾಪ್ಪುಯಾತ್‌ ॥ ೫ ॥ 





ಕನ್ನಡದ ಅನುವಾದ 
ಸೋಮ ವಾರವ್ರತವರ್ಣನ 


೧. ಸೂತನು ಹೇಳುತ್ತಾನೆ: ನಿತ್ಯಾನಂದಸ್ವರೂಸನೂ, ಶಾಂತನೂ, 
ವಿಕಲ್ಪರಹಿತನೂ, ನಿರ್ದುಷ್ಟೈನೂ, ಆದ್ಯಂತವಿಲ್ಲದವನೂ ಆದ ಶಿವನ ತತ್ತ್ವ 
ವನ್ನರಿತವರು ಉತ್ತಮಗತಿಯನ್ನು ಪಡೆಯುವರು. 

೨. ಕಾಮಭೋಗಗಳನ್ನು ತೊರೆದು ವೈರಾಗ್ಯಗೊಂಡು ಶಿವನಲ್ಲಿ ನಿರ್ವ್ಯಾಜ. 
ಭಕ್ತಿಯನ್ನು ಮಾಡುವ ಜ್ಞಾನಿಗಳು ಸಂಸಾರದುಃಖವಿಲ್ಲದೆ ಮೋಕ್ಸವನ್ನು 
ಪಡೆಯುವರು. 

೩. ವಿಷಯಗಳಲ್ಲಿ ಅಭಿಲಾಷೆಯಿಲ್ಲದೆ ಅವುಗಳ ಫಲಗಳನ್ನು ಅನುಭವಿ 
ಸುತ್ತ ಶಿವನಲ್ಲಿ ಭಕ್ತಿಮಾಡುವವರು ವಿಷಯಾಸಕ್ತರಾಗುವುದಿಲ್ಲ. 

೪. ಯಾವುದಾದರೊಂದು ಭಾವನೆಯಿಂದ ಶಿವನಲ್ಲಿ ಭಕ್ತಿಯನ್ನು ತಳೆದರೂ 
ಮಾನವನು ಕೆಡುವುದಿಲ್ಲ. ಅವನು ಉತ್ತಮಗತಿಯನ್ನೇ ಪಡೆಯುವನು. 

೫. ಉತ್ತಮಸಾ ನವನ್ನೇರಲಪೇಕ್ಲೆಯುಳ್ಳವನಾಗಿ ವಿಷಯಾಸಕ್ತ ವಾದ 
ಮನಸ್ಸುಳ್ಳವನು ಕರ್ಮಾನುಷ್ಕಾನಮಾಡುತ್ತ ಶಿವನನ್ನು ಪೂಜಿಸಿದರೆ ಅವನು. 
ವಿಷಯಾನುಭವದ ಕೊನೆಯಲ್ಲಿಯಾದರೂ ಶಿವನನ್ನು ಸೇರುವನು. 


ಅಷ್ಟಮೋತಧ್ಯಾಯಃ ೧೧೧ 


ಅಶಕ್ತಃ ಈಕಶ್ಚಿ ದುತ್ಸ್ರಷ್ಟುಂ ಪ್ರಾಯೋ ನಿಷಯವಾಸನಾಂ । 

ಅತಃ ಕರ್ಮಮಯಿಾ ಪೂಜಾ ಕಾಮಧೇನುಃ ಶರೀರಿಣಾಂ ॥೬॥ 
ಮಾಯಾಮಯೇಹ ಸಂಸಾರೇ ಯೇ ವಿಹೃತ್ಯ ಚಿರಂ ಸುಖಂ । 
ಮುಕ್ತಿಮಿಚ್ಚಂತಿ ದೇಹಾಂತೇ ತೇಷಾಂ ಧರ್ಮೋಂಯವಿರಾರಿತತಃ ॥ ೭॥ 
ಶಿವಪೂಜಾ ಸದಾ ಲೋಕೇ ಹೇತುಃ ಸ್ವರ್ಗಾಪನರ್ಗಯೋಃ ! 


ಸೋಮವಾರೇ ವಿಶೇಷೇಣ ಪ್ರದೋಷಾದಿಗುಣಾನ್ಚಿತೇ । un 
ಫೇನಲೇನಾ ಪಿ ಯೇ ಕುರ್ಯಃ ಸೋಮವಾಕೇ ಶಿವಾರ್ಚನಂ । 

ನ ತೇಷಾಂ ವಿದ್ಯತೇ ಕಿಂಚಿದಿಹಾಮುತ್ರ ಚ ದುರ್ಲಭಂ un 
ಉಪೋಷಿತಃ ಶುಚಿರ್ಭೂತ್ವಾ ಸೋಮವಾಕರೇ ಜಿತೇಂದ್ರಿಯಃ । 
ವೈದಿಕೈರ್ಲೌಕಕೈರ್ವಾಂಪಿ ವಿಧಿನತ್ಸೂಜಯೇಚ್ಛೆವಂ ॥೧೦॥ 
ಬ್ರಹ್ಮಚಾರೀ ಗೃಹಸ್ಫೋವಾ ಕನ್ಯಾ ನಾಪಿ ಸಭರ್ತ್ಪ್ರಕಾ । 

ವಿಭರ್ತೃಕಾ ವಾ ಸಂಪೂಜ್ಯ ಲಭತೇ ವರಮಿತಾಪ್ಸಿತಂ ॥೧೧॥ 
ಅತ್ರಾಃಹಂ ಕಥಯಿಷ್ಯಾಮಿ ಕಥಾಂ ಶ್ರೋತೃಮನೋಹರಾಂ । 

ಶ್ರುತ್ವಾ ಮುಕ್ತಿಂ ಪ್ರಯಾಂತ್ಯೇನ ಭಕ್ತಿರ್ಭವತಿ ಶಾಂಭವೀ ॥ ೧೨॥ 


೬. ಕೆಲವರು ವಿಷಯವಾಸನೆಯನ್ನು ತ್ಯಜಿಸಲು ಬಹಳಮಟ್ಟಿಗೆ ಶಕ್ತ 
ರಾಗುವುದಿಲ್ಲ. ಆದುದರಿಂದ ಅಂತಹ ಮಾನವರಿಗೆ ಕರ್ಮಮಯವಾದ 
ಪೂಜೆಯು ಕಾಮಥೇನುವಿನಂತೆ ಇಷ್ಟಾರ್ಥವನ್ಲೀಯುವುದು. 

೭. ಮಾಯಾರೂಪವಾದ ಸಂಸಾರದಲ್ಲಿ ಬಹಳಕಾಲ ಸುಖವಾಗಿ ವಿಹರಿಸಿ 
ದೇಹಾವಸಾನದಲ್ಲಿ ಮೋಕ್ಸವನ್ನಿಚ್ಛಿಸುವವರಿಗೆ ಈ ಧರ್ಮವು ಉಕ್ತವಾಗಿದೆ. 

೮. ಲೋಕದಲ್ಲಿ ಯಾವಾಗಲೂ ಶಿವಪೂಜೆಯು ಸ್ವರ್ಗ, ಮೋಕ್ಸಗಳಿಗೆ 
ಕಾರಣವಾದುದು. ಪ್ರಡೋಷಾದಿಗುಣಗಳಿಂದ ಕೂಡಿದ ಸೋಮವಾರವು 
ಶಿವಪೂಜೆಗೆ ಇನ್ನೂ ನಿಶೇಷವಾದುದು. 

೯, ಸೋಮವಾರದ ದಿನ ಸಾಮಾನ್ಯವಾಗಿ ಶಿವಾರ್ಚನೆಯನ್ನು ಮಾಡಿದ 
ವರಿಗೆ ಇಹಪರಗಳಲ್ಲಿ ದುರ್ಲಭವಾದುದು ಯಾವುದೂ ಇಲ್ಲ. 

೧೦. ಸೋಮವಾರದ ದಿವಸ ಉಪವಾಸವಿದ್ದು ಶುದ್ಧನೂ ಜಿತೇಂದ್ರಿಯನೂ 
ಆಗಿ ವೈದಿಕ ಅಥವಾ ಲೌಕಿಕ ಕ್ರಮದಿಂದ ಶಿವನನ್ನರ್ಚಿಸಬೇಕು. 

೧೧. ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ಕನ್ಯೆಯಾಗಲಿ, ಸುಮಂಗಲಿ 
ಯಾಗಲಿ, ವಿಧವೆಯಾಗಲಿ ಶಿವನನ್ನು ಪೂಜಿಸಿದರೆ ಇಷ್ಟಾರ್ಥವು ದೊರೆಯುವುದು. 

೧೨. ಈ ವಿಷಯದಲ್ಲಿ ಶ್ರೋತೃಗಳಿಗೆ ಮನೋಹರವಾದ ಒಂದು ಕಥೆ 
ಯನ್ನು ಹೇಳುವೆನು. ಇದನ್ನು ಕೇಳಿದವರು ಶಿವಭಕ್ತಿಸಂಪನ್ನರಾಗಿ ಮುಕ್ತಿ 
ಯನ್ನು ಪಡೆಯುವರು. 


೧೧೨ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಆರ್ಯಾವರ್ತೆ ನೃಪಃ ಕಶ್ಚಿ ದಾಸೀದ್ದ ರ್ಮಭೃತಾಂ ವರಃ । 
ಚಿತ್ರವರ್ಮೇತಿ ನಿಖ್ಯಾತೋ ಧರ್ಮರಾಜೋ ದುರಾತ್ಮನಾಂ 1 ೧೩೫0 
ಸ ಗೋಪ್ತಾ ಧರ್ಮಸೇತೂನಾಂ ಶಾಸ್ತಾ ದುಪ್ಪಥೆಗಾಮಿನಾಂ । 


ಯಷ್ಟಾ ಸಮಸ್ತಯಜ್ಞಾನಾಂ ತ್ರಾತಾ ಶರಣಮಿಚ್ಛತಾಂ ॥ ೧೪ ॥ 
ಕರ್ತಾ ಸಕಲಪುಣ್ಯಾನಾಂ ದಾತಾ ಸಕಲಸಂಪದಾಂ | 

ಜೇತಾ ಸೆಪತ್ನವೃಂದಾನಾಂ ಭಕ್ತಃ ಶಿವಮುಕುಂದೆಯೋಃ 1 ೧೫೪ 
ಸೊಆನುಕೂಲಾಸು ಪತ್ಲೀಷು ಲಬ್ಧ್ವಾ ಪುತ್ರಾನ್ಮಹೌಜಸಃ । 

ಚಿರೇಣ ಪ್ರಾರ್ಥಿತಾಂ ಲೇಭೇ ಕನ್ಯಾಮೇಕಾಂ ವರಾನನಾಂ 1 ೧೬ ॥ 
ಸ ಲಬ್ದಾ ತನಯಾಂ ದಿಷ್ಟ್ಯಾ ಹಿಮವಾನಿವ ಪಾರ್ವತೀಂ । 

ಆತ್ಮಾನಂ ದೇವಸದೃಶಂ ಮೇನೇ ಪೂರ್ಣಮನೋರಥಂ ॥ ೧೭ ॥ 


ಸ ಏಕದಾ ಜಾತಕಲಕ್ಷ್ಮಣಜ್ಞಾ 

ನಾಹೂಯ ಸಾಧೂನ್ಹಿ ಎ_ಜಮುಖ್ಯವೃಂದಾನ್‌ | 
ಕುತೂಹಲೇನಾಭಿನಿನಿಷ್ಟಚೇತಾಃ 

ಪಪ್ರಚ್ಛ ಕನ್ಯಾಜನನೇ ಫಲಾನಿ H ೧೮ ॥ 





೧೩. ಆರ್ಯಾವರ್ತದಲ್ಲಿ ಧರ್ಮಿಷ್ಠರಲ್ಲಿ ವರಿಷ್ಕನಾಗಿ ದುಷ್ಟರಿಗೆ ಯಮ. 
ನಂತಿರುವ ಚಿತ್ರವರ್ಮನೆಂಬ ಒಬ್ಬ ಜೊರೆಯಿದ್ದನು. 

೧೪-೧೫ ಅವನು ಧರ್ಮದ ಕಟ್ಟಳೆಗಳನ್ನು ಕಾಪಾಡುವವನೂ, 
ದುರ್ಮಾರ್ಗದಲ್ಲಿ ನಡೆಯುವವರನ್ನು ಶಿಕ್ಷಿಸುವವನ್ಕ, ಸಕಲ ಯಾಗಗಳನ್ನು 
ಮಾಡುವವನೂ ಶರಣಾಗತರನ್ನು ರಕ್ಷಿಸುವವನೂ, ಸಕಲ ಪುಣ್ಯಕರ್ಮಗಳನ್ನಾ 
ಚರಿಸುವವನೂ, ಸಮಸ್ತ್ಯಸಂಪತ್ತುಗಳನ್ನು ದಾನಮಾಡುವವನೂ, ಶತ್ರುಗಳನ್ನು 
ಜಯಿಸುವವನೂ, ಹರಿಹರರಲ್ಲಿ ಭಕ್ತನೂ ಆಗಿದ್ದನು. 

೧೬. ಅವನು ಅನುಕೂಲವಾದ ಹೆಂಡತಿಯರಲ್ಲಿ ಮಹಾತೇಜಸ್ವಿಗಳಾದ. 
ಪುತ್ರರನ್ನು ಪಡೆದು ಬಹುಕಾಲದಿಂದ ಅಪೇಕ್ಸಿಸುತ್ತಿದ್ದ ಸುಂದರಿಯಾದ ಓರ್ವ 
ಕನ್ಯೆಯನ್ನೂ ಪಡೆದನು. 

೧೭. ಹಿಮವಂತನು ಗೌರೀದೇವಿಯನ್ನು ಪಡೆದಂತೆ ಅವನು ಅದೃಷ್ಟವಶ 
ದಿಂದ ಕನ್ಯೈಯನ್ನು ಪಡೆದು ಸಂಪೂರ್ಣ ಮನೋರಥವುಳ್ಳ ತನ್ನನ್ನು ದೇವತೆಗಳಿಗೆ 
ಸಮಾನನನ್ನಾಗಿ ತಿಳಿದನು. 

೧೮. ಒಂದಾನೊಂದುವೇಳೆ ಅವನು ಜಾತಕ ಲಕ್ಸಣವನ್ನೆರಿತ ಸಾಧು. 
ಗಳಾದ ದ್ವಿಜೋತ್ತಮರನ್ನು ಸೇರಿಸಿ ಕುತೂಹಲದಿಂದ ಕನ್ಯಾಜಾತಕದ ಫಲ: 
ಗಳನ್ನು ಕೇಳಿದನು. 


ಅಸ್ಟಮೋರಧ್ಯಾಯೆಃ ೧೧೩ 


ಅಥ ತತ್ರಾಂಬ್ರನೀದೇಕೋ ಬಹುಜ್ಜೋ ದ್ವಿಜಸತ್ತಮಃ । 


ಏಷಾ ಸೀಮಂತಿನೀ ನಾಮ್ನಾ ಕನ್ಯಾ ತನ ಮಹೀಪತೇ ॥ ೧೯॥ 
ಉಮೇವ ಮಾಂಗಲ್ಯವತೀ ದಮಯಂತೀವ ರೂಪಿಣೀ । 

ಭಾರತೀವ ಕಲಾಭಿಜ್ಞಾ ಲಕ್ಷ್ಮೀರಿನ ಮಹಾಗುಣಾ ॥ ೨೦॥ 
ಸುಪ್ರಜಾ ದೇವಮಾತೇವ ಜಾನಕೀವ ಧೃತವ್ರತಾ 

ರನಿಪ್ರಭೇವ ಸತ್ಕಾಂತಿಶ್ಚಂದ್ರಿಕೇವ ಮನೋರಮಾ ॥ ೨೧॥ 
ದಶವರ್ಷಸಹಸ್ರಾಣಿ ಸಹಭರ್ತ್ರಾ ಪ್ರಮೋದತೇ । 

ಪ್ರಸೂಯ ತನಯಾನಷ್ಟೌ ಪರಂ ಸುಖಮವಾಪ್ಸ ತಿ ॥ ೨೨ ॥ 
ಇತ್ಯುಕ್ತವಂತಂ ನೃಪತಿರ್ಧನೈಃ ಸಂಪೂಜ್ಯ ತೆಂ ದ್ವಿಜಂ 1 

ಅನಾಪ ಪರಮಾಂ ಪ್ರೀತಿಂ ತದ್ವಾಗಮೃತಸೇವಯಾ ॥ ೨೩ ॥ 
ಅಥಾಃನ್ಯೋಪಪಿ ದ್ವಿಜಃ ಪ್ರಾಹ ಧೈರ್ಯವಾನಯಿತಿದ್ಯುತಿಃ । 

ಏಷಾ ಚೆತುರ್ದಶೇ ವರ್ಷೇ ವೈಧವ್ಯಂ ಪ್ರತಿಪತ್ಸ್ಯತಿ ॥ ೨೪ ॥ 
ಇತ್ಯಾಕರ್ಣ್ಯ ವಚಸ್ತಸ್ಯ ವಜ್ರನಿರ್ಫಾತನಿಷ್ಠುರಂ । 
ಮುಹೂರ್ತಮಭವದ್ರಾಜಾ ಚಿಂತಾವ್ಯಾಕುಲಮಾನಸಃ ॥ ೨೫ ॥ 


೧೯-೨೨. ಬಳಿಕ ಆ ಬ್ರಾಹ್ಮಣರ ಗುಂಪಿನಲ್ಲಿದ್ದ ವಿದ್ವಾಂಸನಾದ ಒಬ್ಬ 
ಬ್ರಾಹ್ಮಣನು, "" ಮಹಾರಾಜ! ಸೀಮಂತಿನಿಯೆಂಬ ಈ ನಿನ್ನ ಕನ್ಯೆಯು ಪಾರ್ವತಿ 
ಯಂತೆ ಮಾಂಗಲ್ಯವುಳ್ಳವಳೂ, ದಮಯಂತಿಯಂತೆ ಸೌಂದರ್ಯವುಳ್ಳವಳ್ಳೂ 
ಭಾರತಿಯಂತೆ ಕಲೆಗಳನ್ನರಿತವಳೂ, ಲಕ್ಷ್ಮಿಯಂತೆ ಅತಿಶಯಗುಣಗಳುಳ್ಳ 
ವಳೂ, ಅದಿತಿಯಂತೆ ಒಳ್ಳೆಯ ಮಕ್ಕಳುಳ್ಳವಳೂ, ಸೀತೆಯಂತೆ ನಿಯಮವುಳ್ಳ 
ವಳೂ, ಸೂರ್ಯಪ್ರಭೆಯಂತೆ ಒಳ್ಳೆಯ ಕಾಂತಿಯುಳ್ಳವಳೂ, ಚಂದ್ರಿಕೆಯಂತೆ 
ಮನೋಹರಳೂ ಆಗಿ ಹತ್ತುಸಾವಿರ ವರ್ಷಗಳ ಕಾಲ ಪತಿಯೊಡನೆ ಸಂತೋಷ 
ಗೊಳ್ಳುತ್ತ ಅಷ್ಟಪುತ್ರರನ್ನು ಹೆತ್ತು ಸುಖವನ್ನು ಪಡೆಯುವಳು'' ಎಂದು. 
ಹೇಳಿದನು. 

೨೩. ದೊರೆಯು ಹೀಗೆ ಶುಭಫಲವನ್ನು ಹೇಳಿದ ಆ ಬ್ರಾಹ್ಮಣನನ್ನು ಧನ 
ವನ್ನಿತ್ತು ಪೂಜಿಸಿ ಅವನ ವಚನಾಮೃತಸೇವನೆಯಿಂದ ಅತ್ಯಂತ ಸಂತೋಷ 
ಗೊಂಡನು. 

೨೪. ಆಮೇಲೆ ಮತ್ತೊಬ್ಬ ಧೈರ್ಯವುಳ್ಳ ಅತ್ಯಂತ ತೇಜಸ್ವಿಯಾದ 
ಬ್ರಾಹ್ಮಣನು, « ಮಹಾರಾಜ! ಇವಳು ಹದಿನಾಲ್ಕನೆಯ ವರ್ಷದಲ್ಲಿ ವೈಧವ್ಯ 
ವನ್ನು ಹೊಂದುವಳು'? ಎಂದನು. 

೨೫. ರಾಜನು ಸಿಡಿಲಿನಂತೆ ಕಠೋರವಾದ ಈ ಮಾತನ್ನು ಕೇಳಿ ಸ್ವಲ್ಪ 
ಹೊತ್ತು ಚಿಂತಾಕ್ರಾಂತನಾದನು. 


೧೧೪ ಶ್ರೀ ಸ್ಥಾಂದೆಮುಹಾಪುರಾಣಂ 


ಅಥ ಸರ್ವಾನ್ಸಮುತ್ಸೃಜ್ಯ ಬ್ರಾಹ್ಮಣಾನ್ಸ ಶ೨ಹ್ಮನತ್ಸಲಃ । 

ಸರ್ವಂ ದೈವಕೃತಂ ಮತ್ತಾ ನಿಶ್ಚಿಂತಃ ಪಾರ್ಥಿವೋಂಭವತ್‌ ॥ ೨೬ ॥ 
ಸಾಹಿ ಸೀಮಂತನೀ ಬಾಲಾ ಕ್ರಮೇಣ ಗತಶೈಶವಾ । 
ವೈಧವ್ಯಮಾತ್ಮನೋ ಭಾನಿ ಶುಶ್ರಾವಾತ್ಮಸಖೀಮುಖಾತ್‌ 1 ೨೭॥ 
ಹರಂ ನಿರ್ನೇದಮಾಪನ್ನಾ ಚಿಂತಯಾಮಾಸ ಬಾಲಿಕಾ । 

ಯಾಜ್ಞ ವಲ್ಯ್ಯಮುನೇಃ ಪತ್ನೀಂ ಮೈತ್ರೇಯಾಂ ಪರ್ಯಪೃಚ್ಛತ ॥ ೨೮ ॥ 
ಮಾತಸ್ತ ಇಚ್ಚೆ ರಣಾಃಂಭೋಜಂ ಪ್ರಪನ್ನಾಂಸ್ಮಿ ಭಯಾಕುಲಾ । 


ಸೌಭಾಗ್ಯವರ್ಧನಂ ಕರ್ಮ ಮಮ ಶಂಸಿತುಮರ್ಹಸಿ ॥೨೯॥ 
ಇತಿ ಪ್ರಪನ್ನಾಂ ನೈಪತೇಃ ಕನ್ಯಾಂ ಪ್ರಾಹ ಮುನೇಃ ಸತೀ 1 

ಶರಣಂ ವ್ರಜ ತನ್ನಂಗಿ ಪಾರ್ವತೀಂ ಶಿನಸಂಯುತಾಂ ॥೩೦॥ 
ಸೋಮವಾರೇ ಶಿವಂ ಗೌರೀಂ ಪೂಜಯಸ್ವ ಸಮಾಹಿತಾ । 

ಉಸೋಷಿತಾ ವಾ ಸುಸ್ನಾತಾ ವಿರಜಾಂಂಬರಧಾರಿಣೇ ॥೩೧॥ 
ಯತವಾಜಕ್ಕಿಶ್ಚಲಮನಾಃ ಪೂಜಾಂ ಕೃತ್ವಾ ಯಥೋಚಿತಾಂ । 
ಬ್ರಾಹ್ಮಣಾನ್ಭ್ಫ್ರೋಜಯಿತ್ವಾಂಥ ಶಿವಂ ಸಮ್ಯಸ್ಟ್ರ ಸಾದಯೇತ್‌ ॥ ೩೨ ॥ 


ಪಾಪಕ್ಟಯೋಭಿಷೇಕೇಣ ಸಾಮ್ರಾಜ್ಯಂ ಪೀಠಪೂಜನಾತ್‌ । 
ಸೌಭಾಗ್ಯಮಖಿಲಂ ಸೌಖ್ಯಂ ಗಂಧಮಾಲ್ಯಾಕ್ಟತಾರ್ಪಣಾತ್‌ ॥೩೩॥ 


೨೬. ತರುವಾಯ ಬ್ರಾಹ್ಮಣಪ್ರಿಯನಾದ ಆ ದೊರೆಯು ಎಲ್ಲ ಬ್ರಾಹ್ಮಣ 
ರನ್ನೂ ಕಳುಹಿಸಿಕೊಟ್ಟು ಎಲ್ಲವೂ ದೈವಾಯತ್ತವೆಂದರಿತು ಚಿಂತಾರಹಿತನಾದನು. 

೨೭. ಆ ಸೀಮಂತಿನಿಯು ಕಾಲಕ್ರಮದಲ್ಲಿ ಯೌವನವನ್ನು ಹೊಂದಿ 
ಸಖಿಯರಿಂದ ತನಗೆ ವೈಧವ್ಯವು ಪ್ರಾಪ್ತವಾಗುವುದೆಂದು ತಿಳಿದಳು. 

೨೮. ಅವಳು ಅತ್ಯಂತ ನಿರ್ವಿಣ್ಣಳಾಗಿ ಚಿಂತಿಸಿ ಯಾಜ್ಞ ವಲ್ಯ್ಯಮುಥಿಯ 
ಪತ್ಚಿಯಾದ ಮೈತ್ರೇಯಿಯನ್ನು ಪ್ರಶ್ನಿಸಿದಳು. 

೨೯. ತಾಯೆ! ಭಯಗೊಂಡ ನಾನು ನಿನ್ನ ಚರಣಾಂಭೋಜವನ್ನು 
ಶರಣು ಹೊಂದಿದ್ದೇನೆ. ನೀನು ನನಗೆ ಸೌಭಾಗ್ಯವನ್ನು ಹೆಚ್ಚಿಸುವ ಕರ್ಮವನ್ನು 
ಉಪದೇಶಿಸು.?? 

೩೦. ಮುನಿಪತ್ಲಿಯೆು ಶರಣಾಗತಳಾದ ರಾಜಕನ್ಯೆಯನ್ನು ಕುರಿತು 
ಹೀಗೆಂದಳು. «ಸುಂದರಿ! ಪಾರ್ವತೀಪರಮೇಶ್ವರರನ್ನು ಮರೆಹೋಗು. 

೩೧-೩೬. ಸೋಮವಾರದ ದಿವಸ ಉಪವಾಸವಿದ್ದು ಅಥವಾ ಮಿಂದು 
ಶುದ್ಧ ವಸ್ತ್ರವನ್ನುಟ್ಟು ಮೌನವನ್ನು ತಳೆದು ದೈಢಮನಸ್ಸಿನಿಂದ ಯಥೋಚಿತ 
ಪೂಚೆಯಸ್ಟೆಸಗಿ ಬ್ರಾಹ್ಮಣರಿಗೆ ಭೋಜನಮಾಡಿಸಿ ಶಿವನನ್ನು ಜೆನ್ನಾಗಿ ಸಂತೋಷ 
ಗೊಳಿಸಬೇಕು. ಶಿವನಿಗೆ ಅಭಿಷೇಕಮಾಡುವುದರಿಂದ ಪಾಪನಾಶವೂ, ಪೀಠ 


ಅಸ್ಯ ಮೋರಧ್ಯಾಯೆಃ ೧೦೫ 


ಧೂಪದಾನೇನ ಸೌಗಂಧ್ಯಂ ಕಾಂತಿರ್ದೀಪಸ್ರದಾನೆತಃ ! 

ನೈನೇದ್ಯೈಶ್ಚ ಮುಹಾಭೋಗೋ ಲಕ್ಷ್ಮೀಸ್ತಾಂಬೂಲದಾನತಃ 1 ೩೪ ॥ 
ಧರ್ಮಾರ್ಥಕಾಮಮೋಕ್ಸಾಶ್ಚ ನಮಸ್ಕಾರಪ್ರದಾನತಃ | 
ಅಷ್ಟೈಶ್ಚರ್ಯಾದಿಸಿದ್ಧೀನಾಂ ಜಹ ಏವ ಹಿ ಕಾರಣಂ ॥ ೩೫ ॥ 
ಹೋಮೇನ ಸರ್ವಕಾಮಾನಾಂ ಸಮೃದ್ಧಿರುಪೆಜಾಯತೇ | 
ಸರ್ವೇಷಾಮೇವ ದೇವಾನಾಂ ತುಷ್ಟಿರ್ಬ್ರಾಹ್ಮಣಭೋಜನಾತ್‌ ॥ ೩೬ ॥ 
ಇತ್ಸ ಮಾರಾಧಯ ಶಿವಂ ಸೋಮವಾರೇ ಶಿನಾಮನಿ । 


ಅತ್ಯಾಸದಮಸಿ ಪ್ರಾಪ್ತಾ ನಿಸ್ತೀರ್ಣಾಭಿಭವಾ ಭವೇಃ ॥ ೩೭ 
ಘೋರಾದ್ಭೋರಂ ಪ್ರಪೆನ್ನಾಪಿ ಮಹಾಕಳ್ಸೋಭಂ ಭಯಾನಕಂ । 
ಶಿವಪೂಜಾ ಪ್ರಭಾವೇಣ ತರಿಷ್ಯಸಿ ಮಹದ್ಭಯಂ ॥ ೩೮ ॥ 


ಇತ್ಕೆಂ ಸೀಮಂತಿನೀಂ ಸಮ್ಯಗನುಶಾಸ್ಯ ಪುನಃ ಸತೀ 

ಯಯೌ ಸಾಪಿ ವರಾರೋಹಾ ರಾಜಪುತ್ರೀ ತಥಾಂಕರೋತ್‌ ॥೩೯॥ 
ದಮಯಂತ್ಯಾಂ ನಲಸ್ಯಾಸೀದಿಂದ್ರಸೇನಾಂಭಿಧಃ ಸುತಃ । 

ತಸ್ಯ ಚಂದ್ರಾಂಗದೋ ನಾಮ ಪುತ್ರೋ ಭೂಚ್ಚೆಂದ್ರಸನ್ನಿಭಃ ೪೦ 
ಚಿತ್ರವರ್ಮಾ ನೃಪಶ್ರೇಷ್ಮ ಸ್ತಮಾಹೂಯ ನೈಪಾತ್ಮಜಂ 

ಕನ್ಯಾಂ ಸೀನುಂತಿನೀಂ ತಸ್ಮೈ ಸ್ರಾಃಯಚ್ಛೆದ್ಗುರ್ವನುಜ್ಞ ಯಾ ॥೪೧॥ 





ಪೂಜೆಯಿಂದ ಸಾಮ್ರಾಜ್ಯಲಾಭವೂ, ಗಂಧ, ಮಾಲೆ, ಅಕ್ಬತೆಗಳನ್ನರ್ಪಿಸುವುದ 
ರಿಂದ ಸಮಸ್ತ ಸೌಭಾಗ್ಯವೂ, ಸೌಖ್ಯವೂ, ಧೂಪದಿಂದ ಸೌಗಂಧ್ಯವೂ, ದೀಪವನ್ನ 
ರ್ಪಿಸುವುದರಿಂದ ಕಾಂತಿಯೂ, ನೈನೇದ್ಯದಿಂದ ಅತಿಶಯ ಭೋಗವೂ, ತಾಂಬೂಲ 
ದಾನದಿಂದ ಸಂಪತ್ತೂ, ನಮಸ್ಕಾರದಿಂದ ಧರ್ಮಾರ್ಥ ಕಾಮ ಮೋಕ್ಸಗಳೂ, 
ಅಷ್ಟೈಶ್ವರ್ಯಾದಿಸಿದ್ಧಿ ಗಳೂ, ಹೋಮದಿಂದ ಸಕಲೇಷ್ಟಾರ್ಥಸಮೃದ್ಧಿಯೂ, 
ಬ್ರಾಹ್ಮಣಭೋಜನದಿಂದ ಸಕಲ ದೇವತಾತೃಪ್ತಿಯೂ ಆಗುವುದು. 

೩೭. ಹೀಗೆ ಸೋಮವಾರದ ದಿನ ಪಾರ್ವತೀಪರಮೇಶ್ವರನನ್ನು ಪೂಜಿಸು. 
ಅದರಿಂದೆ ನೀನು ಅತ್ಯಂತವಾದ ಆಪತ್ತನ್ನೂ ದಾಟುವೆ. 

೩೮. ಅತ್ಯಂತ ಭಯಂಕರವಾದ ಮಹಾಕಷ್ಟವನ್ನು ಹೊಂದಿದವಳಾದರೂ 
ಅದನ್ನು ಶಿವಪೂಜಾ ಸಾಮರ್ಥ್ಯದಿಂದಲೇ ದಾಟುತ್ತೀಯೆ.” 

೩೯. ಮೈತ್ರೇಯಿಯು ಹೀಗೆ ಸೀಮಂತಿನಿಗೆ ಉಪದೇಶಿಸಿ ಹೊರಟು 
ಹೋದಳು. ಆ ರಾಜಪುತ್ರಿಯು ಹಾಗೆಯೇ ಮಾಡಿದಳು. 

೪೦. ನಳಥಿಂದ ದಮಯಂತಿಯಲ್ಲಿ ಇಂದ್ರಸೇನನೆಂಬ ಮಗನು ಜನಿಸಿ 
ದನು. ಅವನಿಗೆ ಚಂದ್ರನಂತಿರುವ ಚಂದ್ರಾಂಗದನೆಂಬ ಪುತ್ರನಾದನು. 

೪೧-೪೨. ಚಿತ್ರವರ್ಮನು ಗುರುವಿನ ಅಪ್ಪಣೆಯಿಂದ ಆ ಚಂದ್ರಾಂಗದ 


೪೧೬ ಶ್ರೀ ಸ್ಯಾಂದನುಹಾಪುರಾಣಂ 


ಸೋಭೂನ್ಮ: ಹೋತ್ಸವಸ್ತತ್ರ ತಸ್ಯಾ ಉದ್ದಾ ಹ ಕರ್ಮಣಿ । 
ಯತ್ರ ಹಾ BRS, ಮಹಾನಭೊತ್‌ ॥ ೪೨॥ 
ತಸ್ಯಾಃ ಪಾಣಿಗ್ರಹಂ ಕಾಲೇ ಕೃತ್ವಾ ಚೆಂದ್ರಾಂಗದಃ ಕೃತೀ | 


ಉವಾಸೆ ಕತಿಚಿನ್ಮಾಸಾಂಸ್ತೃತ್ರೈವ ಶ್ಚಶುರಾಲಯೇ ॥ ೪೩ ॥ 
ಏಕದಾ ಯಮುನಾಂ ತರ್ತುಂ ಸ ರಾಜತನಯೋ ಬಲೀ । 

ಆರುರೋಹ ತರೀಂ ಕೈಶ್ಚಿದ್ದಯಸ್ಯೈಃ ಸಹ ಲೀಲಯಾ ॥ ೪೪॥ 
ತಸ್ಮಿಂಸ್ತರತಿ ಕಾಲಿಂದೀಂ ರಾಜಪುತ್ರೇ ನಿಧೇರ್ವಶಾತ್‌ । 

ಮಮಜ್ವ ಸಹ ಕೈವರ್ತೈರಾವರ್ತಾಭಿಹತಾ ತರೀ ॥ ೪೫ ॥ 
ಹಾಹೇತಿ ಶಬ್ದಃ ಸುಮಹಾನಾಸೀತ್ರಸ್ಯಾಸ್ತಟದ್ದಯೇ । 

ಪಶ್ಯತಾಂ ಸರ್ವಸೈನ್ಯಾನಾಂ ಪ್ರಲಾಪೋ ದಿವಮಸ್ಸೃಶತ್‌ ॥ ೪೬ ॥ 
ಮಜ್ಜಂತೋ ಮನ್ರಿರೇ ಕೇಚಿತ್ವೇಚಿದ್ದಾ ಎಹೋದರಂ ಗತಾಃ । 
ರಾಜಪುತ್ರಾಡಯಃ ಕೇಚಿನ್ನಾ$ ದೃಶ್ಯಂತ ಮಹಾಜಲೇ ॥ ೪೭ ॥ 
ತದುಪಶ್ರುತ್ಯ ರಾಜಾಪಿ ಚಿತ್ರವರ್ಮಾಂತಿನಿಷ್ಟಲಃ | 
ಯಮುನಾಯಾಸ್ತಟಂ ಪ್ರಾಪ್ಯ ವಿಚೇಷ್ಟಃ ಸಮಜಾಯತ ॥ ೪೮ ॥ 


ನೆಂಬ ರಾಜಕುಮಾರನನ್ನು ಕರೆಯಿಸಿ ಅವನಿಗೆ ಸೀಮಂತಿನಿಯನ್ನು ಮದುವೆ 
ಮಾಡಿಕೊಟ್ಟನು. ಅವಳ ವಿವಾಹಮಹೋತ್ಸವಕ್ಕೆ ಸಕಲ ರಾಜರೂ ಬಂದಿದ್ದರು. 

೪೩. ಚಂದ್ರಾಂಗದನು ಸಕಾಲದಲ್ಲಿ ಆ ಸೀಮಂತಿನಿಯ ಪಾಣಿಗ್ರಹಣ 
ವನ್ನು ಮಾಡಿ ಮಾವನ ಮನೆಯಲ್ಲಿಯೇ ಕೆಲವು ತಿಂಗಳು ವಾಸವಾಗಿದ್ದನು. 

೪೪. ಒಂದಾನೊಂದು ದಿನ ಬಲಿಷ್ಠನಾದ ಆ ಚಂದ್ರಾಂಗದನು ಯಮುನಾ 
ನದಿಯನ್ನು ದಾಟುವುದಕ್ಕಾಗಿ ಕೆಲವು ಸ್ನೇಹಿತರೊಡನೆ ದೋಣಿಯನ್ನು 
ಹತ್ತಿದನು. 

೪೫. ಆ ರಾಜಕುಮಾರನು ಯಮುನಾನದಿಯನ್ನು ದಾಟುತ್ತಿರಲು ಸುಳಿ 
ಯಿಂದ ಹೊಡೆಯಲ್ಪಟ್ಟ ದೋಣಿಯು ಬೆಸ್ತರೊಡನೆ ದೈವೇಚ್ಛೆಯಿಂದ 
ಮುಳುಗಿತು. 

೪೬. ಆಗ ನದಿಯ ಎರಡು ದಡಗಳಲ್ಲಿಯೂ ಅತ್ಯಂತ ಹಾಹಾಕಾರ 
ವುಂಟಾಯಿತು. ನೋಡುತ್ತಿರುವ ಸಮಸ್ತ ಸೈನ್ಯದವರ ಪ್ರಲಾಪವೂ ದೇವಲೋಕ 
ವನ್ನು ಮುಟ್ಟಿತು. 

೪೭-೪೮. ಮುಳುಗಿದವರಲ್ಲಿ ಕೆಲವರು ಸತ್ತರು. ಕೆಲವರು ಮೊಸಳೆಯ 
ಹೊಟ್ಟಿ ಯನ್ನು ಸೇರಿದರು. ಕೆಲವರು ರಾಜಪುತ್ರರು ಆ ನೀರಿನ ಪ್ರವಾಹದಲ್ಲಿ 
ಕಾಣಿಸಲಿಲ್ಲ. ಅದನ್ನು ಕೇಳಿ ಚಿತ್ರವರ್ಮನೂ ಅತ್ಯಂತ ವ್ಯಥೆಗೊಂಡು ಯಮುನಾ 
ದಡಕ್ಕೆ ಹೋಗಿ ಸ್ಕಬ್ಧನಾದನು. 





ಅಸ್ಪಮೋ5ಧ್ಯಾಯಃ ೧೧೭ 


ತ್ರುತ್ವಾಥ ರಾಜಪತ್ತ್ಯ್ಯಶ್ಚ ಬಭೂವುರ್ಗತಚೇತನಾಃ । 

ಸಾ ಚ ಸೀಮಂತಿನೀ ಶ್ರುತ್ವಾ ಪಸಾತ ಭುವಿ ಮೂರ್ಛಿತಾ ॥೪೯॥ 
ತಥಾನ್ಯೇ ಮಂತ್ರಿಮುಖ್ಯಾಶ್ಚ ನಾಯಕಾಃ ಸ ಪುರೋಹಿತಾಃ । 

ವಿಹ್ಮಲಾಃ ಶೋಕಸಂತೆಪ್ತಾ ನಿಲೇಪುರ್ಮುಕ್ತಮೂರ್ಧಜಾಃ ॥೫೦॥ 
ಇಂದ್ರಸೇನೋಪಿ ರಾಜೇಂದ್ರಃ ಪುತ್ರವಾರ್ತಾಂ ಸುದುಃಖತಃ । 


ಆಕರ್ಣ ಸಹಪತ್ಸೀಭಿರ್ನಷ್ಟಸಂಜ್ಞ ಃ ಪಸಾತ ಹ I ೫೧॥ 
ತನ್ಮಂತ್ರಿಣಶ್ಚ ತತ್ಸೌರಾಸ್ತ್ರಥಾ ತದ್ದೇಶವಾಸಿನಃ । 
ಆಬಾಲವೃದ್ಧವನಿತಾಶ್ಚುಕ್ರುಶುಃ ಶೋಕನಿಹ್ವಲಾಃ ೫೨ ॥ 
ಶೋಕಾತ್ಯೇಚಿದುರೋ ಜಫ್ಗುಃ ಶಿರೋ ಜಘ್ನುಶ್ಚ ಕೇಚನ । 

ಹಾ ರಾಜಪುತ್ರ ಹಾ ತಾತ ಕ್ಪಾಂಸಿ ಕ್ವಾಂಸೀತಿ ಬಭ್ರಮುಃ ॥ ೫೩ ॥ 
ಏವಂ ಶೋಕಾಕುಲಂ ದೀನಮಿಂದ್ರಸೇನಮಹೀಪತೇಃ । 

ನಗರಂ ಸಹಸಾ ಕ್ಸುಬ್ಧಂ ಚಿತ್ರವರ್ಮಸುರಂ ತಥಾ ॥ ೫೪ ॥ 
ಅಥ ವೃದ್ಧೈಃ ಸಮಾಶೃಸ್ತಶ್ಚಿತ್ರವರ್ಮಾ ಮಹೀಪತಿಃ । 
ಶನೈರ್ನಗರಮಾಗತ್ಯ ಸಾಂತ್ವಯಾಮಾಸ ಚಾತ್ಮಜಾಂ ! ೫೫ ॥ 





ee 


೪೯. ರಾಣಿಯರು ಕೇಳಿ ನಿಶ್ಚೇತನರಾದರು. ಸೀಮಂತಿಫಿಯು ಕೇಳಿ 
ಮೂರ್ಛೆಗೊಂಡು ಭೂಮಿಯಲ್ಲಿ ಬಿದ್ದಳು. 

೫೦. ಹಾಗೆಯೇ ಮುಖ್ಯ ಮಂತ್ರಿಗಳೂ, ಪುರೋಹಿತರೂ, ವ್ಯಥೆಗೊಂಡು 
ದುಃಖದಿಂದ ತಲೆಕೂದಲುಗಳನ್ನು ಬಿಚ್ಚಿಕೊಂಡು ಗೋಳಾಡಿದರು. 

೫೧. ಇಂದ್ರಸೇನನೂ ಪುತ್ರನ ಮರಣಸಮಾಚಾರವನ್ನು ತಿಳಿದು ಅತಿ 
ದುಃಖದಿಂದ ರಾಣಿಯರೊಡನೆ ಮೂರ್ಛಾಕ್ರಾಂತನಾದನು. 

೫೬೨. ಅನನ ಮಂತ್ರಿಗಳೂ, ಪಟ್ಟಣಿಗರೂ, ದೇಶದ ಪ್ರಜೆಗಳೂ, ಬಾಲ 
ಕರೂ, ವೃದ್ಧರೂ, ಹೆಂಗಸರು ಮೊದಲ್ಗೊಂಡು ಎಲ್ಲರೂ ದುಃಖದಿಂದ 
ಗೋಳಾಡಿದರು. 

೫೩. ದುಃಖದಿಂದ ಕೆಲವರು ಹೊಟ್ಟೆ ಹೊಡೆದುಕೊಂಡರು. ಕೆಲವರು 
ತಲೆಯನ್ನು ಬಡಿದುಕೊಂಡರು. ಕೆಲವರು "" ಅಯ್ಯೊ! ರಾಜಕುಮಾರ! ಅಯ್ಯೊ! 
ಮಗು! ಎಲ್ಲಿರುವೆ?” ಎಂದು ಸುತ್ತಲೂ ಅಲೆದರು. 

೫೪. ಹೀಗೆ ಇಂದ್ರಸೇನ ಚಿತ್ರವರ್ಮರ ಪಟ್ಟಣಗಳು ಕೂಡಲೆ ದುಃಖ 
ದಿಂದೆ ತುಂಬಿ ಕೋಲಾಹೆಲಗೊಂಡವು. 

೫೫. ತರುವಾಯ ವೃದ್ಧರ ಮಾತಿನಿಂದ ಸಮಾಧಾನಗೊಂಡ ಚಿತ್ರವರ್ಮ 
ರಾಜನು ಮೆಲ್ಲಗೆ ತನ್ನ ಪಟ್ಟಣಕ್ಕೆ ಬಂದು ಮಗಳನ್ನು ಸಮಾಧಾನಗೊಳಿಸಿದನು. 


೧೧೮ ಶ್ರೀ ಸ್ಕಾಂದಮ ಹಾಫುರಾಣಂ 


ಸ ರಾಜಾಂಂಭಸಿ ಮಗ್ನಸ್ಯ ಜಾಮಾತುಸ್ತಸ್ಯ ಬಾಂಧವೈಃ । 


ಆಗತೈಃ ಕಾರಂಚಾಮಾಸ ಸಾಕಲ್ಯಾದೌಧ ರದೈಹಿಕಂ 1 ೫೬ ॥ 
ಸಾ ಚ ಸೀಮಂತಿನೀ ಸಾಧ್ವೀ ಭರ್ತಲೋಕನುತಶಿಃ ಸಶೀ । 

ಪಿತ್ರಾ ನಿಷಿದ್ದಾ ಸ್ನೇಹೇನ ವೈಧವ್ಯಂ ಪ್ರತ್ಯಪದ್ಯತ ॥ ೫೭ ॥ 
ಮುನೇಃ ಪತ್ತೊ 6ಪೆದಿಷ್ಟಂ ಯತ್ಪೋಮವಾರವ್ರತಂ ಶುಭಂ । 

ನ ತತ್ಯಾಜ ಶುಭಾಚಾರಾ ವೈಧವ್ಯಂ ಪ್ರಾಪ್ತವತ್ಯಸಿ 1೫೮೫ 
ಏವಂ ಚತುರ್ದಶೇ ವರ್ಷೇ ದುಃಖಂ ಪ್ರಾಪ್ಯ ಸುದಾರುಣಂ | 

ಧ್ಯಾಯಂತೀ ಶಿನಪಾದಾಬ್ದ ೦ ವತ್ಸರತ್ರಯಮತ್ಯಗಾತ್‌ 1 ೫೯ ॥ 
ಪುತ್ರಶೋಕಾದಿವೋನ್ಮತ್ತಮಿಂದ್ರಸೇನಂ ಮಹೀಪೆತಿಂ । 

ಪ್ರಸಹ್ಯ ತಸ್ಯ ದಾಯಾದಾಃ ಸಸ್ತಾಂಗಂ ಜಹ್ರುರೋಜಸಾ 1 ೬೦॥ 
ಹೃತಸಿಂಹಾಸನಃ ಶೂಕೈರ್ದಾಯಾದ್ಯಃ ಸೋಆಪ್ರಜೋನೃಪಃ ! 

ನಿಗೃಹ್ಯ ಕಾರಾಭನನೇ ಸಪತ್ಲೀಕೋ ನಿವೇಶಿತಃ ॥ ೬೧॥ 


ಚಂದ್ರಾಂಗದೋಃಸಿ ತತ್ಪುತ್ರೋ ನಿಮಗ್ನೋ ಯಮುನಾಜಲೇ । 
ಅಧೋಧೋ ಮಜ್ಜ ಮಾನೋಸೌ ದದರ್ಶೊೋರಗಕಾಮಿನೀಃ ॥8 ೬೨॥ 





೫೬. ಅವನು ನೀರಿನಲ್ಲಿ ಮುಳುಗಿದ ಅಳಿಯನಿಗೆ ಅಲ್ಲಿ ನೆರೆದಿರುವ ಅವನ 
ಬಂಧುಗಳಿಂದ ಉತ್ತರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡಿಸಿದನು. 

೫೭. ಪತಿವ್ರತೆಯಾದ ಆ ಸೀಮಂತಿನಿಯು ಸಹಗಮನ ಮಾಡಲಿಜೈ 
ಯುಳ್ಳವಳಾಗಲು ತಂದೆಯು ಸ್ನೇಹದಿಂದ ಅವಳನ್ನು ತಡೆದನು. ಆಗ ಅವಳು 
ವಿಧನೆಯಾದಳು. 

೫೮. ಅವಳು ವಿಧವೆಯಾದರೂ ಒಳ್ಳೆಯ ನಡತೆಯುಳ್ಳವಳಾಗಿ ಮೈತ್ರೇ 
ಯಿಯು ಉಪದೇಶಿಸಿದ ಸೋಮವಾರದ ಶುಭ ವ್ರತವನ್ನು ಬಿಡಲಿಲ್ಲ. 

೫೯. ಅವಳು ಹೀಗೆ ಹದಿನಾಲ್ಕನೆಯ ವರ್ಷದಲ್ಲಿ ದಾರುಣವಾದ ವೈಧವ್ಯ 
ದುಃಖವನ್ನು ಹೊಂದಿ ಶಿವನ ಅಡಿದಾವರೆಗಳನ್ನೇ ಧ್ಯಾನಿಸುತ್ತಿರಲು ಮೂರು. 
ವರ್ಷಗಳು ಕಳೆದುವು. 

೬೦. ಮಗನು ಮಡಿದ ಶೋಕದಿಂದ ಹುಚ್ಚನಂತಾದ ಇಂದ್ರಸೇನ ರಾಜ 
ನನ್ನು ಅವನ ದಾಯಾದರು ಬಲಾತ್ವಾರದಿಂದ ಸೋಲಿಸಿ ಸಪ್ತಾಂಗಸಹಿತವಾದ 
ರಾಜ್ಯವನ್ನು ಕಿತ್ತುಕೊಂಡರು. 

೬೧. ಶೂರರಾದ ಆ ದಾಯಾದರು ಮಕ್ಕಳಿಲ್ಲದ ಇಂದ್ರಸೇನನ ಸಿಂಹಾಸನ 
ವನ್ನು ಅಪಹರಿಸಿ ಅವನನ್ನು ಸತ್ಲಿಯಕೊಡನೆ ಬಂಧನದಲ್ಲಿಟ್ಟರು. 

೨. ಅವನ ತನಯನಾದ ಚಂದ್ರಾಂಗದನೂ ಯಮುನಾಜಲದಲ್ಲಿ ಮುಳುಗಿ 
ಕೆಳಕೆಳಗೆ ಹೋಗುತ್ತಾ ಅಲ್ಲಿ ನಾಗಕನೈೆಯರನ್ನು ಕಂಡನು. 


ಅಸ್ಪಮೋರಧ್ಯಾಯಃ ೧೧೯ 


ಜಲಕ್ರೀಡಾಸು ಸಕ್ತಾಸ್ತಾ ದೃಷ್ಟ್ಯಾ ರಾಜಕುಮಾರಕಂ ! 


ವಿಸ್ಮಿತಾಸ್ತಮಥೋ ನಿನ್ಯುಃ ಪಾತಾಲಂ ಪನ್ನಗಾಲಯಂ ॥ ೬೩॥ 
ಸ ನೀಯಮಾನಸ್ತರಸಾ ಪನ್ನಗೀಭಿರ್ನ್ಯ ಸಾತ್ಮಜಃ । 

ತಕ್ಷ ಕಸ್ಯ ಪುರಂ ರಮ್ಯಂ ವಿವೇಶ ಪರಮಾದ್ಭುತಂ ॥೬೪॥ 
ಸೋಂ ಪಶ್ಯದ್ರಾಜನತನಯೋ ಮಹೇಂದ್ರಭವನೋಪಮಂ ! 

ಮಹಾರತ್ನ ಪರಿಭ್ರಾಜನ್ಮಯೂಖಪರಿದೀಪಿತಂ ॥೬೫॥ 
ವಜ್ರವೈಡೂರ್ಯಪಾಚಾದಿ ಸ್ರಾಸಾದಶತಸಂಕುಲಂ । 
ಮಾಣಿಕ್ಯಗೋಪುರದ್ವಾರಂ ಮುಕ್ತಾ ದಾಮಭಿರುಜ್ಜ್ವಲಂ ॥ ೬೬ ॥ 
ಚಂದ್ರಕಾಂತೆಸ್ಥ ಲಂ ರಮ್ಯಂ ಹೇಮುದ್ವಾರಕಪಾಟಿಕಂ । 
ಅನೇಕಶತಸಾಹಸ್ರಮಣಿದೀಪನಿರಾಜಿತಂ ॥1೬೭॥ 
ತತ್ರಾ ಪಶ್ಯತ್ಸಭಾಮಧ್ಯೇ ನಿಷಣ್ಣಂ ರತ್ನನಿಷ್ಟರೇ । 

ತಕ್ಷಕಂ ಪನ್ನಗಾಂಧೀಶಂ ಫಣಾಂನೇಕಶತೋಜ್ಜಲಂ ॥ ೬೮॥ 
ವಿವ್ಯಾಂಬರಧರೆಂ ದೀಪ್ತಂ ರತ್ನಕುಂಡಲರಾಜಿತಂ । 

ನಾನಾರತ್ನಪರಿಕ್ಷಪ್ತ ಮುಕುಟಿದ್ಯುತಿರಂಜಿತಂ ॥೬೯॥ 
ಫಣಾಮಣಿಮಯೂಹಖಾಢ್ಯೈರಸಂಖ್ಯೈಃ ಪನ್ನಗೋತ್ತನೈಃ । 

ಉಪಾಸಿತಂ ಸ್ರಾಂಜಲಿಭಿಶ್ಚಿತ್ರರತ್ನವಿಭೂಷಿತೈಃ ॥೭೦॥ 





೬೩. ಜಲಕ್ರ್ರೀಡೆಯಲ್ಲಿ ಆಸಕ್ತರಾದ ಆ ನಾಗಕನ್ಯೆಯರು ರಾಜಕುಮಾರ 
ನನ್ನು ಕಂಡು ವಿಸ್ಮಯಗೊಂಡು ಅವನನ್ನು ಪಾತಾಳಕ್ಕೆ ಕರೆದುಕೊಂಡು 
ಹೋದರು. 

೬೪. ಪನ್ನಗಸ್ತ್ರೀಯರಿಂದ ಕರೆದುಕೊಂಡುಹೋಗಲ್ಪಡುತ್ತಿರುವ ಆ ರಾಜ 
ಕುಮಾರನು ಆಶ್ಚರ್ಯಕರವಾದ ತಕ್ಷಕನ ರಮ್ಯನಗರವನ್ನು ಸೇರಿದನು. 

೬೫-೬೭. ಅವನು ದೇವೇಂದ್ರನ ಮನೆಯಂತಿರುವುದೂ, ಅತಿಶಯ ರತ್ನ 
ಗಳ ಕಾಂತಿಗಳಿಂದ ಬೆಳಗುತ್ತಿರುವುದೂ, ವಜ್ರವೈಡೂರ್ಯಾದಿಗಳ ಅನೇಕ 
ಪ್ರಾಸಾದಗಳಿಂದ ಪ್ರೈಕಾಶಮಾನವಾದದೂ, ಮಾಣಿಕ್ಯದ ಗೋಪುರದ್ವಾರ 
ವುಳ್ಳುದೂ, ಮುತ್ತಿನ ಸರಗಳಿಂದ ಉಜ್ವಲವಾದುದೂ, ಚಂದ್ರಕಾಂತಶಿಲೆಯ 
ಸ್ಥಳವುಳ್ಳುದೂ, ಸುವರ್ಣದ ಬಾಗಿಲುಗಳುಳ್ಳುದ್ರೂ ಅನೇಕ ಲಕ್ಷ ರತ್ನದೀಸ 
ಗಳಿಂದೆ ವಿರಾಜಮಾನವಾದುದೂ ಆಗಿರುವ ಆ ತಕ್ಪೃಕನ ನಗರವನ್ನು ಕಂಡನು. 

೬೮-೩೨. ಅಲ್ಲಿ ಸಭೆಯ ಮಧ್ಯದಲ್ಲಿ ರತ್ಸಸಂಹಾಸನದಲ್ಲಿ ಕುಳಿತು 
ಅನೇಕ ಹೆಡೆಗಳಿಂದ ಪ್ರಕಾಶಿಸುವವನೂ, ದಿವ್ಯವಸ್ತ್ರವನ್ನುಟ್ಟಿರುವವನೂ, 
ರತ್ನಕುಂಡಲಗಳಿಂದ ಶೋಭಿಸುತ್ತಿರುವವನೂ, ಅನೇಕ ರತ್ತಗಳಿಂದ ಕೆತ್ತಲ್ಪಟ್ಟ 
ಕಿರೀಟದ ಕಾಂತಿಗಳಿಂದೆ ವಿರಾಜಿತನೂ, ಹೆಡೆಯಲ್ಲಿರುವ ರತ್ನಪ್ರಭೆಗಳುಳ್ಳ 


೧೨೦ ಶ್ರೀ ಸ್ಯಾಂದಮ ಹಾಪುರಾಣಂ 


ರೂಪಯೌನನಮಾಧುರ್ಯವಿಲಾಸಗತಿಶೋಭಿನಾ । 


ನಾಗಕನ್ಯಾಸಹಸ್ರೇಣ ಸಮಂತಾತ್ಸರಿವಾರಿತಂ 1 ೭೩೧೫ 
ವಿವ್ಯಾಭರಣದೀಪ್ತಾಂಗಂ ದಿವ್ಯಚಂದನಚರ್ಜಿತಂ । 

ಕಾಲಾಗ್ನಿಮಿನ ದುರ್ಧರ್ಷಂ ತೇಜಸಾದಿತ್ಯಸನ್ನಿಭಂ Han 
ದೃಷ್ಟ್ಯಾ ರಾಜಸುತೋ ಧೀರಃ ಪ್ರಣಿಪತ್ಯ ಸಭಾಸ್ಕಲೇ | 

ಉತ್ಥಿತಃ ಪ್ರಾಂಜಲಿಸ್ತಸ್ಯ ತೇಜಸಾಂಕ್ಸಿಪ್ತಲೋಚನಃ ॥೭೩॥ 
ನಾಗರಾಜೋಂ ಹಿ ತಂ ದೃಷ್ಟ್ವಾ ರಾಜಪುತ್ರಂ ಮನೋರಮಂ । 
ಕೋಂಯಂ ಕಸ್ಮಾದಿಹಾಯಾತ ಇತಿ ಪಪ್ರಚ್ಛ ಪನ್ನಗೀಃ ॥ ೭೪ ॥ 
ತಾ ಊಚುರ್ಯಮುನಾತೋಯೇ ದೃಷ್ಟೋಇಸ್ಮಾಭಿರ್ಯದೃಚ್ಛೆಯಾ I 
ಅಜ್ಞಾತಕುಲನಾಮಾಃಯಮಾನೀತೆಸ್ತವ ಸನ್ನಿಧಿಂ ॥ ೭೫ ॥ 
ಅಥ ಸೃಷ್ಟೋ ರಾಜಪುತ್ರಸ್ತಕ್ಸಕೇಣ ಮಹಾತ್ಮನಾ । 

ಕಸ್ಕಾಂಸಿ ತನಯಃ ಕಸ್ತ್ವಂ ಕೋ ದೇಶಃ ಕಥಮಾಗತಃ ॥ ೭೬ ॥ 
ರಾಜಪುತ್ರೋ ವಚಃ ಶ್ರುತ್ವಾ ತಕ್ಸಕಂ ವಾಕ್ಯಮಬ್ರವೀತ್‌ H ೭೭ 


ನಾನಾವಿಧರತ್ಸಗಳಿಂದ ವಿಭೂಷಿತರಾಗಿ ಕೈಮುಗಿದುಕೊಂಡಿರುವ ಅಸಂಖ್ಯರಾದೆ 
ನಾಗೋತ್ತಮರಿಂದ ಸೇವಿಸಲ್ಪಟ್ಟವನೂ, ಸೌಂದರ್ಯಯಾವನಾದಿಗಳಿಂದೆ 
ಪ್ರಕಾಶಿಸುತ್ತಿರುವ ಅನೇಕಸಾವಿರ ನಾಗಕನ್ಯೆಯರಿಂದ ಸುತ್ತುವರೆಯಲ್ಪಟ್ಟ 
ವನೂ, ದಿವ್ಯಭೂಷಣಗಳಿಂದ ಪ್ರಕಾಶಕೊಂಡ ಅವಯವಗಳುಳ್ಳ ವನ್ಕೂ ದಿವ್ಯ 
ಗಂಧಾನುಲಿಪ್ತನೂ, ಪ್ರಳಯಕಾಲದ ಅಗ್ನಿಯಂತೆ ಅತಿಕ್ರಮಿಸಲಶಕ್ಯನ್ಕ 
ಸೂರ್ಯನಂತಿರುವವನೂ ಆಗಿರುವ ತಕ್ಪಕನನ್ನು ನೋಡಿದನು. 

೭೩. ಧೀರನಾದ ಆ ರಾಜಕುಮಾರನು ಸಭೆಯಲ್ಲಿ ಅವನನ್ನು ಕಂಡ 
ಕೂಡಲೆ ತೇಜಸ್ಸಿನಿಂದ ಸೆಳೆಯಲ್ಪಟ್ಟ ಕಣ್ಣುಗಳುಳ್ಳ ವನಾಗಿ ನಮಸ್ಕರಿಸಿ 
ಕೈಮುಗಿದುಕೊಂಡು ನಿಂತನು. 

೭೪. ತಕ್ಸೆಕನೂ ಆ ಸುಂದರ ರಾಜಕುಮಾರನನ್ನು ಕಂಡು, "" ಇವನಾರು? 
ಎಲ್ಲಿಂದ ಇಲ್ಲಿಗೆ ಬಂದನು?” ಎಂದು ನಾಗಕನ್ಯೆಯರನ್ನು ಪ್ರಶ್ನಿಸಿದನು. 

೭೫. ಅವರು, "" ನಾವು ಇವನನ್ನು ಯಮುನಾಜಲದಲ್ಲಿ ಆಕಸ್ಮಿಕವಾಗಿ 
ಕಂಡೆವು. ಇವನ ಕುಲಮತ್ತು ಹೆಸರನ್ನರಿಯದೆ ನಿನ್ನೆಡೆಗೆ ಕರೆತಂದೆವು'' ಎಂದರು. 

೭೬. ಮಹಾತ್ಮನಾದ ತಕ್ಬಕನು ಆ ರಾಜಪುತ್ರನನ್ನು ಕುರಿತು, "ನೀನಾರು? 
ನಿನ್ನ ತಂಜಿ ಯಾರು? ನಿನ್ನ ದೇಶವಾವುದು? ಇಲ್ಲಿಗೆ ಹೇಗೆ ಬಂಜಿ?'' ಎಂದು 
ಕೇಳಿದನು. 

೭೭. ರಾಜಕುಮಾರನು ಆ ತಕ್ಷಕನ ಮಾತನ್ನು ಕೇಳಿ ಇಂತೆಂದನು. 


ಅಸ್ಟಮೋಳಧ್ಯಾಯಃ ೧೨೧ 


ರಾಜಪುತ್ರ ಉವಾಚ :-- 
ಅಸ್ತಿ ಭೂಮಂಡಲೇ ಕಶ್ಚಿದ್ದೇಶೋ ನಿಷಧಸಂಜ್ಹ ಘೇ | 
ತಸ್ಯಾಧಿಪೋ ಭವದ್ರಾಜಾ ನಲೋ ನಾಮ ಮಹಾಯಶಾಃ | 
ಸ ಪುಣ್ಯಕೀರ್ತಿಃ ಕ್ರಿತಿಪೋ ದಮುಯಂತೀಪತಿಃ ಶುಭಃ ॥ ೭೮॥ 
ತಸ್ಮಾದಪೀಂದ್ರಸೇನಾಖ್ಯಸ್ತಸ್ಯ ಪುತ್ರೋ ಮಹಾಬಲಃ । 
ಚಂದ್ರಾಂಗದೋಇಸ್ಮಿ ನಾಮ್ನಾಹಂ ನವೋಢಃ ಶ್ವಶುರಾಲಯೇ । 


ವಿಹರನ್ಯಮುನಾಶೋಯೇ ನಿನುಗ್ನೋ ದೈವಚೋದಿತಃ 1 ೭೯॥ 
ಏತಾಭಿಃ ಪನ್ನಗಸ್ತ್ರೀಭಿರಾನೀತೋಸ್ಮಿ ತವಾಂಂತಿಕಂ । 
ದೃಷ್ಟಾಂಃಹಂ ತವ ಪಾದಾಬ್ದಂ ಪುಣ್ಯೈರ್ಜನ್ಮಾಂತರಾರ್ಜಿತೈಃ ॥ ೮೦॥ 


ಅದ್ಯ ಧನ್ಯೋಸಸ್ಮಿ ಧನ್ಯೋಸ್ಮಿ ಕೃತಾರ್ಥೌ ಪಿತರೌ ಮಮ । 

ಯತ್ರೇಕ್ಷಿಫೋಹಂ ಕಾರುಣ್ಯಾತ್ರ್ಪಯಾ ಸಂಭಾಷಿತೋಪಿ ಚ ॥ ೮೧॥ 
ಸೂತ ಉವಾಚ:-- 

ಇತ್ಯುದಾರಮಸಂಭ್ರಾಂತಂ ವಚಃ ಶ್ರುತ್ವಾಂತಿಷೇಶಲಂ । 

ತಕ್ಪ೫ಃ ಪುನರೌತ್ಸುಕ್ಯಾದ್ಟಭಾಷೇ ರಾಜನಂದನಂ H ೮೨ ॥ 
ತಕ್ಷಕ ಉವಾಚ: 

ಭೋ ಭೋ ನರೇಂದ್ರದಾಯಾದ ಮಾಭೈಷೀರ್ಧೀರತಾಂ ವ್ರಜ ! 

ಸರ್ವದೇವೇಷು ಕೋ ದೇವೋ ಯುಷ್ಕಾಭಿಃ ಪೂಜ್ಯತೇ ಸದಾ ॥ ೮೩ ॥ 


ಪಾರಾ ಸೂ 


೭೮-೭೯. ರಾಜಪುತ್ರನು ಹೇಳುತ್ತಾನೆ:--* ಭೂಮಂಡಲದಲ್ಲಿ ನಿಷಧ 
ವೆಂಬ ಒಂದು ದೇಶೆವಿರುವುದು. ಅದಕ್ಕೆ ದಮಯಂತೀಪತಿಯಾದ ಪವಿತ್ರ 
ಕೀರ್ತಿಯುಳ್ಳ ನಳನೆಂಬವನು ರಾಜನಾಗಿದ್ದ ನು. ನಾನು ಅವನ ಮಗನಾದ ಇಂದ್ರ 
ಸೇನನ ತನಯನು. ಚಂದ್ರಾಂಗದನೆಂದು ನನ್ನ ಹೆಸರು. ಹೊಸಡಾಗಿ ವಿವಾಹ 
ಮಾಡಿಕೊಂಡ ನಾನು ಮಾವನ ಮನೆಯಲ್ಲಿ ವಾಸಿಸುತ್ತ ಯುಮನಾಜಲದಲ್ಲಿ 
ವಿಹರಿಸಿ ದೈವವಶದಿಂದ ಮುಳುಗಿಹೋದೆನು. 

೮೦-೮೧. ಈ ನಾಗಕನ್ಯೆಯರು ನನ್ನನ್ನು ನಿನ್ನ ಬಳಿಗೆ ಕರೆತಂದರು. 
ನಾನು ಜನ್ಮಾಂತರದ ಪುಣ್ಯಗಳಿಂದ ನಿನ್ನ ಚರಣಕಮಲವನ್ನು ಕಂಡೆನು. ನಾನು 
ನಿನ್ನ ದರ್ಶನಮಾಡಿದುದರಿಂದಲೂ, ನೀನು ದಯೆಯಿಂದ ನನ್ನೊಡನೆ ಮಾತನಾಡಿ 
ದುದರಿಂದಲೂ, ಧನ್ಯನಾದೆನು. ನನ್ನ ತಂದೆತಾಯಿಗಳು ಈಗ ಕೃತಾರ್ಥ 
ರಾದರು.” 

೮೨. ಸೂತನು ಹೇಳುತ್ತಾನೆ: ತಕ್ಟೆಕನು ಆ ರಾಜಕುಮಾರನ 
ಉದಾರವೂ, ಭ್ರಾಂತಿಯಿಲ್ಲದುದೂ, ಅತಿ ಮೃದುವೂ ಆಗಿರುವ ಮಾತನ್ನು 
ಕೇಳಿ ಕುತೂಹೆಲದಿಂದ ಅವನನ್ನು ಕುರಿತು ಇಂತೆಂದನು. 

೮೩. ತಕ್ಸಕನು ಹೇಳುತ್ತಾನೆ:--ಎಲೈ ರಾಜಕುಮಾರನೆ! ಹೆದರಬೇಡ. 





೧೨೨ ಶ್ರೀ ಸ್ಕಾಂದಮಹಾಪೆರಾಣಂ 


ರಾಜಪುತ್ರ ಉವಾಚೆ:- 


ಯೋ ದೇವಃ ಸರ್ವದೇವೇಷು ಮಹಾದೇವ ಇತಿ ಸ್ಮ ತಕ | 


ಪೂಜ್ಯತೇ ಸಹಿ ವಿಶ್ವಾತ್ಮಾ ಶಿವೋ5ಸ್ಮಾಭಿರುಮಾಪತಿಃ 1 ೮೪ ॥ 
ತಸ್ಯ ತೇಜೋಂಂಶಲೇಶೇನ ರಜಸಾ ಚ ಪ್ರಜಾಪತಿಃ । 
ಕೃತರೂಪೋಂಸೃಜದ್ದಿಶ್ಚಂ ಸನಃ ಪೂಜ್ಯೋ ಮಹೇಶ್ವರಃ ॥ ೮೫ 8 
ಯಸ್ಯಾಂಶಾತ್ಸಾತ್ಚಿಕಂ ದಿವ್ಯಂ ಬಿಭ್ರದ್ವಿಷ್ಟುಃ ಸನಾತನಃ । 

ವಿಶ್ವಂ ಬಿಭರ್ತಿ ಭೂತಾತ್ಮಾ ಶಿವೋಂಸ್ಮಾಭಿಃ ಸ ಪೂಜ್ಯತೇ ॥ ೮೬ ॥ 
ಯಸ್ಯಾಂಶಾತ್ತಾಮಸಾಜ್ಜ್ಞಾತೋ ರುದ್ರಃ ಕಾಲಾಗ್ನಿಸನ್ನಿಭಃ [ 
ನಿಶ್ವಮೇತದ್ಧರತ್ಯಂತೇ ಸ ಪೂಜ್ಯೊಸ್ಮಾಭಿರೀಶ್ವರಃ ॥ ೮೭ ॥ 
ಯೋ ವಿಧಾತಾ ವಿಧಾತುಶ್ಚ ಕಾರಣಸ್ಯಾಂಪಿ ಕಾರಣಂ । 

ತೇಜಸಾಂ ಪರಮಂ ತೇಜಃ ಸ ಶಿವೋ ನಃ ಪರಾಗತಿಃ ॥ ೮೮ ॥ 
ಯೋಂತಿಕಸ್ಕೋಪಿ ದೂರಸ್ಥ 8 ಪಾಪೋಪಹತಚೇತಸಾಂ | 

ಅಪರಿಚ್ಛೆ ೀದ್ಯಧಾಮಾಂಸೌ ಶಿವೋ ನಃ ಪರಮಾಗತಿಃ ॥ ೮೯ ॥ 





ಧೈರ್ಯವನ್ನು ತಾಳು. ಥೀವು ಯಾವಾಗಲೂ ದೇವತೆಗಳಲ್ಲಿ ಯಾವ ದೇವತೆ 
ಯನ್ನು ಪೂಜಿಸುತ್ತೀರಿ.”” 

೮೪. ರಾಜಪುತ್ರನು ಹೇಳುತ್ತಾನೆ: ಸಕಲ ದೇವತೆಗಳಲ್ಲಿಯೂ ಮಹಾ 
ದೇವನೆನಿಸಿಕೊಂಡ ವಿಶ್ವಸ್ವರೂಪನಾದ ಪಾರ್ವತೀಪತಿಯನ್ನು ನಾವು ಆರಾಧಿ 
ಸುತ್ತೇವೆ. 

೮೫. ಯಾವನ ತೇಜಸ್ಸಿನ ಅಂಶಲೇಶವಾದ ರಜೋಗುಣದಿಂದ ಹುಟ್ಟಿದ 

ಬ್ರಹ್ಮನು ಪ್ಲ ಸ್ರಪಂಚವನ್ನು ಸೃ ಸ್ಫಜಿಸಿರುವನೊ ಅವನನ್ನು ನಾವು ಆರಾಧಿಸುವೆವು. 

೮೬. ಯಾವನ ಅಂಶದಿಂದ ವಿಷ್ಣುವು ಸಾತ್ವಿಕರೂಪವನ್ನು ಧರಿಸಿ 
ಸರ್ವಾಂತರ್ಯಾಮಿಯಾಗಿ ಪ್ರಪಂಚವನ್ನು 'ಕಾನಾಡುವನೊ ಅವನನ್ನು ನಾವು 
ಪೂಜಿಸುವೆವು. 

೮೭. ಯಾವನ ತಾಮಸಾಂಶದಿಂದೆ ಪ್ರಳಯಕಾಲದ ಅಗ್ನಿಯಂತಿರುವ 
ರುದ್ರನು ಹುಟ್ಟ ಈ ಪ್ರಪಂಚವನ್ನು ನಾಶಗೊಳಿಸುವನೊ ಅವನು ನಮಗೆ 
ಪೂಜ್ಯನು. 

೮೮, ಯಾವನು ಬ್ರಹ್ಮನನ್ನು ಸೃಷ್ಟಿ ಮಾಡಿದವನೊ, ಕಾರಣಕ್ಕೆ 
ಕಾರಣನೊ, ತೇಜಸ್ಸುಗಳಲ್ಲಿ ಉತ್ತಮ ತೇಜಸ್ಸೊ, ಆ ಶಿವನು ನಮಗೆ ಪರಮ 
ಗತಿಯು. 

೮೯. ಪಾಷಿಷ್ಯರಿಗೆ ಹತ್ತಿರದಲ್ಲಿದ್ದರೂ ದೂರನಾಗುವ, ತಿಳಿಯಲಾಗದ 
ಸ್ಥಾ ನವುಳ್ಳ ಶಿವನು ನಮಗೆ ಸರಮಗತಿಯು. 


ಆಷ್ಟ್ರಮೋ$9ಧ್ಯಾಯಃ ೧೨೩ 


ಯೋಗಂಗ್ಸ್‌ ತಿಸ್ಮತಿ ಯೋ ಭೂಮೌ ಯೋ ವಾಯೌ ಸಲಿಲೇ ಚ ಯಃ 1 
ಯ ಆಕಾಶೇ ಚೆ ವಿಶ್ವಾತ್ಮಾ ಸ ಪೂಜ್ಯ್ಕೋ ನಃ ಸದಾಶಿವಃ ॥೯೦॥ 
ಯಃ ಸಾಕ್ಷೀ ಸರ್ವಭೂತಾನಾಂ ಯ ಆತ್ಮಸ್ಥೋ ನಿರಂಜನಃ । 
ಯಸ್ಕೇಚ್ಛಾನಶಗೋ ಲೋಕಃ ಸೋಸ್ಮಾಭಿಃ ಪೂಜ್ಯತೇ ಶಿವಃ ॥ ೯೧॥ 
ಯಮೇಕಮಾದ್ಯಂ ಪುರುಷಂ ಪುರಾಣಂ 
ವದಂತಿ ಭಿನ್ನಂ ಗುಣವೈಕೃತೇನ । 
ಕ್ಸೇತ್ರಜ್ಞ ಮೇಕೇಂಥ ತುರೀಯಮನ್ಯೇ 


ಕೊಟಿಸ್ಮಮನ್ಯೇ ಸ ಶಿವೋ ಗರ್ತಿನಃ ॥ ೯೨॥ 
ಯಂ ನಾಸ್ಟೃಶಂಶ್ರೈತ್ಯಮುಚಿಂತ್ಯತತ್ವಂ 
ದುರಂತಧಾಮಾನಮತತ್ಸ್ಪರೂಪಂ । 
ಮನೋ ವಚೋ ವೃತ್ತಯ ಆತ್ಮಭಾಜಾಂ 
ಸ ಏಷ ಪೂಜ್ಯಃ ಪರಮಃ ಶಿವೋ ನಃ ॥ ೯೩॥ 


ಯಸ್ಯ ಪ್ರಸಾದಂ ಪ್ರತಿಲಭ್ಯ ಸಂತೋ 

ವಾಂಛಂತಿ ನೈಂದ್ರಂ ಪದಮುಜ್ಜ್ಜಲಂ ವಾ । 
ನಿಸ್ತೀರ್ಣಕರ್ಮಾರ್ಗಲಕಾಲಚಕ್ರಾ 

ಶ್ಚರಂತ್ಯಭೀತಾಃ ಸಶಿವೋ ಗತಿರ್ನಃ ॥ ೯೪॥ 





೯೦. ಯಾವನು ಅಗ್ನಿಯಲ್ಲಿಯ್ಕ ಭೂಮಿಯಲ್ಲಿಯೂ, ಗಾಳಿಯಲ್ಲಿಯ್ಕೂ 
ನೀರಿನಲ್ಲಿಯೂ, ಆಕಾಶದಲ್ಲಿಯೂ ಇರುವನೊ ಆ ವಿಶ್ವಸ್ವರೂಪನಾದ ಶಿವನು 
ನಮಗೆ ಪೂಜ್ಯನು. 

೯೧. ಯಾವನು ಸಕಲ ಭೂತಗಳಿಗೆ ಸಾಕ್ಸಿಯೊ, ಯಾವ ಫಿರ್ದುಷ್ಟನೂ 
ಸಕಲ ಜೀವರಲ್ಲಿಯೂ ಅಂತರ್ಯಾಮಿಯಾಗಿರುವನೊ, ಲೋಕವು ಯಾವನ 
ಇಚ್ಛೆಗೆ ಅಧೀನನಾದುದೊ ಆ ಶಿವನನ್ನು ನಾವು ಪೂಜಿಸುತ್ತೇವೆ. 

೯೨. ಕೆಲವರು ಅನಾದಿಪುರಾಣಪುರುಷನಾದ ಯಾವನೊಬ್ಬನನ್ನೇ ಗುಣ 
ವಿಕಾರಗಳಿಂದ ಭಿನ್ನನನ್ನಾಗಿಯೂ, ಕೆಲವರು ನಾಲ್ಕನೆಯವನನ್ನಾಗಿಯೂ, 
ಕೆಲವರು ಕೂಟಿಸ್ಮನನ್ನಾಗಿಯೂ ಹೇಳುತ್ತಾರೆಯೋ ಆ ಶಿವನು ನಮಗೆ ಗತಿಯು. 

೯೩. ಪ್ರಾಣಿಗಳ ಮನಸ್ಸು ಮತ್ತು ವಚನಗಳು ಚಿತ್ಸುರೂಪನೂ, ಚಿಂತಿಸ 
ಲಾಗದ ಸ್ವರೂಪವುಳ್ಳವನೂ, ಹೊದಲಾಗದ ಸ್ಥಾನವುಳ್ಳ ವನೂ, ಪ್ರಪಂಚ 
ವಿಲಕ್ಸಣಸ್ವರೂಪನೂ ಆದ ಯಾವನನ್ನು ಚಿಂತಿಸಲು ಮತ್ತು ಹೇಳಲಶಕ್ಯವಾಗಿ 
ರುವುವೊ ಆ ಪರಶಿವನು ನಮಗೆ ಪೂಜ್ಯನು. 

೯೪. ಸಜ್ಜನರು ಯಾವನ ಅನುಗ್ರಹವನ್ನು ಪಡೆದು ಇಂದ್ರನ ಉತ್ಕೃಷ್ಟ 


೧೨೪ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಯಸ್ಯ ಸ್ಮೃತಿಃ ಸಕಲಪಾಪರುಜಾಂ ವಿಘಾತಂ 
ಸದ್ಯಃ ಕರೋತ್ಯಪಿ ಚ ಪುಲ್ಕಸಜನ್ಮಭಾಜಾಂ । 
ಯಸ್ಯ ಸ್ವರೂಪಮೆಖಿಲಂ ಶ್ರುತಿಭಿರ್ನಿಮೃಗ್ಯಂ 
ತಸ್ಮೈ ಶಿವಾಯ ಸತತಂ ಕರವಾಮ ಪೂಜಾಂ ॥೯೫॥ 
ಯನ್ಮೂ ಧೆ ಕ್ಕ ನಿಲಯಾ ಸುರೆಲೋಕ ಸಿಂಧು 
ರ್ಯೆಸ್ಯಾ ಂಗೆಗಾ ಭಗನತೀ ಜಗದಂಬಿಕಾ ಚ । 
ಯತ್ಕುಂಡಲೇ' ತೃಹಹ ತಕ್ಷಕ ನಾಸುಕೀದ್ಕೌ 
ಸೋಂಸ್ಕಾಕಮೇನ ಗತಿರರ್ಧಶಶಾಂಕಮಾಲಿಃ 1 ೯೬॥ 
ಜಯತಿ ನಿಗಮಚೂಡಾಗ್ರೇಷು ಯಸ್ಯಾಂಂಘ್ರಿಪದ್ಮಂ 
ಜಯತಿ ಚ ಹೃದಿ ನಿತ್ಯಂ ಯೋಗಿನಾಂ ಯಸ್ಕಮೂರ್ತಿಃ 
ಜಯತಿ ಸಕಲತತೊ ್ಯೀದ್ಸಾಸನಂ ಯಸ್ಯ ಮೂರ್ತಿ? 
ಸ ನಿಜಿತ ಗುಣಸರ್ಗಃ ಪೂಜ್ಯ ಕಣಸಾ ಇ್ಮಭಿರೀಶಃ ॥ ೯೭೫ 
ಸೂತ ಉವಾಚ: 
ಇತ್ಯಾಕರ್ಯ್ಣ ವಚಸ್ತಸ್ಯ ತಕ್ಪಕಃ ಸ್ರೀತಮಾನಸಃ ! 
ಜಾತಭಕ್ತಿರ್ಮಹಾದೇವೇ ರಾಜಪುತ್ರಮಭಾಷತ ॥ ೯೮॥ 
ಪದವಿಯನ್ನೂ ಬಯಸದೆ ಕರ್ಮಬಂಧನವನ್ನೂ, ಕಾಲಚಕ್ರವನ್ನೂ ದಾಟ 
ಭಯವಿಲ್ಲದವರಾಗುವರೊ ಆ ಶಿವನು ನಮಗೆ ಗತಿಯು. 

೯೫. ಯಾವನ ಸ್ಮರಣೆಯು ಚಂಡಾಲ ಜಾತಿಯಲ್ಲಿ ಹುಟ್ಟಿದರೂ ಮರ್ತ್ಯರ 
ಸಮಸ್ತ, ಪಾಪಗಳನ್ನು ಕೂಡಲೆ ಪರಿಹರಿಸುವುದೊ, ಯಾವನ ಸ್ವರೂಪವನ್ನು 
ಶ್ರುತಿಗಳಿಂದ ಹುಡುಕಲು ಸಾಧ್ಯವೊ ಆ ಶಿವನನ್ನು ನಾವು ಯಾವಾಗಲೂ 
ಪೂಜಿಸುವೆವು. 

೯೬, ಯಾವನ ತಲೆಯಲ್ಲಿ ಗಂಗೆಯು ವಾಸವಾಗಿರುವಳೊ, ಯಾವನೆ 
ದೇಹದಲ್ಲಿ ಜಗನ್ಮಾತೆಯಾದ ಪಾರ್ವತಿಯು ನೆಲಸಿರುವಳೊ,, ಶಕ್ಪಕ, ವಾಸುಕಿ 
ಗಳು ಯಾವನ ಕುಂಡಲಗಳೊ ಆ ಚಂದ್ರಮೌಳೀಶ್ವ ರನೇ ನಮಗೆ ಗತಿಯು. 

೯೭, ಯಾವನ ಅಡಿದಾವರೆಗಳು 'ನೇದಾಂತಗಳಲ್ಲಿ ಉತ್ಕೃಷ್ಠ ಸೈ ಸ್ಥಾನವನ್ನು 
ಪಡೆದಿರುವುವೊ, ಯಾವನ ಮೂರ್ತಿಯು ಯೋಗಿಗಳ ಹೃದಯದಲ್ಲಿ ಉತ್ತಮ 
ವಾಗಿ ನೆಲಸಿ ಸಕಲತತ್ವಗಳನ್ನು ಪ್ರಕಾಶಗೊಳಿಸುವುದೊ; ಆ 'ಗುಣಬಾಹ್ಯ 
ನಾದ ಶಿವನು ನಮಗೆ ಪೂಜ್ಯನು. 

೯೮. ಸೂತನು ಹೇಳುತ್ತಾನೆ:-ತತ್ಪಕನು ಚಂದ್ರಾಂಗದನ ಈ ಮಾತನ್ನು 
ಕೇಳಿ ಸಂತೋಷಗೊಂಡು ಮಹಾದೇವನಲ್ಲಿ ಭಕ್ತಿಯುಳ್ಳವನಾಗಿ ಆ ಕುಮಾರ 
ನನ್ನು ಕುರಿತು ಹೀಗೆಂದನು. 


ಅಷ್ಟ ಮೋರಧ್ಯಾಯೆಃ ೧೨೫ 


ತಕ್ಷಕ ಉವಾಚ:- 
ಪರಿತುಷ್ಟೋಃಸ್ಮಿ ಭದ್ರಂ ಸ್ಯಾತ್ತವ ರಾಜೇಂದ್ರನಂದನ । 
ಬಾಲೋಪಿ ಯತ್ಸರಂ ತತ್ವಂ ವೇತ್ಸಿ ಶೈವಂ ಪರಾತ್ಸರಂ ॥೯೯॥ 
ಏಷ ರತ್ನಮಯೋ ಲೋಕ ಏತಾಶ್ವಾರುದ್ಧಶೋಂಬಲಾಃ | 
ಏತೇ ಕಲ್ಪದ್ರುಮಾಃ ಸರ್ವೇ ವಾಪ್ಯೋಂಮೃತರಸಾಂಭಸಃ ॥ ೧೦೦ ॥ 


ನಾತ್ರ ಮೃತ್ಯುಭಯಂ ಘೋರಂ ನ ಜರಾರೋಗಫಪೀಡನಂ ! 
ಯಥೇಷ್ಟಂ ವಿಹರಾಂತ್ರೈವ ಭುಂಕ್ಸ್ಸೃ ಭೋಗಾನ್ಯಥೋಚಿತಾನ್‌ ॥ ೧೦೧ ॥ 
ಇತ್ಯುಕ್ತೋ ನಾಗರಾಜೇನ ಸ ರಾಜೇಂದ್ರಕುಮಾರಕಃ । 


ಪ್ರತ್ಯುವಾಚ ಪರಂ ಪ್ರೀತ್ಯಾ ಕೃತಾಂಜಲಿರುದಾರಧೀಃ WH ೧೦೨ ॥ 
ಕೃತವಾರೋಂಸ್ಮ ಹಂ ಕಾಲೇ ಸುವ್ರತಾ ಗೃಹಿಣೀ ಮಮ । 
ಶಿನಪೂಜಾಪರಾ ನಿತ್ಯಂ ಪಿತರಾವೇಕಪುತ್ರಕೌ ॥ ೧೦೩ ॥ 


ತೇತ್ವದ್ಯ ಮಾಂ ಮೃತಂ ಮತ್ವಾ ಶೋಕೇನ ಮಹತಾವೃತಾಃ | 

ಪ್ರಾಯಃ ಪ್ರಾಹೈರ್ನಿಯುಜ್ಯಂತೇ ದೈವಾತ್ರಾಣಾನ್ವಹಂತಿ ವಾ ॥೧೦೪॥ 
ಅತೋ ಮಯಾ ಬಹುತಿಥಂ ನಾತ್ರ ಸ್ಮೇಯಂ ಕಥಂಚನ । 

ತಮೇನ ಲೋಕಂ ಕೃಪಯಾ ಮಾಂ ಪ್ರಾಪೆಯಿತುಮರ್ಹಸಿ ॥ ೧೦೫ ॥ 


೯೯, ತಕ್ಷಕನು ಹೇಳುತ್ತಾನೆ:--ರಾಜಕುಮಾರ! ನೀನು ಬಾಲಕ 
ನಾದರೂ ಸರ್ವೋತ್ಸುಷ್ಟವಾದ ಶಿವತತ್ವವನ್ನು ತಿಳಿದುದರಿಂದ ನಾನು ಸಂತೋಷ 
ಗೊಂಡಿದ್ದೇನೆ. ನಿನಗೆ ಮಂಗಳವಾಗಲಿ. 

೧೦೦. ಈ ಲೋಕವು ರತ್ನಮಯವಾದುದು. ಈ ಹೆಂಗಸರು ಈ ಲೋಕದ. 
ಸುಂದರಿಯರು. ಇವುಗಳೆಲ್ಲ ಕಲ್ಪವೃಕ್ರಗಳು. ಈ ಕೊಳಗಳು ಅಮೃತಮಯ 
ವಾದ ನೀರುಳ್ಳವು. 

೧೦೧. ಇಲ್ಲಿ ಮರಣಭಯವೂ, ಮುಪ್ಪು, ರೋಗಗಳ ಬಾಧೆಯೂ ಇರು 
ವುದಿಲ್ಲ. ಇಲ್ಲಿ ಇಷ್ಟಬಂದಂತೆ ವಿಹರಿಸು. ಇಷ್ಟವಾದ ಭೋಗಗಳನ್ನನುಭವಿಸು. 

೧೦೨. ನಾಗರಾಜನು ಹೀಗೆ ಹೇಳಲು ಉತ್ಕ್ರೃಷ್ಟಬುದ್ಧಿಯುಳ್ಳ ಆ ರಾಜ 
ಕುಮಾರನು ಕೈಮುಗಿದುಕೊಂಡು ಅತಿ ಪ್ರೀತಿಯಿಂದ ಉತ್ತರಕೊಟ್ಟನು. 

೧೦೩-೧೦೪. "" ನಾನು ವಿವಾಹಮಾಡಿಕೊಂಡಿದ್ದೆ (ನೆ. ನನ್ನ ಭಾರ್ಯೆಯು. 
ವ್ರಶನಿಷ್ಠಳಾಗಿ ಶಿವಪೂಜಾನಿರತಳಾಗಿದ್ದಾಳೆ. ನನ್ನ ತಂದೆಗೆ ನಾನೊಬ್ಬನೇ 
ಮಗನು. ಈಗ ಅವರು ನಾನು ಮೃತನಾಗಿದ್ದೇನೆಂದರಿತು ಅತಿ ದುಃಖದಿಂದ. 
ಪ್ರಾಯಃ ಮೃತರಾಗಿರುತ್ತಾರೆ. ಅಥವಾ ದೈವವಶದಿಂದ ಬದುಕಿದ್ದಾರೆ. 

೧೦೫. ಆದುದರಿಂದ ನಾನು ಹೆಚ್ಚುಕಾಲ ಇಲ್ಲಿರಬಾರದು. ದಯೆಯಿಂದ. 
ನನ್ನನ್ನು ಅದೇ ಲೋಕಕ್ಕೆ ಕಳುಹಿಸು.” 


೨೬ ಶ್ರೀ ಸ್ಕಾಂದಮಹಾಪುರಾಣಂ 


ಇತ್ಯುಕ್ತನಂತಂ ನರದೇವಪುತ್ರಂ 
ದಿನ್ಶೈರ್ವರಾನ್ಸೈಃ ಸುರಷಾದಪೋತ್ಸ್ಕೆ a1! 
ಆಪ್ಯಾಯಲಯಿತ್ವಾ ವರಗಂಧವಾಸಃ 
ಸ್ಪಗ್ರತ್ನದಿನ್ಯಾಭರಣೈರ್ವಿಚಿಕ್ರೆಃ ॥ ೧೦೬ ॥ 
ಸಂತೋಷಯಿತ್ವಾ ವಿವಿಧೈಶ್ಚ ಭೋಗೈಃ 
ಪುನರ್ಬಭಾಷೇ ಭುಜಗಾಧಿರಾಜಃ । 
ಯದಾ ಯದಾ ತ್ವಂ ಸ್ಮರಸಿ ತ್ವದಗ್ರೇ 


ತದಾ ತದಾವಿಷ್ಠಿ ೨ಯೆತೇ ಮಯೇತಿ ॥ ೧೦೭ ॥ 
ಪುನಶ್ಚ ರಾಜಪುತ್ರಾಯ ತಕ್ಸಕೋಂಶ್ಚಂ ಚ ಕಾಮಗಂ । 
ನಾನಾದ್ವೀಪಸಮುದ್ರೇಷು ಲೋಕೇಷು ಚ ನಿರರ್ಗಲಂ ॥ ೧೦೮ ॥ 
ದತ್ತವಾನ್ರತ್ನಾಭರಣದಿವ್ಯಾಭರಣವಾಸಸಾಂ । 
ವಾಹನಾಯ ದದಾನೇಕಂ ರಾಕ್ಬಸಂ ಪನ್ನಗೇಶ್ಚರಃ ॥ ೧೦೯॥ 
ತತ್ಸಹಾಯಾರ್ಥಮೇಕಂ ಚ ಪನ್ನಗೇಂದ್ರಕುಮಾರಕಂ । 
ನಿಯುಜ್ಯ ತಕ್ಪಕಃ ಪ್ರೀತ್ಯಾ ಗಚ್ಛೇತಿ ವಿಸಸರ್ಜ ತಂ ॥ ೧೧೦ ॥ 
ಇತಿ ಚಂದ್ರಾಂಗದಃ ಸೋಪಥ ಸಂಗೃಹ್ಯ ವಿವಿಧಂ ಧನಂ ॥ 
ಅಶ್ವಂ ಕಾನುಗಮಾರುಪ್ಯ ತಾಭ್ಯಾಂ ಸಹ ವಿನಿರ್ಯಯೌ ॥ ೧೧೧ ॥ 


೧೦೬-೧೦೭. ರಾಜಕುಮಾರನು ಹೀಗೆ ಹೇಳಲು ನಾಗರಾಜನು ದೇವ 
ವೃಕ್ಸಗಳಿಂದುಂಟಾದ ದಿವ್ಯಾನ್ನ್ನಗಳಿಂದ ಅವನನ್ನು ಸುಖಗೊಳಿಸಿ ಉತ್ತಮವಾದ 
ಗಂಧ, ವಸ್ತ್ರಗಳನ್ನಿತ್ತು, ಮಾಲೆ, ರತ್ನ, ವಿಚಿತ್ರಾಭರಣಗಳಿಂದಲೂ ವಿವಿಧ 
ಭೋಗಗಳಿಂದಲೂ ಸಂತೋಷಗೊಳಿಸಿ ನೀನು ಸ್ಮರಿಸಿದಾಗ ನಾನು ನಿನ್ನ ಮುಂದೆ 
ಬರುವೆನೆಂದು ಹೇಳಿದನು. 

೧೦೮-೧೦೯. ತಿರುಗಿ ತಕ್ಟಕನು ಆ ರಾಜಕುಮಾರನಿಗೆ ನಾನಾ ದ್ವೀಪ 
ಗಳಲ್ಲಿಯೂ, ಸಮುದ್ರಗಳಲ್ಲಿಯೂ, ಲೋಕಗಳಲ್ಲಿಯೂ ತಡೆಯಿಲ್ಲದೆ ಸ್ವೇಜೈ 
ಯಾಗಿ ಹೋಗುವ ಒಂದು ಕುದುಕೆಯನ್ಸಿತ್ತು, ರತ್ನದ ಒಡವೆಗಳನ್ನೂ, ದಿವ್ಯಾ 
ಭರಣಗಳನ್ನೂ, ವಸ್ತ್ರಗಳನ್ನೂ ಹೊರುವುದಕ್ಕಾಗಿ ಒಬ್ಬ ರಾಕ್ಸಸನನ್ನು ಕೊಟ್ಟನು. 

೧೧೦. ಅವನ ಸಹಾಯಕ್ಕಾಗಿ ಒಬ್ಬ ನಾಗಕುಮಾರನನ್ನು ನೇಮಿಸಿ 
ಪ್ರೀತಿಯಿಂದ ಹೋಗೆಂದು ಕಳುಹಿಸಿದನು. 

೧೧೧. ಹೀಗೆ ಚಂದ್ರಾಂಗದನು ವಿವಿಧ ಧನವನ್ನು ತೆಗೆದುಕೊಂಡು 
ಸ್ವೇಚ್ಛಾಚಾರಿಯಾದ ಅಶ್ವವನ್ನೇರಿ ಆ ರಾಕ್ಸುಸನಾಗಕುಮಾರರೊಡನೆ 
ಹೊರಟನು. 


ಅಸ್ಟನೋ$ಥ್ಯಾಯ- ೧೨೭ 


ಸ ಮುಹೂರ್ತಾದಿವೋನ್ಮಜ್ಯ ತಸ್ಮಾದೇನ ಸರಿಜ್ಜಲಾತ್‌ । 


ನಿಜಹಾರ ತಟೇ ರಮ್ಯೇ ದಿವ್ಯಮಾರುಹ್ಯ ನಾಜಿನಂ ॥ ೧೧೨ ॥ 
ಅಥಾಸ್ಮಿನ್ಸನುಯೇ ತನ್ಹೀ ಸಾ ಚೆ ಸೀಮಂತಿನೀ ಸತೀ । 

ಸ್ನಾತುಂ ಸಮಾಯಯ್‌ೌ ತತ್ರ ಸಖೀಭಿಃ ಪರಿವಾರಿತಾ ॥ ೧೧೩ ॥ 
ಸಾ ದದರ್ಶ ನದೀತೀರೇ ವಿಹರಂತಂ ನೈಪಾತ್ಮಜಂ | 

ರಕ್ಟಸಾ ನರರೂಪೇಣ ನಾಗಪುತ್ರೇಣ ಚಾನ್ವಿತಂ ॥ ೧೧೪ ॥ 
ದಿವ್ಯರತ್ನಸಮಾಕೀರ್ಣಂ ದಿವ್ಯಮಾಲ್ಯಾವತಂಸಕಂ । 

ದೇಹೇನ ದಿನ್ಯಗಂಥೇನ ವ್ಯಾಕ್ಸಿಪ್ತ ದಶಯೋಜನಂ ॥ ೧೧೫ ॥ 
ತಮಸೂರ್ವಾಕೃತಿಂ ನೀಕ್ಬ $ ದಿನ್ಯಾಂ ಶ್ವಮಧಿಸಂಸ್ಥಿತಂ | 

ಜಡೋನ್ಮತ್ತೇನ ಭೀತೇನ ತಸ್ಕೌ ತನ್ನ್ಯಸ್ತಲೋಚನಾ ॥ ೧೧೬ ॥ 
ತಾಂ ಚೆ ರಾಜೇಂದ್ರ ಪುತ್ರೋಸೌ ದೃಷ್ಟ ಪೂರ್ವಾಮಿತಿಸ್ಮರನ್‌ । 
ನಿರ್ಮುಕ್ತಕಂಠಾಭರಣಾಂ ಕಂಠಸೂತ್ರವಿನರ್ಜಿತಾಂ ॥ ೧೧೭॥ 


ಅಸಂಯೋಜಿತಧವ್ಮಿಲ್ಲಾನುಂಗರಾಗನಿವರ್ಜಿತಾಂ । 

ತ್ಯಕ್ತ ನೀಲಾಂಜನಾಪಾಂಗೀಂ ಕೃಶಾಂಗೀಂ ಶೋಕದೂಹಿತಾಂ ॥ ೧೧೮ ॥ 
ದೃಷ್ಟ್ಟ್ವಾಃನತೀರ್ಯ ತುರಗಾದುಪವಿಷ್ಟಃ ಸರಿತ್ತಟೇ । 

ತಾಮಾಹೂಯ ವರಾರೋಹಾಮುಪನೇಶ್ಯೇದಮಬ್ರನೀತ್‌ ॥ ೧೧೯॥ 


೧೧೨, ಅವನು ಒಂದು ಮುಹೂರ್ತದಲ್ಲಿಯೇ ಆ ಯಮುನಾನದಿಯೆ 
ನೀರಿನಿಂದ ಮೇಲಕ್ಕೆದ್ದು ಆ ನದಿಯ ರಮ್ಯವಾದ ದಡದಲ್ಲಿ ದಿವ್ಯಾಶ್ವವನ್ನೇರಿ 
ವಿಹರಿಸಿದನು. 

೧೧೩. ಇದೇ ಸಮಯದಲ್ಲಿ ಪತಿವ್ರತೆಯಾದ ಆ ಸೀಮಂತಿನಿಯು ಸಖಿ 
ಯರೊಡನೆ ಸ್ನಾನಮಾಡುವುದಕ್ಕಾಗಿ ಅಲ್ಲಿಗೆ ಬಂದಳು. 

೧೧೪. ಅವಳು ನದಿಯ ದಡದಲ್ಲಿ ರಾಕ್ಟುಸ ಮತ್ತು ನರಾಕೃತಿಯುಳ್ಳ 
ನಾಗಕುಮಾರ ಇವರೊಡನೆ ವಿಹರಿಸುತ್ತಿರುವ ರಾಜಕುಮಾರನನ್ನು ಕಂಡಳು. 

೧೧೫-೧೧೬. ದಿವ್ಯರತ್ನ ಗಳಿಂದ ವ್ಯಾಪ್ತನೂ, ದಿವ್ಯಮಾಲೆಯಿಂದಲಂ 
ಕೃತನೂ, ದಿವ್ಯ ಗಂಧವುಳ್ಳ ದೇಹದಿಂದ ಹತ್ತು ಗಾವುದದವರೆಗೆ ಸುವಾಸನೆಯನ್ನು 
ಬೀರಿದವನೂ ಅಶ್ವಾರೂಢನೂ ಆದ ಹೊಸ ಆಕೃತಿಯುಳ್ಳ ಆ ರಾಜಕುಮಾರ 
ನನ್ನು ಮೂಢಳಂತೆಯೂ, ಹುಚ್ಚಳಂತೆಯೂ, ಭಯಗೊಂಡವಳಂತೆಯೂ 
ನೋಡುತ್ತ ನಿಂತಳು. 

೧೧೭-೧೧೯. ರಾಜಕುಮಾರನು ಅವಳು ಹಿಂದೆ ನೋಡಲ್ಪಟ್ಟವಳೆಂದು 
ಜ್ಞಾಸಿಸಿಕೊಳ್ಳುತ್ತಕಂಠಾಭರಣವಿಲ್ಲದವಳೂ, ಮಾಂಗಲ್ಯರಹಿತಳೂ, ಕಟ್ಟದಿರುವ 
ಕೂದಲುಳ್ಳವಳೂ, ಗಂಧ ಕಾಡಿಗೆ ಮೊದಲಾದುವನ್ನು ಹಚ್ಚಿ ಕೊಳ್ಳ ದಿರುವವಳೂ, 
ಕೃಶಾಂಗಿಯೂ, ದುಃಖಗೊಂಡವಳೂ ಆಗಿರುವ ಆ ಸೀಮಂತಿನಿಯನ್ನು ಕಂಡ: 


೨೮ ಶ್ರೀ ಸ್ಕಾಂದಮಹಾಪುರಾಣಂ 


ಕಾ ತ್ವಂ ಕಸ್ಯ ಕಲತ್ರಂ ವಾ ಕಸ್ಯಾಂಪಿ ತನಯಾ ಸತೀ । 


ಕಿವಿಂದಂ ತೇಂಂಗನೇ ಬಾಲ್ಯೇ ದುಃಸಹಂ ಶೋಕಲಕ್ಸಣಂ H ೧೨೦ ॥ 
ಇತಿ ಸ್ನೇಹೇನ ಸಂಪೃಷ್ಟಾ ಸಾನಧೂರಶ್ರುಲೋಚನಾ । 

ಲಜ್ಜಿತಾ ಸ್ವಯಮಾಖ್ಯಾತುಂ ತತ್ಸಖೀ ಸರ್ವಮಬ್ರವೀತ್‌ H ೧೨೧ ॥ 
ಇಯಂ ಸೀಮಂತಿನೀ ನಾಮ್ನಾ ಸ್ನುಷಾ ನಿಷಧಭೂಪತೇಃ । 
ಚಂದ್ರಾಂಗದಸ್ಯ ಮಹಿಷೀ ತನಯಾ ಚಿತ್ರವರ್ಮಣಃ ॥ ೧೨೨ ॥ 


ಅಸ್ಯಾಃ ಪತಿರ್ದೈೆ ನಯೋಗಾನ್ಸಿ ಮಗ್ನೋಸಸ್ಮಿ ನ ಹಾಜಲೇ | 
ತೇನೇಯಂ ಪ್ರಾಪ್ತನೈಧವ್ಯಾ ಬಾಲಾ ದುಃಖೇನ ಶೋಷಿತಾ 1 ೧೨೩ ॥ 
ಏವಂ ನರ್ಷತ್ರ ಗ ಸತಂ" ಶೋಕೇನಾಂತಿ ಬಲೀಯಸಾ । 


ಅದೆ ೇಂಡುವಾಕೀ ಸಂಪ್ರಾಪ್ತೇ ಸ್ನಾತುಮತ್ರ ಸಮಾಗತಾ HW ೧೨೪ ॥ 
ಶ ಶುಕೋಂಸ್ಕಾ ಶ್ಚ ರಾಜೆಂಡ್ರೊ € ಹೃತರಾಜ್ಯಶ್ಚ ಶತ್ರುಭಿಃ । 
ಬಲಾಡ್ನ ಹೀತೋ ಬದ್ಧಶ್ಚ ಶ್ರ ಸಭಾರ್ಯಸ್ತೆ ದ ಕೇ ಸ್ಥಿ 3 ॥ ೧೨೫ ॥ 
ತಥಾಂಸ್ನೆೇ (ಹಾ ಶುಭಾಚಾರಾ ಸೋಮವಾಕೀ. ಮಹೇಶ್ವ ರಂ | 
ಸಾಂಂಬಿಕಂ ಪರಯಾ ಭಕ್ತ್ಯಾ ಪೂಜಯತ್ಯ ಮಲಾಶಯಾ ॥ ೧೨೬ ॥ 


ಕುದುರೆಯಿಂದಿಳಿದು ನದೀದಡದಲ್ಲಿ ಕುಳಿತುಕೊಂಡು ಅವಳನ್ನು ಕರೆಯಿಸಿ 
ಕುಳ್ಳಿರಿಸಿ ಇಂತೆಂದನು. 

೧೨೦. "" ಅಂಗನೆ! ನೀನಾರು? ಯಾರ ಪತ್ಲಿಯು? ಯಾರ ಮಗಳು? 
ನಿನಗೆ ಬಾಲ್ಯದಲ್ಲಿ ಇಂತಹ ಸಹಿಸಲಾಗದ ದುಃಖವು ಹೇಗೆ ಸಂಭವಿಸಿತು? 

೧೨೧. ಹೀಗೆ ಪ್ರೀತಿಯಿಂದ ಆ ರಾಜಕುಮಾರನು ಕೇಳಲು ಅವಳು 
ಅಳುತ್ತ ತಾನೇ ತಿಳಿಸಲು ನಾಚಿಕೆಗೊಂಡಳು. ಅವಳ ಸಖಿಯು ಎಲ್ಲವನ್ನೂ 
ಹೇಳಿದಳು. 

೧೨೨. "" ಇವಳು ನಿಷಧರಾಜನ ಸೊಸೆಯೂ ಚಂದ್ರಾಂಗದನ ರಾಣಿಯೂ, 
ಚಿತ್ರವರ್ಮನ ಮಗಳೂ ಆದ ಸೀಮಂತಿನಿಯು. 

೧೨೩-೧೨೪. ಇವಳ ಪತಿಯು ದೈವೇಜೈ ಯಿಂದ ಈ ನೆದಿಯ ನೀರಿನಲ್ಲಿ 
ಮುಳುಗಿದನು. ಅದರಿಂದ ಈ ಬಾಲೆಯು ವೈಧವ್ಯವನ್ನು ಹೊಂದಿ ದುಃಖದಿಂದ 
ಒಣಗಿರುವಳು. ಹೀಗೆ ಅತಿಶಯ ಶೋಕದಿಂದ ಮೂರು ವರ್ಷಗಳನ್ನು ಕಳೆದು 
ಈ ಸೋಮವಾರ ದಿನೆ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಿರುವಳು. 

೧೨೫. ಇವಳ ಮಾವನ ರಾಜ್ಯವನ್ನು ಶತ್ರುಗಳು ಬಲಾತ್ಕಾರದಿಂದ 
ಅಪಹರಿಸಿ ಅವನನ್ನು ಸತ್ಲಿಯೊಡನೆ ಬಂಧನದಲ್ಲಿಟ್ಟ ರುವರು. 

೧೨೬. ಹಾಗಾದರೂ ಒಳ್ಳೆಯ ನಡತೆಯುಳ್ಳ ಇವಳು ಶುದ ಸ್ಸ ಮನಸ್ಸುಳ್ಳೆ 
ವಳಾಗಿ ಸೋಮವಾರದ ದಿನ ಮಹೇಶ ಕ್ವರನನ್ನು SRE ಅತಿ ಭಕ್ತಿ 
ಯಿಂದ ಪೂಜಿಸುತ್ತಿರುವಳು. 


ಅಷ್ಟ ನೋತಧ್ಯಾಯೆಃ ೧೨೯ 


ಸೂತ ಉವಾಚ 2. 
ಇತ್ಮಂ ಸಖೀಮುಖೇನೈನ ಸರ್ವಮಾನೇದ್ಯ ಸುವ್ರತಾ। 
ತತಃ ಸೀಮಂತಿನೀ ಪ್ರಾಹ ಸ್ವಯಮೇವ ನೃಸಾತ್ಮಜಂ ॥ ೧೨೬೭ ॥ 
ಕಸ್ತ್ವಂ ಕಂದರ್ಪಸಂಕಾಶಃ ಕಾವಿಮೌ ತವ ಪಾರ್ಶ್ವಗೌ | 
ದೇವೋ ನರೇಂದ್ರಃ ಸಿದ್ಧೋ ವಾಗಂಧರ್ವೋ ವಾಥ ಕಿನ್ನರಃ ॥ ೧೨೮ ॥ 
ಕಿಮರ್ಥಂ ಮಮ ವೃತ್ತಾಂತಂ ಸ್ನೇಹವಾನಿನ ಪೃಚ್ಛಸಿ । 
ಕಿಂ ಮಾಂ ವೇತ್ಸಿ ಮುಹಾಬಾಹೋ ದೃಷ್ಟವಾನ್ಯಿಮು ಕುತ್ರಚಿತ್‌ ॥8೧೨೯॥ 
ದೃಷ್ಟಪೂರ್ನ ಇವಾಃಭಾಸಿ ಮಯಾ ಚೆ ಸ್ಥಜನೋ ಯಥಾ । 
ಸರ್ವಂ ಕಥಯ ತತ್ವೇನ ಸತ್ಯಸಾರಾ ಹಿ ಸಾಧವಃ ॥ ೧೩೦ ॥ 
ಸೂತ ಉವಾಚ :-- 
ಏತಾನದುಕ್ತ್ವಾ ನರದೇವಪುತ್ರೀ 
ಸಬಾಷ್ಟೃಕಂಠಂ ಸುಚಿರಂ ರುರೋದ | 
ಮುನೋಹ ಭೂಮೌ ಪತಿತಾ ಸಖೀಭಿ 
ರ್ವೃತಾ ನ ಕಿಂಚಿತ್ಯಥಿತುಂ ಶಶಾಕ ॥ ೧೩೧ ॥ 
ಶ್ರುತ್ವಾ ಚಂದ್ರಾಂಗದಃ ಸರ್ವಂ ಪ್ರಿಯಾಯಾಃ ಶೋಕಕಾರಣಂ । 
ಮುಹೂರ್ತಮಭವನತ್ತೂಷ್ಮೀಂ ಸ್ವಯಂ ಶೋಕಸಮಾಕುಲಃ ॥ ೧೩೨ ॥ 


೧೨೭. ಸೂತನು ಹೇಳುತ್ತಾನೆ: ಆ ಸೀಮಂತಿನಿಯು ಹೀಗೆ ಗೆಳತಿಯ 
ಮುಖದಿಂದಲೇ ಎಲ್ಲವನ್ನೂ ಅವನಿಗೆ ತಿಳಿಸಿ ತಾನೇ ರಾಜಕುಮಾರನನ್ನು ಕುರಿತು 
ಇಂತೆಂದಳು. 

೧೨೮. "" ಮನ್ಮಥನಂತಿರುವ ನೀನಾರು? ನಿನ್ನ ಬಳಿಯಿರುವ ಇವರೀರ್ವ 
ರಾರು? ನೀನು ದೇವತೆಯೊ? ರಾಜೇಂದ್ರನೊ? ಸಿದ್ಧನೊ? ಗಂಧರ್ವನೊ? 
ಕಿನ್ನರನೊ? 

೧೨೯-೧೩೦. ನನ್ನ ಸಮಾಚಾರವನ್ನು ಪ್ರೀತಿಯುಳ್ಳವನಂತೆ ಏಕೆ ಕೇಳು 
ತ್ರಿರುವೆ? ನಾನಾರೆಂಬುದು ನಿನಗೆ ತಿಳಿದಿರುವುದೆ? ಎಲ್ಲಿಯಾದರೂ ನನ್ನನ್ನು 
ನೋಡಿರುವೆಯಾ? ನೀನು ಹಿಂದೆ ನನ್ನಿಂದ ನೋಡಲ್ಪಟ್ಟ ಬಂಧುವಿನಂತೆ ಕಾಣು 
ಕ್ರೀಯೆ. ಎಲ್ಲವನ್ನೂ ನಿಜವಾಗಿ ಹೇಳು. ಸಜ್ಜನರು ಸತ್ಯವನ್ನು ಆಡುವವರಷ್ಟೆ.' 

೧೩೧. ಸೂತನು ಹೇಳುತ್ತಾನೆ ರಾಜನ ಮಗಳಾದ ಆ ಸೀಮಂತಿನಿಯು 
ಇಷ್ಟನ್ನು ಹೇಳಿ ಕಣ್ಣೀರನ್ನು ಸುರಿಸುತ್ತ ಬಹಳ ಹೊತ್ತು ಅತ್ತಳು. ಸಖಿಯ 
ಕೊಡನೆ ಭೂಮಿಯಲ್ಲಿ ಮೂರ್ಛೆಯಿಂದ ಬಿದ್ದು ಏನನ್ನೂ ಹೇಳಲು ಸಮರ್ಥ 
ಳಾಗಲಿಲ್ಲ. 

೧೩೨. ಚಂದ್ರಾಂಗದನು ಪ್ರಿಯೆಯ ದುಃಖಕಾರಣಗಳನ್ನೈಲ್ಲ ಕೇಳಿ ತಾನು 
ಶೋಕಾಕ್ರಾಂತನಾಗಿ ಸ್ವಲ್ಪ ಹೊತ್ತು ಸುಮ್ಮನಿದ್ದನು. 

5 


೧೩೦ ಶ್ರೀ ಸ್ಥ್ಯಾಂದಮ ಹಾಪುರಾಣಂ 


ಅಥಾಶ್ವಾಸ್ಯ ಪ್ರಿಯಾಂ ತನ್ಹೀಂ ವಿವಿಧೈರ್ವಾಕ್ಯನೈಸುಣೈಃ । 
ಸಿದ್ಧಾ ನಾಮ ವಯಂ ದೇವಾಃ ಕಾಮಗಾ ಇತಿ ಸೋಬ್ರವೀತ್‌ 8೧೩೩! 
ತತೋ ಬಲಾದಿವಾಕೃಷ್ಯ ಪಾಣಿಗ್ರಹಣಶಂಕಿತಾಂ | 


ಪುಲಕಾಂಚಿತಸರ್ನಾಂಗೀಂ ತಾಂ ಕರ್ಣೇ ಶ್ವಿದೆಮಬ್ರವೀತ್‌ 8 ೧೩೪॥ 
ಕ್ವಾಪಿ ಲೋಕೇ ಮಯಾ ದೃಷ್ಟಸ್ತನ ಭರ್ತಾ ವರಾನನೇ । 

ತೃದ್ವೆ ಪತಾಚರಣಾಶ್ಟ್ರೀತಃ ಸದ್ಯ ಏವಾಗಮಿಷ್ಯತಿ H ೧೩೫ ॥ 
ಅಪನೇಷ್ಯತಿ ತೇ ಶೋಕಂ ದ್ವಿತ್ರೈಕೇವ ದಿನೈರ್ಭ್ವವಂ । 
ಏತಚ್ಛಂಸಿತುಮಾಯಾತಸ್ತವ ಭರ್ತುಃ ಸಖಾಂಸ್ಕ್ಯಹಂ ॥ ೧೩೬ ॥ 


ಅತ್ರ ಕಾರ್ಯೋ ನ ಸಂದೇಪಃ ಶಪಾನಿ ಶಿವಸಾದಯೋಃ । 
ತಾವತ್ನ ದ ,ದೆಯೇ ಸ್ಫೇಯಂ ನ ಪ್ರಕಾಶ್ಯಂ ಚೆ ಕುತ್ರಚಿತ್‌ H ೧೩೭ ॥ 


ಸಾತು ತದ್ದೆಚನಂ ಶ್ರುತ್ವಾ ಸುಧಾಧಾರಾಶತಾಧಿಕಂ । 

ಸಂಭ ೈಮೋದ್ಭಾ ಎಂತನಯನಾ ತಮೇವ ಮುಹುರೈಕ್ಟತ ॥ ೧೩೮ ॥ 
ಪ್ರೇಮಬಂಧಾನುಗುಣಿತಂ ವಾಕ್ಯಂ ಚಾಹ ರಸಾಯನಂ । 

ವಿಭ್ರ ಮೋದಾರಸಹಿತಂ ಮಧುರಾಂಪಾಂಗವೀಕ್ಬಣಂ ॥ ೧೩೯॥ 





೧೩೩. ಬಳಿಕ ಅವನು ಪ್ರಿಯಳನ್ನು ಬಗೆ ಬಗೆಯ ಮಾತುಗಳಿಂದ ಸಮಾ 
ಧಾನಗೊಳಿಸಿ,""ನಾವು ಸ್ವೇಚ್ಛಾಚಾರಿಗಳಾದ ಸಿದ್ಧರೆಂಬ ದೇವತೆಗಳು''ಎಂದನು. 

೧೩೪. ಅನಂತರ ಕೈಯನ್ನು ಹಿಡಿಯುವನೆಂದು ಶಂಕಿಸಿ ರೋಮಾಂಚ 
ಗೊಂಡ ಶರೀರವುಳ್ಳ ಆ ಪ್ರಿಯೆಯನ್ನು ಬಲಾತ್ಕಾರದಿಂದ ಎಳೆದು ಕಿವಿಯಲ್ಲಿ 
ಹೀಗೆಂದನು. 

೧೩೫. "" ಸುಂದರಿ! ನಿನ್ನ ಪ್ರಿಯನನ್ನು ಲೋಕದಲ್ಲಿ ಎಲ್ಲಿಯೋ ನೋಡಿ 
ದ್ವೇನೆ. ಅವನು ನಿನ್ನ ನೇಮದಿಂದ ಸಂತೋಷಗೊಂಡು ಕೂಡಲೆ ಬರುವನು. 

೧೩೬. ಎರಡು ಮೂರು ದಿನಗಳಲ್ಲಿಯೇ ಅವನು ನಿನ್ನ ದುಃಖವನ್ನು 
ನಿಶ್ಚಯವಾಗಿಯೂ ಪರಿಹರಿಸುವನು. ಇದನ್ನು ಹೇಳುವುದಕ್ಕಾಗಿ ಬಂದಿರುವ 
ನಾನು ಅವನ ಸ್ನೇಹಿತನು. 

೧೩೭, ಈ ವಿಷಯದೆಲ್ಲಿ ಸಂದೇಹಪಡಬೇಡ. ಶಿವನ ಪಾದದಾಣೆಗೂ ಇದು 
ಸತ್ಯವು. ಅಷ್ಟರವರೆಗೆ ಈ ವಿಷಯವನ್ನು ಯಾರಿಗೂ ಹೇಳದೆ ಗುಟ್ಟಾಗಿಟ್ಟರು.3? 

೧೩೮. ಅವಳು ನೂರಾರು ಅಮೃತದ ಧಾರೆಗಳಿಗಿಂತಲೂ ಹೆಚ್ಚಾದ ಅವನ 
ಆ ಮಾತನ್ನು ಕೇಳಿ ಸೆಂಭ್ರಮದಿಂದ ಭ್ರಾಂತಿಗೊಂಡ ಕಣ್ಣುಳ್ಳವಳಾಗಿ 
ಅವನನ್ನೇ ಬಹುವಾಗಿ ನೋಡಿದಳು. 

೧೩೯-೧೪೦. ಪ್ರೇಮಸಹಿತವಾದ ರಸಾಯನದಂತಿರುವ ಮಾತನ್ನೂ, 
ವಿಲಾಸಸಹಿತವಾದ ಕಣೆಗಣ್ಣಿನ ನೋಟವನ್ನೂ, ತನ್ನ ಕರಸ್ಪರ್ಶದಿಂದ 


ಅಸ್ಟಮೋರಧ್ಯಾಯಃ ೧೩೧ 


ಸ್ವಪಾಣಿಸ್ಪರ್ಶನೋದ್ಬಿನ್ನಪುಲಕಾಂಚಿತವಿಗ್ರಹಂ I 

ಪೂರ್ವದೃಷ್ಟಾನಿ ಚಾಂಗೇಷು ಲಕ್ಸ್ಸಣಾನಿ ಸ್ವರಾದಿಷು । 
ನಯಃಪ್ರಮಾಣಂ ವರ್ಣಂಚ ಪರೀಕ್ರೆ, $ 4ನೆಮತರ್ಕಯತ್‌ ॥ ೧೪೦ ॥ 
ಏಷ ಏನ ಪತಿರ್ಮೇ ಸ್ಯಾಡ್ಸು ಏನಂ ನಾನ್ಯೋ ಭವಿಷ್ಯತಿ । 

ಅಸ್ಮಿನ್ನೇವ ಪ್ರಸಕ್ತಂ ಮೇ ಹೃದಯಂ ಪ್ರೇಮಕಾತರಂ ॥ ೧೪೧ ॥ 
ಪರಲೋಕಾದಿಹಾಯಾತಃ ಕಥಮೇವಂ ಸ್ವರೂಪಧೃಕ್‌ । 
ದುರ್ಭಾಗ್ಯಾಯಾಃ ಕಫಂ ಮೇ ಸ್ಯಾದ್ಭರ್ತುರ್ನಷ್ಟಸ್ಯ ದರ್ಶನಂ ॥ ೧೪೨ ॥ 
ಸ್ವಸ್ಟೋಂಯಂ *ಮು ನ ಸ್ವಪ್ನೋ ಭ್ರ ನೋಯಂ ಕಂ ತು ನ ಭ್ರಮಃ। 
ಏಷ ಧೂರ್ತೋಥ ವಾ ಕಶ್ಚಿದ್ಯಕ್ಲೋ ಗಂಧರ್ನ ಏನ ವಾ ॥ ೧೪೩॥ 
ಮುನಿಪತ್ನ್ಯಾ ಯದುಕ್ತಂ ಮೇ ಪರಮಾಪದ್ಧತಾಪಿ ಚ । 


ವ್ರತಮೇತತ್ಯುರುಷ್ಟೇತಿ ತಸ್ಯ ನಾ ಫಲಮೇವ ವಾ ॥ ೧೪೪ ॥ 
ಯೋ ವರ್ಷಾಃಯುತಸೌಭಾಗ್ಯಂ ಮಮೇತ್ಯಾಹ ದ್ವಿಜೋತ್ತಮಃ I 
ನೂನಂ ತಸ್ಯ ವಚಃ ಸತ್ಯಂ ಕೋ ನಿದ್ಯಾದೀಶ್ವರಂ ವಿನಾ ॥ ೧೪೫ ॥ 
ನಿಮಿತ್ತಾನಿ ಚ ದೃಶ್ಯಂತೇ ಮಂಗಲಾನಿ ದಿನೇ ದಿನೇ 1 

ಪ್ರಸನ್ನೇ ಪಾರ್ವತೀನಾಥೇ ಕಿಮಸಾಧ್ಯಂ ಶರೀರಿಣಾಂ ॥ ೧೪೬ ॥ 


ರೋಮಾಂಚಗೊಂಡ ದೇಹವನ್ನೂ, ಅಂಗಗಳಲ್ಲಿಯೂ, ಸ್ವರಗಳಲ್ಲಿಯೂ 
ಹಿಂದೆ ನೋಡಿದ ಚಿಹ್ನೆಗಳನ್ನೂ, ವಯಸ್ಸಿನ ಸಮತೆಯನ್ನೂ, ಬಣ್ಣವನ್ನೂ 
ಪರೀಕ್ಷಿಸಿ ಹೀಗೆ ಊಹಿಸಿದಳು. 

೧೪೧. ** ನಿಶ್ಚಯವಾಗಿಯೂ ಇವನೇ ನನ್ನ ಪತಿಯು. ಇವನು ಬೇರೆ 
ಯವನಲ್ಲ. ಪ್ರೇಮಯುಕ್ತವಾದ ನನ್ನ ಮನಸ್ಸು ಇವನಲ್ಲಿ ಆಸಕ್ತವಾಗಿರುವುದು. 

೧೪೨. ಪರಲೋಕದಿಂದ ಇಲ್ಲಿಗೆ ಬಂದಿರುವಕಾರಣ ಇಂತಹ ರೂಪವುಳ್ಳ 
ವನಾಗಿರುವನೊ ಏನೊ? ದುರ್ಭಾಗ್ಯಳಾದ ನನಗೆ ನಷ್ಟಪತಿಯ ದರ್ಶನವು 
ಹೇಗಾದೀತು? 

೧೪೩. ಇದು ಸ್ವಪ್ನವೇ? ಸ್ವಪ್ನವಲ್ಲ. ಭ್ರಾಂತಿಯೊ? ಭ್ರಾಂತಿಯೂ 
ಅಲ್ಲ. ಇವನು ವಂಚಕನಾದ ಒಬ್ಬ ಯೆಕ್ಟ್ಸನೊ? ಅಥವಾ ಗಂಧರ್ವನೊ? 

೧೪೪. ಮುನಿಪತ್ಲಿಯು ಅತ್ಯಂತಾಪತ್ತಿನಲ್ಲಿಯೂ ಈ ಸೋಮವಾರ ವ್ರತ 
ವನ್ನಾಚರಿಸೆಂದು ಹೇಳಿರುವಳು. ಇದು ಆ ವ್ರತದ ಫೆಲವೊ? 

೧೪೫-೧೪೬. ನನಗೆ ಹತ್ತು ಸಾವಿರವರ್ಷ ಸೌಭಾಗ್ಯವಿರುವುದೆಂದು ಹೇಳಿದ 
ಬ್ರಾಹ್ಮಣನ ಮಾತು ಸತ್ಯವಾಗಿರಬೇಕು. ಇದು ಶಿವನ ಹೊರತು ಯಾರಿಗೆ 
ಗೊತ್ತು. ಪ್ರತಿದಿನವೂ ಶುಭ ನಿಮಿತ್ತಗಳನ್ನು ಕಾಣುತ್ತಿದ್ದೇನೆ. ಪಾರ್ವತೀ 
ರಮಣನು ಪ್ರಸನ್ನನಾದರೆ ಪ್ರಾಣಿಗಳಿಗೆ ಅಸಾಧ್ಯವಾದುದು ಯಾವುದಿರುವುದು? 


೧೩೨ ಶ್ರೀ ಸ್ಯಾಂದಮಹಾಪುರಾಣಂ 


ಇತ್ನಂ ವಿಮೃಶ್ಯ ಬಹುಧಾ ತಾಂ ಪುನರ್ಮುಕ್ತಸಂಶೆಯಾಂ । 


ಲಜ್ಞಾನಮ್ರಮುಖೀಂ ಕರ್ಣೇ ಶಶಂಸಾತ್ಮಪ್ರಯೋಜನಂ ॥ ೧೪೭ ॥ 
ಇಮಂ ವೃತ್ತಾಂತಮಾಖ್ಯಾತುಂ ತತ್ಸಿತ್ರೋಃ ಶೋಕತಪ್ತಯೋಃ । 
ಗೆಚ್ಛಾಮಃ ಸ್ವಸ್ತಿ ತೇ ಭದ್ರೇ ಸದ್ಯಃ ಪತಿಮವಾಪ್ಸ್ಯಸಿ ॥ ೧೪೮ ॥ 
ಇತ್ಯುಕ್ತ್ವ್ವಾಃ£ಶ್ವಂ ಸಮಾರುಹ್ಯ ಜಗಾಮ ನೃಪನಂದನಃ । 

ತಾಭ್ಯಾಂ ಸಹ ನಿಜಂ ರಾಷ್ಟ್ರಂ ಪ್ರತ್ಯಪದ್ಯತ ತತ್ಕೃಣಾತ್‌ ॥ ೧೪೯ ॥ 
ಸ ಪುರೋಪನನಾಭ್ಯಾಶೇ ಸ್ಥಿತ್ವಾ ತಂ ಫಣಿಪುತ್ರಕಂ 

ನಿಸಸರ್ಜಾತ್ಮ ದಾಯಾವಾನ್ನ ಎಸಾಸನಗತಾನ್ರೃತಿ ॥ ೧೫೦ ॥ 


ಸ ಗತ್ಕೋವಾಚೆ ತಾನಿ ೇಫ್ರುಮಿಂದ್ರಸೇನೋ ವಿಮುಚ್ಯೆತಾಂ | 
ಚೆಂದ್ರಾಂಗದಸ್ತಸ್ಯೆ ಸುತಃ ಪ್ರಾಪ್ತೋಃಯಂ ಪನ್ನಗಾಲಯಾತ್‌ ॥ ೧೫೧ ॥ 
ನೃಸಾಸನಂ ನಿಮುಂಚಂತು ಭವಂತೋ ನ ನಿಚಾರ್ಯೆತಾಂ | 
ನೋಚೇಚ್ಚಂದ್ರಾಂಗದಸ್ಯಾಶು ಬಾಣಾಃ ಪ್ರಾ ಣಾನ್ಹರಂತಿ ವಃ ॥ ೧೫೨ ॥॥ 
ಸ ಮಗ್ಗೊ ಶೀ ಯಮುನಾತಾಟಯೇ ಗತ್ವಾ ತಕ ಕಮಂದಿರಂ | 
ಲಬ್ಧ್ವಾ ಚ ತಸ್ಯ ಸಾಹಾಯ್ಯಂ ಪುನಲೊೀಕಾದಿಹಾಗತಃ ॥ ೧೫೩ ॥ 





೧೪೭. ಹೀಗೆ ಬಹಳ ತರ್ಕಿಸಿ ಸಂಶಯವನ್ನು ತ್ಯಜಿಸಿ ಲಜ್ಜೆಯಿಂದ 
ಮುಖವನ್ನು ತಗ್ಗಿ ಸಿಕೊಂಡಿರುವ ಆ ಸೀಮಂತಿನಿಯ ಕಿವಿಯಲ್ಲಿ ಚಂದ್ರಾಂಗ 
ದನು ಮತ್ತೆ ತನ್ನ ಪ್ರಯೋಜನವನ್ನು ತಿಳಿಸಿದನು. 

೧೪೮. "ಈ ಸಮಾಚಾರವನ್ನು ಹೇಳುವುದಕ್ಕಾಗಿ ನಮ್ಮ ತಂದೆತಾಯಿಗಳ 
ಹತ್ತಿರಕ್ಕೆ ಹೋಗುತ್ತೇವೆ. ನಿನಗೆ ಮಂಗಳವಾಗಲಿ. ಕೂಡಲೆ ನೀನು ಸತಿ 
ಯನ್ನು ಪಡೆಯುವೆ.?? 

೧೪೯. ರಾಜಕುಮಾರನು ಹೀಗೆ ಅವಳನ್ನು ಕುರಿತು ಹೇಳಿ ಅಶ್ವಾರೂಢ 
ನಾಗಿ ಆ ರಾಕ್ಷಸ, ನಾಗಕುಮಾರರೊಡನೆ ಕೂಡಲೆ ತನ್ನ ರಾಜ್ಯವನ್ನು ಸೇರಿದನು. 

೧೫೦. ಅವನು ಪಟ್ಟಣೋದ್ಯಾನದ ಹತ್ತಿರೆ ಇದ್ದು ಆ ನಾಗಕುಮಾರ 
ನನ್ನು ಸಿಂಹಾಸನದಲ್ಲಿ ಕುಳಿತಿರುವ ತನ್ನ ದಾಯಾದರ ಹತ್ತಿರಕ್ಕೆ ಕಳುಹಿಸಿದನು. 

೧೫೧. ಅವನು ಅಲ್ಲಿಗೆ ಹೋಗಿ «" ಶೀಘ್ರವಾಗಿ ಇಂದ್ರಸೇನನನ್ನು ಬಿಟ್ಟು 
ಬಿಡಿರಿ. ಅವನೆ ಮಗನಾದ ಚಂದ್ರಾಂಗದನು ಪಾತಾಳದಿಂದ ಬಂದಿರುವನು. 

೧೫೨-೧೫೩. ನೀವೆಲ್ಲರೂ ಸಿಂಹಾಸನವನ್ನು ಈಗಲೇ ತ್ಯಜಿಸಬೇಕು. ಹಾಗೆ 
ಮಾಡದಿದ್ದರೆ ಚಂದ್ರಾಂಗದನ ಬಾಣಗಳು ನಿಮ್ಮ ಪ್ರಾಣಗಳನ್ನು ಜಾಗ್ರತೆಯಾಗಿ 
ಅಪಹರಿಸುವುವು. ಅವನು ಯಮುನಾನದಿಯ ನೀರಿನಲ್ಲಿ ಮುಳುಗಿ ತಕ್ಪಕನ 
ಮಂದಿರವನ್ನು ಹೊಂದಿ ಅವನ ಸಾಹಾಯ್ಯವನ್ನು ಪಡೆದು ಪಾತಾಳಲೋಕ 
ದಿಂದ ಇಲ್ಲಿಗೆ ಬಂದಿರುವನು. 


ಅಸ್ಸ ಮೋತಧ್ಯಾಯಃ ೧ಪಿತ್ಸಿ 


ಇತ್ಯಾಖ್ಯಾತಮಶೇಷೇಣ ತದ್ವೃತ್ತಾಂತಂ ನಿಶಮ್ಯ ತೇ 
ಸಾಧು ಸಾಧ್ಯಿತಿ ಸಂಭ್ರಾಂತಾಃ ಶಶಂಸುಃ ಪರಿಪಂಥಿನಃ ॥ ೧೫೪ ॥ 
ಅಥೇಂದ್ರಸೇನಾಯ ನಿವೇದ್ಯ ಸತ್ವರಂ 
ನಷ್ಟಸ್ಯ ಪುತ್ರಸ್ಯ ಪುನಃ ಸಮಾಗಮಂ ! 
ಪ್ರಸಾದ್ಯ ತಂ ಪ್ರಾಪ್ತನರೇಶ್ಚರಾಸನಂ 
ದಾಯಾದಮುಖ್ಯಾಸ್ತು ಭಯಂ ಪ್ರಹೇದಿರೇ ॥ ೧೫೫ ॥ 
ಅಥ ಪೌರಜನಾಃ ಸರ್ವೇ ಪುರೋದ್ಯಾನೇ ನೃಪಾತ್ಮಜಂ । 
ದೃಷ್ಟ್ವಾ ರಾಜ್ಞೇ ದ್ರುತಂ ಪ್ರೋಚುರ್ಲೇಭಿರೇ ಚೆ ಮಹಾಧನಂ ॥ ೧೫೬ ॥ 
ಆಕರ್ಣ ಪುತ್ರಮಾಯಾಂತಂ ರಾಜಾನಂದಜಲಾಸ್ಪುತಃ । 
ನ ನ್ಯಜಾನಾದಿನುಂ ಲೋಕಂ ರಾಜ್ಞಿ ೀಚ ಪರಯಾ ಮುದಾ ॥ ೧೫೭ ॥ 
ಅಥ ನಾಗರಿಕಾಃ ಸರ್ವೇ ಮಂತ್ರಿವೃದ್ಧಾಃ ಪುರೋಧಸಃ ! 


ಪ್ರತ್ಯುದ್ಧಮ್ಯ ಪರಿಷ್ಟಜ್ಯ ತಮಾನಿನ್ಯುರ್ನ್ಯಪಾಂತಿಕಂ ॥ ೧೫೮ ॥ 
ಅಥೋತ್ಸವೇನ ಮಹತಾ ಪ್ರವಿಶ್ಯ ನಿಜಮಂದಿರಂ ! 
ರಾಜಪುತ್ರಃ ಸ್ವಸಿತರೌ ನನಂದೇ ಬಾಷ್ಟ ಮುತ್ಸೃಜನ್‌ 1 ೧೫೯॥ 


ತಂ ಪಾದಮೂಲೇ ಪತಿತಂ ಸ್ವಪುತ್ರಂ 
ನಿನೇದ ನಾಂಸೌ ಪೈಥಿನೀಪತಿಃ ಕ್ಸೆಣಂ 1 
ಪ್ರಜೋಧಿತೋಂಮಾತ್ಯಜನೈಃ ಕಥಂಜಿ 
ದುತ್ಡಾಪ್ಯ ಕ್ಲಿನ್ನೇನ ಹೃದಾಲಿಲಿಂಗ ॥ ೧೬೦॥ 
೧೫೪. ಹೀಗೆ ಸಂಪೂರ್ಣವಾಗಿ ಹೇಳಿದ ಅವನ ವೃತ್ತಾಂತವನ್ನು ಕೇಳಿ 
ಆ ಶತ್ರುಗಳು ಒಳ್ಳೆಯದೆಂದು ಹೊಗಳಿದರು. 

೧೫೫-೧೫೬. ಬಳಿಕ ದಾಯಾದರು ನಷ್ಟನಾದ ಪುತ್ರನು ತಿರುಗಿ ಬಂದಿರುವ 
ನೆಂದು ಇಂದ್ರಸೇನನಿಗೆ ಶೀಘ್ರವಾಗಿ ತಿಳಿಸಿ ಅವನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ 
ಸಂತೋಷಗೊಳಿಸಿ ತಾವು ಭಯಗ್ರಸ್ತ್ಕರಾದರು. ಅನಂತರ ಪಟ್ಟಣಿಗರೆಲ್ಲರೂ 
ಪಟ್ಟಣದ ತೋಟದಲ್ಲಿ ರಾಜಕುಮಾರನನ್ನು ಕಂಡು ಇಂದ್ರಸೇನರಾಜನಿಗೆ 
ಕೂಡಲೆ ತಿಳಿಸಿ ಸಂತೋಷಗೊಂಡ ಅವನಿಂದ ಬಹು ಧನವನ್ನು ಪಡೆದರು. 

೧೫೭. ರಾಜನೂ, ರಾಣಿಯೂ ಮಗನು ಬರುತ್ತಿರುವನೆಂಬುದನ್ನು ಕೇಳಿ, 
ಸಂತೋಷದಿಂದ ಆನಂದಬಾಷ್ಪ ವನ್ನು ಸುರಿಸುತ್ತ ಈ ಲೋಕವನ್ನೇ ತಿಳಿಯಲಿಲ್ಲ. 

೧೫೮-೧೫೯. ಅನಂತರ ಪಟ್ಟಣಿಗರೂ, ಮುಖ್ಯಮಂತ್ರಿಗಳೂ, ಪುರೋಹಿ 
ತರೂ ಎದುರುಗೊಂಡು ಅವನನ್ನು ಆಲಿಂಗಿಸಿ ಅವನನ್ನು ರಾಜನ ಬಳಿಗೆ ಕಕೆದು 
ಕೊಂಡುಬಂದರು. ರಾಜಕುಮಾರನು ಮಹೋತ್ಸವದಿಂದ ತನ್ನ ಮಂದಿರವನ್ನು 
ಹೊಕ್ಕು ಕಣ್ಣೀರನ್ನು ಸುರಿಸುತ್ತ ತಾಯಿತಂದೆಗಳನ್ನು ನಮಸ್ಕರಿಸಿದನು. 

೧೬೦. ಇಂದ್ರಸೇನ ರಾಜನು ಅಡಿಯ ಬುಡದಲ್ಲಿ ಬಿದ್ದಿರುವ ತನ್ನ 


೧೩೪ ಶ್ರೀ ಸ್ಯಾಂದಮೆಹಾಪುರಾಣಂ 


ಕ್ರಮೇಣ ಮಾತ್ರೂರಭಿವಂದ್ಯ ತಾಭಿಃ 
ಪ್ರವರ್ಧಿತಾಶೀಃ ಪ್ರಣಯಾಕುಲಾಭಿಃ । 
ಆಲಿಂಗಿತಃ ಪೌರೆಜನಾನಶೇಷಾ 


ನ್ಪಂಭಾನಯಾಮಾಸ ಸ ರಾಜಸೂನುಃ ॥ ೧೬೧ ॥ 
ತೇಷಾಂ ಮಧ್ಯೇ ಸಮಾಸೀನಃ ಸ್ವವೃತ್ತಾಂತಮಶೇಷತಃ । 
ಪಿತ್ರೇ ನಿನೇದಯಾಮಾಸ ತಕ್ಸಕಸ್ಯ ಚ ಮಿತ್ರತಾಂ ॥ ೧೬೨ ॥ 
ದತ್ತಂ ಭುಜಂಗರಾಜೇನ ರತ್ನಾ ಶದಿಧನಸಂಚಯಂ । 
ದಿನ್ಯಂ ತದ್ರಾಕ್ಸಸಾನೀತಂ ಸಿತೆ ತ್ರೇ ಸರ್ವಂ ನ್ಯವೇದಯತ್‌ ॥ ೧೬೩ ॥ 


ರಾಜಸುತ್ರ ಸ್ಯ ಚರಿತಂ ದೃಷ್ಟ್ವಾ ಶ್ರುತ್ವಾ ಚೆ ನಿಹ್ಮ ಲ8 । 
ಮೇನೇ ಸ್ತು ಷಾಯಾಃ ಸಾಭನಿಗ್ಯಂ ಮಹೇಶಾರಾಧನಾರ್ಜಿತಂ ॥ ೧೬೪ ॥ 
ಸೌಮಾಂಗಲ್ಯ ಮುಯಾಂ ವಾರ್ತಾಮಿಮಾಂ ನಿಷಧಭೂಪತಿಃ । 


ಚಾಕೆ ರ್ನಿನೇದಯಾಮಾಸ ಚಿತ್ರವರ್ಮಮಹೀಪತೇಃ ॥ ೧೬೫ ॥ 
ಶ್ರುತ್ವಾಾಮೃುತಮಲಯಾಂ ವಾರ್ತಾಂ ಸ ಸಮುತ್ತಾ ಯ ಸಂಭ್ರಮಾತ್‌ । 
ತೇಭ್ಯೋ ದತ್ವಾ ಧನಂ ಭೂರಿ ನನರ್ತಾನಂದವಿಪ ಲಃ | ೧೬೬ ॥ 





ತನಯನನ್ನು ಕ್ಸಣಹೊತ್ತು ತಿಳಿಯಲಿಲ್ಲ. ಅನಂತರ ಮಂತ್ರಿಗಳು ಎಚ್ಚರಿಸಲು 
ಅತಿಕಷ್ಟದಿಂದ ಅವನನ್ನು ಎಬ್ಬಿಸಿ ಆರ್ದ್ರಹೃದಯದಿಂದ ತಬ್ಬಿಕೊಂಡನು. 

೧೬೧. ಆ ರಾಜಕುಮಾರನು ಕ್ರಮವಾಗಿ ತಾಯಂದಿರನ್ನು ವಂದಿಸಿ ಪ್ರೀತಿ 
ಯಿಂದ ವ್ಯಾಕುಲಗೊಂಡು ಆಲಿಂಗಿಸಿದ ಅವರ ಆಶೀರ್ವಾದವನ್ನು ಪಡೆದು 
ಸಮಸ್ತ ಪಟ್ಟಣಿಗರನ್ನೂ ಸನ್ಮಾನಮಾಡಿದನು. 

೧೬೨. ಆ ಪುರಜನರ ಮಧ್ಯದಲ್ಲಿ ಕುಳಿತುಕೊಂಡು ತನ್ನ ಸಮಾಚಾರವನ್ನೂ 
ತಕ್ಸಕನ ಸ್ನೇಹವನ್ನೂ ಸಂಪೂರ್ಣವಾಗಿ ತಂದೆಗೆ ತಿಳಿಸಿದನು. 

೧೬೩. ನಾಗರಾಜನು ಕೊಟ್ಟು ರಾಕ್ಸಸನು ತಂದಿದ್ದ ರತ್ತವೇ ಮೊದಲಾದ 
ವುಗಳನ್ನು ತಂದೆಗೆ ಒಪ್ಪಿಸಿದನು. 

೧೬೪. ಇಂದ್ರಸೇನನು ಮಗನ ಚರಿತೆಯನ್ನು ಕಂಡು ಮತ್ತು ಕೇಳಿ 
ಆ ಸೌಭಾಗ್ಯವು ಸೊಸೆಯೆಸಗಿದ ಶಿವಪೂಜೆಯಿಂದಾದುಡೆಂದೆರಿತನು. 

೧೬೫. ನಿಷಧರಾಜನು ಈ ಶುಭವಾರ್ತೆಯನ್ನು ದೂತರ ಮೂಲಕ ಚಿತ್ರ 
ವರ್ಮರಾಜನಿಗೆ ತಿಳಿಸಿದನು. 

೧೬೬. ಆ ಚಿತ್ರ ವರ್ಮನು ಅಮೃತಮಯವಾದ ಆ ಸಮಾಚಾರವನ್ನು 
ಕೇಳಿ ಸಂಭ್ರಮದಿಂದೆದ್ದು ಆ ದೂತರಿಗೆ" ಬಹುಧನವನ್ನಿತ್ತು ಸಂತೋಷದಿಂದ 
ಶುಣಿದಾಡಿದನು. 


ಅಷ್ಟಮೋತಧ್ಯಾಯಃ ೧೩೫ 


ಅಥಾಹೂಯ ಸ್ವತನಯಾಂ ಪರಿಷ್ಟಜ್ಯಾಃಶ್ರುಲೋಚನಃ । 
ಭೂಷಣೈರ್ಭೂಷಯಾಮಾಸ ತ್ಯಕ್ತವೈಧವ್ಯಲಕ್ಸೃಣಾಂ ॥ ೧೬೭ ॥ 
ಅಥೋತ್ಸವೋ ಮಹಾನಾಸೀದ್ರಾಷ್ಟ್ರಗ್ರಾಮಪುರಾದಿಷು | 

ಸೀಮಂತಿನ್ಯಾಃ ಶುಭಾಚಾರಂ ಶಶಂಸುಃ ಸರ್ವತೋ ಜನಾಃ ॥೧೬೮॥ 
ಚಿತ್ರವರ್ಮಾಂಥ ನೃಪತಿಃ ಸಮಾಹೂಯೇಂದ್ರ ಸೇನಜಂ I 
ಪುನರ್ನಿನಾಹನಿಧಿನಾ ಸುತಾಂ ತಸ್ಮೈ ನ್ಯವೇದಯತ್‌ ॥ O೬೯ ॥ 
ಚೆಂದ್ರಾಂಗದೋಪಿ ರತ್ನಾದ್ಯೈರಾನೀತೆಸ್ತಕ್ಟೆಕಾಲಯಾತ್‌ । 

ಸ್ಟಾಂ ಪತ್ನೀಂ ಭೂಷಯಾಂಚಕ್ರೇ ಮರ್ತ್ಯಾನಾಮತಿದುರ್ಲಭೈಃ ॥ ೧೭೦॥ 
ಅಂಗರಾಗೇಣ ದಿನ್ಯೇನ ತಪ್ತಕಾಂಚನಶೋಭಿನಾ । 


ಶುಶುಭೇ ಸಾ ಸುಗಂಧೇನ ದಶಯೋಜನಗಾಮಿನಾ ॥ ೧೭೧ ॥ 
ಅಮ್ಲಾನಮಾಲಯಾ ಶಶ್ವತ್ಸದ್ಮಕಿಂಜಲ್ವವರ್ಣಯಾ I 
ಕಲ್ಪದ್ರು ಮೋತ್ಥ ಯಾ ಬಾಲಾ ಭೂಷಿತಾ ಶುಶುಭೇ ಸತೀ ॥ ೧೭೨ ॥ 


ಏವಂ ಚೆಂದ್ರಾಂಗದಃ ಪತ್ನೀಮವಾಪ್ಯ ಸನುಯೇ ಶುಭೇ 1 
ಯಯೌ ಸ್ವನಗರೀಂ ಭೂಯಃ ಶ್ವೈಶುರೇಣಾನುಮೋದಿತೇ ॥೧೭೩॥ 





೧೬೭. ಬಳಿಕ ತನ್ನ ಮಗಳನ್ನು ಕರೆಯಿಸಿ ಆನಂದಬಾಪ್ಟವನ್ನು ಸುರಿಸುತ್ತ 
ಅವಳನ್ನು ಆಲಿಂಗಿಸಿ ಅವಳ ವೈಧವ್ಯಚಿಹ್ನೆಗಳನ್ನು ತೆಗೆಯಿಸಿ ಒಡವೆಗಳಿಂದ 
ಅಲಂಕಾರ ಮಾಡಿಸಿದನು. 

೧೬೮. ಅನಂತರ ರಾಜ್ಯದಲ್ಲಿಯೂ, ಪಟ್ಟಣದಲ್ಲಿಯೂ ಹಳ್ಳಿಗಳಲ್ಲಿಯೂ 
ಮಹೋತ್ಸವವು ನಡೆಯಿತು. ಎಲ್ಲೆಡೆಯಲ್ಲಿಯೂ ಜನರು ಸೀಮಂತಿನಿಯ 
ಶುಭಾಚಾರವನ್ನು ಹೊಗಳಿದರು. 

೧೬೯. ಚಿತ್ರವರ್ಮನು ಇಂದ್ರಸೇನನ ಕುಮಾರನಾದ ಚಂದ್ರಾಂಗದ 
ನನ್ನು ಕರೆಯಿಸಿ ಪುನರ್ವಿವಾಹ ಕ್ರಮದಿಂದ ಮಗಳನ್ನು ಅವನಿಗೆ ಒಪ್ಪಿಸಿದನು. 

೧೭೦. ಚಂದ್ರಾಂಗದನೂ ತಾನು ತಕ್ಷಕಾಲಯದಿಂದ ತಂದಿರುವ, 
ಮನುಷ್ಯರಿಗೆ ದೊರಕಲಾರದ ರತ್ನಾದಿಗಳಿಂದ ತನ್ನ ಪತ್ನಿಯನ್ನು ಅಲಂಕಾರ 
ಮಾಡಿದನು. 

೧೭೧. ಆ ಸೀಮೆಂತಿನಿಯು ಸುವರ್ಣದಂತೆ ಹೊಳೆಯುವ ಹತ್ತುಗಾವುದದ 
ವರೆಗೆ ಹರಡುವ ಸುವಾಸನೆಯುಳ್ಳ ದಿವ್ಯಾಂಗರಾಗದಿಂದ ವಿರಾಜಿಸಿದಳು. 

೧೭೨. ತಾವರೆಯ ಕೇಸರದಂತೆ ಬಣ್ಣ ವುಳ್ಳುದಾಗಿ ಕಲ್ಪವೃಕ್ಸದಿಂದುಂಟಾದ 
ಬಾಡದಿರುವ ಹೂವಿನ ಮಾಲೆಯಿಂದ ಅಲಂಕೃತಳಾಗಿ ಪ್ರಕಾಶಗೊಂಡಳು. 

೧೭೩. ಹೀಗೆ ಚಂದ್ರಾಂಗದನು ಶುಭಸಮಯದಲ್ಲಿ ಪತ್ನಿಯನ್ನು ಪಡೆದು 
ಮಾವನ ಒಪ್ಪಿಗೆಯಿಂದ ತನ್ನ ಪಟ್ಟಣಕ್ಕೆ ಹೊರಟುಹೋದನು. 


೧೩೬ ಶ್ರೀ ಸ್ಯಾಂದಮಹಾಪುರಾಣಂ 


ಇಂದ್ರಸೇನೋಪಿ ರಾಜೇಂದ್ರೋ ರಾಜ್ಯೇ ಸ್ಕಾ ಪೈ ನಿಜಾತ್ಮಜಂ । 

ತಪಸಾ ಶಿವಮಾರಾಧ್ಯ ಲೇಭೇ ಸಂಯನಿನಾಂ ಗತಿಂ ॥ ೧೭೪ ॥ 

ದಶವರ್ಷಸಹಸ್ರಾಣಿ ಸೀಮಂತಿನ್ಯಾ ಸ್ಹಭಾರ್ಯಯಾ । 

ಸಾರ್ಧಂ ಚಂದ್ರಾಂಗದೋ ರಾಜಾ ಬುಭುಜೇ ವಿಷಯಾನ್ಪಹೂನ್‌ 1೧೭೫॥ 

ಪ್ರಾಸೂತ ತನಯಾನಷ್ಟೌ ಚ ಕನ್ಯಾಮೇಕಾಂ ವರಾನನಾಂ | 

ರೇಮೇ ಸೀಮಂತಿನೀ ಭರ್ತ್ರಾ ಪೂಜಯಂತೀ ಮಹೇಶ್ವರಂ । 

ದಿನೇದಿನೇ ಚ ಸೌಭಾಗ್ಯಂ ಪ್ರಾಪ್ತಂ ಚೈವೇಂದುವಾಸರಾತ್‌ ॥ ೧೭೬॥ 
ಸೂತ ಉವಾಚ :- 

ವಿಚಿತ್ರಮಿದಮಾಖ್ಯಾನಂ ಮಯಾ ಸಮುನುನರ್ಟಿತಂ | 

ಭೂಯೋಪಿ ನಳ್ಸ್ಯೇ ಮಾಹಾತ್ಮ್ಯಂ ಸೋಮವಾರವ್ರತೋದಿತಂ ॥೧೭೭॥ 


ಇತಿ ಶ್ರೀ ಸ್ವಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ “" ಸೋಮವಾರವ್ರತ 
ವರ್ಣನಂ ನಾಮಾಷ್ಕವೋಂಧ್ಯಾಯಃ 


೧೭೪. ಇಂದ್ರಸೇನನೂ ರಾಜ್ಯದಲ್ಲಿ ತನ್ನ ಮಗನನ್ನು ಸ್ಥಾಪಿಸಿ ತಪಸ್ಸಿ 
ನಿಂದ ಶಿವನನ್ನಾರಾಧಿಸಿ ಯೋಗಿಗಳ ದಿವ್ಯಗತಿಯನ್ನು ಪಡೆದನು. 

೧೭೫. ಚಂದ್ರಾಂಗದನು ಹತ್ತುಸಾವಿರ ವರ್ಷ ಸೀಮಂತಿನಿಯೊಡನೆ 
ರಾಜ್ಯವನ್ನಾಳುತ್ತ ಅನೇಕ ವಿಷಯಸುಖಗಳನ್ನನುಭವಿಸಿದನು. 

೧೭೬. ಸೀಮಂತಿಠಿಯು ಎಂಟುಜನ ಗಂಡುಮಕ್ಕಳನ್ನೂ, ಓರ್ವಸುಂದೆರಿ 
ಯಾದ ಕನ್ಯೈಯನ್ನೂ ಪಡೆದಳು. ಪತಿಯೊಡನೆ ಮಹೇಶ್ವರನನ್ನಾರಾಧಿಸುತ್ತ 
ವಿನೋದಪಟ್ಟಳು. ಸೋಮವಾರದ ಶಿವಪೂಜೆಯಿಂದ ಅವಳ ಸೌಭಾಗ್ಯವು 
ಶಿತ್ಯವೂ ಹೆಚ್ಚಿತು. 

೧೭೭. ಸೂತನು ಹೇಳುತ್ತಾನೆ: ನಾನೀಗ ಆಶ್ಚರ್ಯಕರವಾದ ಈ 
ಉಪಾಖ್ಯಾನವನ್ನು ಹೇಳಿರುವೆನು. ಮರಳಿ ಸೋಮವಾರ ವ್ರತದ ಮಾಹಾತ್ಮ್ಯ 
ವನ್ನು ನಿಮಗೆ ಹೇಳುವೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಸೋಮವಾರವ್ರತವರ್ಣನ*'ವೆಂಬ 
ಎಂಟನೆಯ ಅಧ್ಯಾಯವು ಮಂಗಿದುದು 


ಶ್ರಿ 


8 ಶ್ರೀಃ ॥ 


ಅಥ ನವಮೋಂಧ್ಯಾಯಃ 
ಸೀಮಂತಿನ್ಯ್ಯಾಪ್ರಭಾನನರ್ಣನಂ 


ಯಸಯ ಊಚುಃ2-- 
ಸಾಧು ಸಾಧು ಮಹಾಭಾಗ ತ್ವಯಾ ಕಥಿತಮುತ್ತಮಂ | 
ಆಖ್ಯಾನಂ ಪುನರನ್ಯಚ್ಚ ನಿಚಿತ್ರಂ ವಕ್ತುಮರ್ಹಸಿ non 
ಸೂತ ಉವಾಚ :-- 
ವಿದರ್ಭವಿಷಯೇ ಪೂರ್ವಮಾಸೀದೇಕೋ ದ್ವಿಜೋತ್ತಮಃ । 
ನೇದಮಿತ್ರ ಇತಿ ಖ್ಯಾತೋ ವೇದಶಾಸ್ಟ್ರಾರ್ಥವಿತ್ಸುಧೀಃ ॥೨॥ 
ತಸ್ಯಾಸೀದಸರೋ ವಿಪ್ರಃ ಸಖಾ ಸಾರಸ್ವತಾಪ್ಟೇಯಃ । 
ತಾವುಭೌ ಪರಮಸ್ಸಿಗ್ಳಾನೇಕದೇಶನಿವಾಸಿನೌ ೩ 
ನೇದಮಿತ್ರಸ್ಯ ಪುತ್ರೋಃಭೂತ್ಸುಮೇಧಾ ನಾಮ ಸುನ್ರತಃ । 
ಸಾರಸ್ವತಸ್ಯ ತನಯಃ ಸೋಮವಾನಿತಿ ವಿಶ್ರುತಃ RENT 
ಉಭೌ ಸನಯಸೌ ಬಾಲೌ ಸಮನೇಷೌ ಸಮಸ್ಸಿತೀ । 
ಸಮಂ ಚೆ ಕೃತಸಂಸ್ಕಾರೌ ಸಮವಿದ್ಮ್‌ ಬಭೂನತುಃ ॥೫॥ 


ಕನ್ನಡದ ಅನುವಾದ 
ಸೀಮಂತಿನೀಪ್ರಭಾನವರ್ಣನ 

೧. ಖುಷಿಗಳು ಕೇಳುತ್ತಾರೆ:--ಅಯ್ಯಾ ಭಾಗ್ಯಶಾಲಿಯೆ! ನೀನು ಉತ್ತಮ 
ಆಖ್ಯಾನವನ್ನು ಹೇಳಿರುವೆ. ಮರಳಿ ಆಶ್ಚರ್ಯಕರವಾದ ಮತ್ತೊಂದು ಉಪಾ 
ಖ್ಯಾನವನ್ನು ಹೇಳು. 

೨. ಸೂತನು ಹೇಳುತ್ತಾನೆ:--ಹಿಂದೆ ವಿದರ್ಭದೇಶದಲ್ಲಿ ವೇದಶಾಸ್ಟ್ರಾರ್ಥ 
ಗಳನ್ನರಿತ ವಿದ್ವಾಂಸನಾದ ವೇದಮಿತ್ರನೆಂಬ ಬ್ರಾಹ್ಮಣಶ್ರೇಷ್ಠನಿದ್ದನು. 

೩. ಅವನಿಗೆ ಸಾರಸ್ವತನೆಂಬ ಮತ್ತೊಬ್ಬ ಬ್ರಾಹ್ಮಣನು ಮಿತ್ರನಾಗಿದ್ದನು. 
ಅವರಿಬ್ಬರೂ ತುಂಬ ಸ್ನೇಹಿತರಾಗಿ ಒಂದೇ ಸ್ಥಳದಲ್ಲಿ ವಾಸವಾಗಿದ್ದರು. 

೪. ವೇದಮಿತ್ರನಿಗೆ ಸುಮೇಧನೆಂಬ ತನಯನೂ, ಸಾರಸ್ವತನಿಗೆ ಸೋಮ 
ವಂತನೆಂಬ ಪುತ್ರನೂ ಇದ್ದರು. 

೫. ಈ ಇಬ್ಬರು ಬಾಲಕರು ಸಮಾನವಯಸ್ಥರೂ, ಒಂದೇ ಉಡಿಗೆ 
ಯುಳ್ಳವರೂ, ಒಂದೇ ಸಮಯದಲ್ಲಿ ಉಪನಯನ ಸಂಸ್ಕಾರವನ್ನು ಹೊಂದಿ 
ದವರೂ, ಸಮಾನವಿದ್ಯೆಯುಳ್ಳವರೂ ಆಗಿದ್ದರು. 


೧೩೮ ಶ್ರೀ ಸ್ಥ್ಯಾಂದಮಹಾಪುರಾಣಂ 


ಸಾಂಗಾನಧೀತ್ಯ ತೌ ನೇದಾಂಸ್ತರ್ಕವ್ಯಾ ಕರಣಾನಿ ಚ । 


ಇತಿಹಾಸಪುರಾಣಾನಿ ಧರ್ಮಶಾಸ್ತ್ರಾಣಿ ಕೃತ್ಸಶಃ Hal 
ಸರ್ವವಿವ್ಯಾಕುಶಲಿನೌ ಬಾಲ್ಯ ಏವ ಮನೀಷಿಣೌ | 
ಪ್ರಹರ್ಷಮತುಲಂ ಸಿತ್ರೋರ್ದ್ವದತು೩ ಸಕಲೈರ್ಗುಣೈಃ 1೭॥ 


ತಾವೇಕದಾ ಸ್ವತನೆಯೌ ತಾವುಭೌ ಬ್ರಾಹ್ಮಣೋತ್ತಮೌ I 
ಆಹೂಯಾವೋಚತಾಂ ಪ್ರೀತ್ಯಾ ಸೋಡಶಾಬ್ದೌ ಶುಭಾಕೃತೀ ॥ ೮॥ 
ಹೇ ಪುತ್ರಕೌ ಯುವಾಂ ಜಾಲ್ಯೇ ಕೃತವಿದ್ಯೌ್‌ ಸುವರ್ಚಸೌ । 
ವೈನಾಹಿಕೋಯಂ ಸಮಯೋ ವರ್ತತೇ ಯುವಯೋಃ ಸಮಂ ॥೯॥ 
ಹತ ಪ್ರಸಾದ್ಯ ರಾಜಾನಂ ವಿದರ್ಭೇಶಂ ಸ ವಿದ್ಯ ಯಾ । 


ತತಃ ಪಾ ಬಸ್ಯ ಧನಂ ಭೂರಿ ಕ ನ ತೋದ್ವಾಹೌ 'ಭವಿಷ್ಯ ಥ್ಥ ॥ ೧೦॥ 
ವಿವಮುಕೌ, ಸುತೌ ತಾಭ್ಯಾಂ ತಾವುಭೌ ದಿ ಜನಂದನೌ | 
ವಿದರ್ಭರಾಜಮಾಸಾದ್ಯ ಸಮತೋಸಯತಾಂ ಗುಣೈಃ ॥೧೧॥ 
ವಿದ್ಯಯಾ ಪರಿತುಷ್ಟಾಯ ತಸ್ಮೈ ದ್ವಿಜಕುಮಾರಕ್‌ೌ । 

ನಿವಾಹಾರ್ಥಂ ಕೃತೋದ್ಯೋಗೌ ಧನಹೀನಾವಶಂಸತಾಂ ॥ ೧೨ ॥ 





೬-೭, ಅವರು ಬಾಲ್ಯದಲ್ಲಿಯೇ ಅಂಗಸಹಿತವಾಗಿ ವೇದಗಳನ್ನೂ, ತರ್ಕ, 
ವ್ಯಾಕರಣಶಾಸ್ತ್ರಗಳನ್ನೂ, ಇತಿಹಾಸ, ಪುರಾಣಗಳನ್ನೂ, ಧರ್ಮಶಾಸ್ತ್ರಗಳನ್ನೂ 
ಸಂಪೂರ್ಣವಾಗಿ ಅಧ್ಯಯನಮಾಡಿ ಸಕಲ ವಿದ್ಯೆಗಳಲ್ಲಿಯೂ ನಿಪುಣರಾಗಿ, 
ಜ್ಞಾನಿಗಳಾಗಿ ಸಕಲ ಸದ್ಗುಣಗಳಿಂದ ತಂದೆತಾಯಿಗಳಿಗೆ ಅತ್ಯಂತ ಸಂತೋಷ 
ವನ್ನುಂಟುಮಾಡಿದರು. 

೮. ಆ ಬ್ರಾಹ್ಮಣರಿಬ್ಬರೂ ಹದಿನಾರುವರ್ಷ ವಯಸ್ಸಿನ ಸುಂದರರಾದ 
ತಮ್ಮ ಮಕ್ಕಳಿಬ್ಬರನ್ನೂ ಕರೆದು ಪ್ರೀತಿಯಿಂದ ಹೀಗೆಂದರು. 

೯. “ಎಲೈ ಪುತ್ರರೆ! ಬಾಲ್ಯದಲ್ಲಿ ವಿದ್ಯಾಭ್ಯಾಸಮಾಡಿ ವರ್ಚಸ್ವಿಗಳಾದ 
ನಿಮಗೆ ಇದು ವಿವಾಹ ಸಮಯವಾಗಿರುವುದು. 

೧೦. ಈ ವಿದರ್ಭರಾಜನನ್ನು ನಿಮ್ಮ ವಿದ್ಯೆಯಿಂದ ಸಂತೋಷಗೊಳಿಸಿ 
ಅವನಿಂದ ಅಧಿಕದ್ರವ್ಯವನ್ನು ಪಡೆದು ವಿವಾಹಮಾಡಿಕೊಳ್ಳಿರಿ. 

೧೧. ಹೀಗೆ ತಂದೆಯರು ಹೇಳಲು, ಆ ಇಬ್ಬರು ಕುಮಾರರೂ ವಿದರ್ಭ 
ರಾಜನನ್ನು ಹೊಂದಿ ತಮ ಬ ನಿದ್ಯಾವಿನಯಾದಿ ಕೇತ ಅನನನ್ನು ಮೆಚ್ಚಿ 
ಸಿದರು. 

೧೨. ಆ ವಿಪ್ರಕುಮಾರರು ತಮ್ಮ ವಿದ್ಯೆಯಿಂದ ಸಂತೋಷಗೊಂಡ 


ಆ ವಿದರ್ಭೇಶನನ್ನು. ಕುರಿತು, "" ನಾವು ವಿವಾಹ ಮಾಡಿಕೊಳ್ಳ ಲಸೇಕ್ಷೆ| ಯುಳ್ಳವ 
ರಾಗಿದ್ದೇವೆ. ಹೆಣವಿಲ್ಲ'' ಎಂದರು. 


ನವಮೋರಧ್ಯಾಯಃ ೧೩೯ 


ತಯಯೋರನಿ ಮತಂ ಜ್ಞಾತ್ವಾ ಸ ನಿದರ್ಭಮಹೀಪತಿಃ । 


ಪ್ರಹಸ್ಯ ಕಿಂಚಿತ್ರೇವಾಚ ಲೋಕತತ್ವವಿವಿತ್ಸಯಾ ॥ ೧೩॥ 
ಆಸ್ತೇ ನಿಷಧರಾಜಸ್ಯ ರಾಜ್ಞೀ ಸೀಮಂತಿನೀ ಸತೀ । 

ಸೋಮವಾರೇ ಮಹಾದೇವಂ ಪೂಜಯತ್ಯಂಬಿಕಾಯುತಂ ॥ ೧೪ ॥ 
ತಸ್ಮಿನ್ನಿನೇ ಸಪತ್ಸೀಕಾನ್ಪ್ವಿಜಾಗ್ರ್ಯಾನ್ಟೇದವಿತ್ತಮಾನ್‌ । 

ಸಂಪೂಜ್ಯ ಪರಯಾ ಭಕ್ತ್ಯಾ ಧನಂ ಭೂರಿ ದದಾತಿ ಚ ! ೧೫ ॥ 
ಅತೋ*ತ್ರ ಯುವಯೋರೇಕೋ ನಾರೀನಿಭ್ರಮನೇಷಧೃಕ್‌ । 
ಏಕಸ್ತಸ್ಯಾಃ ಪತಿರ್ಭೂತ್ವಾ ಜಾಯೇತಾಂ ವಿಪ್ರದಂಪತೀ " ೧೬॥ 


ಯುವಾಂ ನಧೂವರೌ ಭೂತ್ವಾ ಪ್ರಾಪ್ಯ ಸೀಮಂತಿನೀಗೃಹಂ | 
ಭುಕ್ತ್ವಾ ಭೂರಿಧನಂ ಲಬ್ಧ್ವಾ ಪುನರ್ಯಾತಂ ಮಮಾಂತಿಕಂ ॥ ೧೭॥ 
ಇತಿ ರಾಜ್ಞಾ ಸಮಾದಿಷ್ಟೌ ಭೀತೌ ದ್ವಿಜಕುಮಾರಕೌ । 


ಪ್ರತ್ಯೂಚತುರಿದಂ ಕರ್ಮ ಕರ್ತುಂ ನೌ ಜಾಯತೇ ಭಯಂ ॥ ೧೮॥ 
ದೇವತಾಸು ಗುರೌ ಪಿತ್ರೋಸ್ತಥಾ ರಾಜಕುಲೇಷು ಚ । 
ಕೌಟಲ್ಯನಾಚರನ್ಮೋಹಾತ್ಸದ್ಯೋ ನಶ್ಯತಿ ಸಾನ್ನಯಃ ॥೧೯॥ 


pe 


೧೩. ಆ ವಿದರ್ಭರಾಜನು ಅವರೀರ್ವರ ಅಭಿಪ್ರಾಯವನ್ನು ತಿಳಿದು 
ಸ್ವಲ್ಪ ನಕ್ಕು ಪ್ರಪಂಚದ ತತ್ವವನ್ನು ತಿಳಿಯಲಿಚ್ಛೆಯಿಂದ ಇಂತೆಂದನು. 

೧೪. "" ರಿಷಧರಾಜನಿಗೆ ಸೀಮಂತಿನಿಯೆಂಬ ರಾಣಿಯಿರುವಳು. ಅವಳು 
ಸೋಮವಾರದಿನ ಪಾರ್ವತೀಸಹಿತನಾದ ಮಹಾದೇವನನ್ನು ಪೂಜಿಸುತ್ತಾಳೆ. 

೧೫. ಆದಿನ ಅವಳು ವೇದಜ್ಞರಾದ ದ್ವಿಜದಂಪತಿಗಳನ್ನು ಪರಮಭಕ್ಕಿ 
ಯಿಂದ ಪೂಜಿಸಿ ಅತಿಶಯವಾಗಿ ಧನವನ್ನು ಕೊಡುತ್ತಾಳೆ. 

೧೬. ಆದುದರಿಂದ ನಿಮ್ಮಿಬ್ಬರಲ್ಲಿ ಒಬ್ಬನು ಹೆಂಗಸಿನ ವೇಷವನ್ನು 
ಧರಿಸಲಿ. ಮತ್ತೊಬ್ಬನು ಅವಳ ಪತಿಯಾಗಲಿ. 

೧೭. ಹೀಗೆ ಬ್ರಾಹ್ಮಣದಂಪತಿಗಳಾದ ನೀವು ಸೀಮಂತಿನಿಯ ಮನೆ 
ಯನ್ನು ಸೇರಿ ಭೋಜನಮಾಡಿ ಬಹಳ ಹೆಣವನ್ನು ಪಡೆದು ಮರಳಿ ನನ್ನ 
ಹತ್ತಿರಕ್ಕೆ ಬನ್ನಿರಿ.” 

೧೮. ಹೀಗೆ ರಾಜನು ಆಜ್ಞಾಪಿಸಲು ಭಯಗೊಂಡ ಆ ಬ್ರಾಹ್ಮಣ 
ಬಾಲಕರು ಹೇಳಿದರು. ಈ ಕೆಲಸವನ್ನು ಮಾಡಲು:ನಮಗೆ ಹೆದರಿಕೆಯಾಗುವುದು. 

೧೯. ದೇವತೆಗಳೆಲ್ಲಿಯ್ಕೂ ಗುರುಗಳಲ್ಲಿಯೂ, ತಂದಡೆತಾಯಿಗಳಲ್ಲಿಯೂ, 
ರಾಜಕುಲಗಳಲ್ಲಿಯೂ, ಮೋಹೆದಿಂದ ಕಪಟವನ್ನಾಚರಿಸುವ ಮಾನವನು 
ಕೂಡಲೆ ಹಾಳಾಗುವನು. 


೧೪೦ ಶ್ರೀ ಸ್ಕಾಂದೆಮಹಾಪುರಾಣಂ 


ಕಥಮಂತರ್ಗ್ಯಹಂ ರಾಜ್ಞಾಂ ಛದ್ಮನಾ ಪ್ರವಿಶೇತ್ಪುಮಾನ್‌ । 


ಗೋಪ್ಯಮಾನಮಪಿ ಛದ್ಮ ಕದಾಚಿತ್ಪಾ ಕಿತಿಮೇಷ್ಠತಿ 1 ೨೦॥ 

ಯೇ ಗುಣಾಃ ಸಾಧಿತಾಃ ಪೂರ್ವಂ ಶೀಲಾಚಾರಶ್ರುತಾದಿಭಿಃ । 

ಸದ್ಯಸ್ತೇ ನಾಶಮಾಯಾಂತಿ ಕೌಟಲ್ಯಪಥಗಾಮಿನಃ ॥ ೨೧॥ 

ಪಾಪಂ ನಿಂದಾ ಭಯಂ ವೈರಂ ಚತ್ವಾರ್ಯೆೇತಾನಿ ದೇಹಿನಾಂ । 

ಛದ್ಮಮಾರ್ಗಪ್ರಪನ್ನಾನಾಂ ತಿಸ್ಮಂತ್ಯೇವ ಹಿ ಸರ್ವದಾ ॥ ೨೨ ॥ 

ಅತ ಆವಾಂ ಶುಭಾಚಾರೌ ಜಾತೌ ಚ ಶುಚಿನಾಂ ಕುಲೇ । 

ವೃತ್ತಂ ಧೂರ್ತಜನಶ್ಲಾಘ್ಯಂ ನಾಶ್ರಯಾವಃ ಕದಾಚನ ॥ ೨೩ ॥ 
ರಾಜೋವಾಚ :- 

ದೈವತಾನಾಂ ಗುರೂಣಾಂ ಚ ಪಿತ್ರೋಶ್ಚ ಪೃಥಿನೀಪತೇಃ । 

ಶಾಸನಸ್ಯಾ ಪ್ಯೈಲಂಘ್ಯತ್ವಾತ್ರತ್ಯಾದೇಶೋ ನ ಕರ್ಹಿಚಿತ್‌ ॥ ೨೪ ॥ 

ಏತೈರ್ಯದ್ಯತ್ಸಮಾದಿಷ್ಟಂ ಶುಭಂ ವಾ ಯದಿ ವಾಂಶುಭಂ | 

ಕರ್ತವ್ಯಂ ನಿಯತಂ ಭೀತೈರಪ್ರಮತ್ತೈರ್ಬುಭೂಷುಭಿಃ ॥ ೨೫ ॥ 


ಅಹೋ ನಯಂ ಹಿ ರಾಜಾನಃ ಪ್ರಜಾ ಯೂಯಂ ಹಿ ಸಂಮತಾಃ । 
ರಾಜಾಜ್ಞಯಾ ಪ್ರವೃತ್ತಾನಾಂ ಶ್ರೇಯಃ ಸ್ಯಾದನ್ಯಥಾ ಭಯಂ ॥ ೨೬ ॥ 

೨೦-೨೧. ರಾಜರ ಮನೆಯೊಳಗೆ ಮನುಷ್ಯನು ಕಪಟದಿಂದ ಹೇಗೆ ಪ್ರವೇಶಿಸಿ 
ಯಾನು? ಕಪಟವನ್ನು ಮುಚ್ಚಿಟ್ಟರೂ ಅದು ಒಂದಾನೊಂದುದಿನ ಬಹಿರಂಗ 
ವಾಗುವುದು. ಕಷಟದಹಾದಿಯನ್ನು ಅವಲಂಬಿಸಿದರೆ ಅವರು ಹಿಂದೆ ಸತ್ಸ್ವಭಾವ, 
ಆಚಾರ, ವಿದ್ಯೆಗಳಿಂದ ಸಾಧಿಸಿದ ಗುಣಗಳೆಲ್ಲ ಕೂಡಲೆ ಹಾಳಾಗುವುವು. 

೨೨-೨೩. ಕಪಟಗಳಲ್ಲಿ ಪಾಪ, ನಿಂದೆ, ಭಯ, ದ್ವೇಷ ಈ ನಾಲ್ಕು 
ಯಾವಾಗಲೂ ಇದ್ದೇ ಇರುವುವು. ಆದುದರಿಂದ ಒಳ್ಳೆ ನಡತೆಯುಳ್ಳ » ಪವಿತ್ರ 
ವಾದ ವಂಶಗಳಲ್ಲಿ ಜನಿಸಿದ ನಾವು ವಂಚಕರಿಗೆ ಶ್ಲಾಘ್ಯವಾದ ನಡತೆಯನ್ನು 
ಯಾವಾಗಲೂ ಆಶ್ರಯಿಸುವುದಿಲ್ಲ. 

೨೪. ರಾಜನು ಹೇಳುತ್ತಾನೆ ;:--""ದೇವತ್ಕೆ, ಗುರು, ಪಿತೃಗಳು, ರಾಜ 
ಇವರ ಅಪ್ಪಣೆಯನ್ನು ಮಿತಾರಬಾರದಾದುದರಿಂದ ಒಂದುವೇಳೆಯೂ ನೀವು 
ಅದನ್ನು ತಿರಸ್ವರಿಸಕೂಡದು. 

೨೫-೨೬. ದೇವತೆಗಳೇ ಮೊದಲಾದವರು ಅಪ್ಪಣೆಮಾಡಿದುದು ಒಳ್ಳೆಯದೆ 
ಆಗಲಿ, ಕೆಟ್ಟುಜೇ ಆಗಲಿ ಅದನ್ನು ಭಯಗೊಂಡವರೂ ಪ್ರಮಾದನಿಲ್ಲದೆ ನೆರ 
ವೇರಿಸಬೇಕು. ನಾವು ರಾಜರು. ನೀವು ನಮಗೆ ಸಮ್ಮತರಾದ ಪ್ರಜೆಗಳು. 
ರಾಜನ ಅಸ್ಪಣೆಯಂತೆ ನಡೆಯುವವರಿಗೆ ಶ್ರೇಯಸ್ಸಾಗುವುದು. ಹಾಗೆ ನಡೆಯ 
ದಿದ್ದರೆ ಭಯವುಂಬಾಗುವುದು. 


ನವಮೋ$9ಧ್ಯಾಯಃ ೧೪೧ 


ಅತೋ ಮಚ್ಛಾಸನಂ ಕಾರ್ಯಂ ಭವದ್ಭ್ಯಾಮವಿಲಂಬಿತಂ | 


ಇತ್ಯುಕ್ತೌ ನರೆದೇನೇನ ತೌ ತಥೇತ್ಯೂಚತುರ್ಭಯಾತ್‌ ॥ ೨೭॥ 
ಸಾರಸ್ವತಸ್ಯ ತನಯಂ ಸೋಮುನಂತೆಂ ನರಾಧಿಪಃ । 
ಸ್ತ್ರೀರೂಪಧಾರಿಣಂ ಚಕ್ರೇ ವಸ್ತ್ರಾಕಲ್ಬಾಂಜನಾದಿಭಿಃ ॥ ೨೮ ॥ 
ಸ ಕೃತ್ರಿಮೋದ್ಭೂತಕಲತ್ರಭಾವಃ 
ಪ್ರಯುಕ್ತಕರ್ಣಾಭರಣಾಂಗರಾಗಃ | 
ಸ್ನಿಗ್ಭಾಂಜನಾಕ್ಚ 8 ಸ್ಪೃಹಣೀಯರೂಪೋ 
ಬಭೂವ ಸದ್ಯಃ ಪ್ರಮದೋತ್ತಮಾಭಃ ॥೨೯॥ 
ತಾವುಭೌ ದಂಪತೀ ಭೂತ್ವಾ ದ್ವಿಜಪುತ್ರೌ ನೃಪಾಜ್ಞಯಾ । 
ಜಗ್ಮತುರ್ನೈಷಧಂ ದೇಶಂ ಯದ್ವಾ ತದಾ ಭವತ್ನಿತಿ H ೩೦ 
ಉಪೇತ್ಯ ರಾಜಸದನಂ ಸೋಮುವಾರೇ ದ್ವಿಜೋತ್ತಮೈಃ | 
ಸಪತ್ನ್ನೀಕೈಃ ಕೃತಾತಿಥ್ಯೌ ಧೌತಪಾದೌ ಬಭೂನತುಃ ॥೩೧॥ 
ಸರಾಜ್ಞೀ ಬ್ರಾಪ್ಮಣಾನ್ಸರ್ವಾನುಪನಿಷ್ಟಾನ್ಸರಾಸನೇ I 
ಪ್ರತ್ಯೇಕಮರ್ಚಯಾಂಚಕ್ರೇ ಸಪಶ್ಸೀಕಾನ್ಚಿಜೋತ್ತಮಾನ್‌ ॥೩೨॥ 
ತೌ ಚ ನಿಪ್ರಸುತೌ ದೃಷ್ಟ್ಯಾ ಪ್ರಾಪ್ತೌ ಕೃತಕದಂಪತೀ । 
ಜ್ಞಾತ್ವಾ ಕಿಂಚಿದ್ದಿಪಸ್ಯಾಫ ಮೇನೇ ಗೌರೀಮಹೇಶ್ವರೌ ॥ ೩೩॥ 


೨೭. ಆದುದರಿಂದ ನೀವು ಕೂಡಲೆ ನನ್ನ ಅಪ್ಪಣೆಯನ್ನು ನಡೆಸಬೇಕು” 
ಎಂದು ರಾಜನು ಹೇಳಲು ಅವರಿಬ್ಬರೂ ಭಯದಿಂದ ಹಾಗೆಯೇ ಆಗಲೆಂದರು. 

೨೮. ದೊರೆಯು ಸಾರಸ್ವತನ ಮಗನಾದ ಸೋಮನಂತನನ್ನು ಬಟ್ಟೆ 
ವೇಷ, ಕಾಡಿಗೆಗಳಿಂದ ಸ್ತ್ರೀರೂಪನನ್ನಾಗಿಸಿದನು. 

೨೯, ಸೋಮವಂತನು ಕೃತ್ರಿಮಸ್ತ್ರೀಯಾಗಿ, ಧರಿಸಿದ ಕಿವಿಯ ಆಭರಣ 
ವುಳ್ಳವನೂ, ಗಂಧವನ್ನು ಹಚ್ಚಿ, ಕಣ್ಣಿಗೆ ಕಪ್ಪನ್ನು ಇಟ್ಟುಕೊಂಡು ಕೂಡಲಿ 
ಸುಂದರವಾಗಿ ಕಂಗೊಳಿಸಿದನು. 

೩೦, ಆ ಇಬ್ಬರು ಬ್ರಾಹ್ಮೆಣಕುಮಾರರೂ ರಾಜನ ಅಪ್ಪಣೆಯಿಂದ 
ದಂಸತಿಗಳಾಗಿ ಏನಾದರೂ ಆಗಲೆಂದು ನಿಷಧದೇಶಕ್ಷೆ ತೆರಳಿದರು. 

೩೧. ಸೋಮವಾರದ ದಿನ ಸಸತ್ಲೀಕರಾವ ಬ್ರಾಹ್ಮಣರೊಡನೆ ರಾಜನ 
ಅರಮನೆಯನ್ನು ಸೇರಿ ಕಾಲನ್ನು ತೊಳೆಯಿಸಿಕೊಂಡು ಆತಿಥ್ಯವನ್ನು ಪಡೆದರು. 

೩೨-೩೩. ಆ ಸೀಮಂತಿನಿಯು ಉತ್ತಮಾಸನದಲ್ಲಿ ಕುಳಿತಿರುವ ಬ್ರಾಹ್ಮಣ 
ದಂಸತಿಗಳನ್ನೆಲ್ಲ ಪ್ರತ್ಯೇಕವಾಗಿ ಪೂಜಿನಿದನ. ಅವನು ಆ ಬ್ರಾಹ್ಮಣಕುಮಾರ 

ಸೋಡಿ ಅವರನ್ನು ಕೃತ್ರಿಮದಂಪತಿಗಳನಾ ಗ ತಿತದು ಸ್ವಲ್ಪ ನಕ್ಕು 


ಎ ಸತ್ತೆ ಈ ಹ ದ್‌ ಲ್‌ಿ 
POPE ನಶಮೇಶ್ವರರೆಂದು ಧ್ಯಾಥಿಸಿದಳು. 


೧೪೨ ಶ್ರೀ ಸ್ಯಾಂದಮಹಾಪುರಾಣಂ 


ಆನಾಹ್ಯ ದ್ವಿಜಮುಖ್ಯೇಷು ದೇವದೇವಂ ಸದಾಶಿವಂ । 


ಪತೀಷ್ಟಾವಾಹಯಾಮಾಸ ಸಾ ದೇವೀಂ ಜಗದಂಬಿಕಾಂ ॥ ೩೪ ॥ 
ಗಂಪೈರ್ಮಾಲ್ಯೈಃ ಸುರಭಿಭಿರ್ಧೂಪೈರ್ನೀರಾಜನೈರಪಿ | 
ಅರ್ಚಯಿತ್ವಾ ದ್ವಿಜಶ್ರೇಷ್ಠಾನ್ನಮಶ್ಚಕ್ರೇ ಸಮಾಹಿತಾ ! ೩೫ ॥ 


ಹಿರಣ್ಮಯೇಷು ಪಾತ್ರೇಷು ಪಾಯಸಂ ಫೃತಸಂಯುತಂ । 
ಶರ್ಕರಾಮಧುಸಂಯುಕ್ತಂ ಶಾಕೈರ್ಜುಷ್ಟಂ ಮನೋರಮೈಃ ॥ ೩೬॥ 
ಗಂಧಶಾಲ್ಯೋದನೈರ್ಹೃದ್ಯೈರ್ನೋದಕಾ ಪೂಪರಾಶಿಭಿಃ । 


ಶಸ್ತುಲೀಭಿಶ್ಚ ಸಂಯಾವೈಃ ಕೃಸರೈರ್ಮಾಷಪಕ್ತಕ್ಕೆಃ 1 ೩೭॥ 
ತಥಾಂನ್ಯೈರಪ್ಯಸಂಖ್ಯಾತೈರ್ಭಕ್ಸ್ಯೈರ್ಭೊೋಜ್ಯೈರ್ಮುನೋರಮೈಃ | 
ಸುಗಂಥೈಃ ಸ್ವಾದುಭಿಃ ಸೂಪೈಃ ಸಾನೀಯ್ಯರಪಿ ಶೀತಲೈಃ ॥ ೩೮ ॥ 
ಕ್ಸ್‌ ಪ್ರಮನ್ನಂ ದ್ವಿಜಾಗ್ರೆ ಕೀಳ್ಯಃ ಸಾ ಭಕ್ತ್ಯಾ ಪರ್ಯನೇಷಯ ತ್‌ । 
ದಧ್ಯೋದನಂ ನಿರುಪಮಂ ನಿನೇವ್ಯ ಸಮತೋಷಯತ್‌ ॥೩೯॥ 
ಭುಕ್ತನತ್ಸು ದ್ವಿಜಾಗ್ರ್ಯೇಷು ಸ್ವಾಚಾಂತೇಷು ನೃಪಾಂಗನಾ । 

ಪ್ರಣಮ್ಯ ದತ್ವಾ ತಾಂಬೂಲಂ ದಕ್ಷಿಣಾಂ ಚ ಯಥಾರ್ಹತಃ ॥ von 
ಧೇನೂರ್ಹಿರಣ್ಯವಾಸಾಂಸಿ ರತ್ನಸ್ಪಗ್ಫೂಷಣಾನಿ ಚೆ। 

ದತ್ತಾ ಭೂಯೋ ನಮಸ್ಕೃತ್ಯ ವಿಸಸರ್ಜ ದ್ವಿಜೋತ್ತಮಾನ್‌ ॥ ೪೧॥ 





೩೪. ಅವಳು ದ್ವಿಜಶ್ರೇಷ್ಠರಲ್ಲಿ ಸದಾಶಿವನನ್ನೂ ಅವರ ಪತ್ನಿಯರಲ್ಲಿ 
ಗೌರೀದೇವಿಯನ್ನೂ ಆವಾಹನೆಮಾಡಿದಳು. 

೩೫. ಗಂಧ, ಮಾಲೆ, ಸುವಾಸನೆಯಾದ ಧೂಪ, ಆರತಿಗಳಿಂದ ದ್ವಿಜೋ 
ತ್ತೃಮರನ್ನು ಆರಾಧಿಸಿ ಒಮ್ಮನಸ್ಸಿನಿಂದ ನಮಸ್ಕರಿಸಿದಳು. 

೩೬-೩೯. ಚಿನ್ನದ ಪಾತ್ರೆಗಳಲ್ಲಿ ತುಪ್ಪ, ಸಕ್ಕರಿ, ಜೇನುತುಪ್ಪ, ಮನೋ 
ಹರವಾದ ಕಾಯಿಪಲ್ಯಗಳಿಂದ ಕೂಡಿದ ಸಾಯಸವನ್ನೂ, ಗಂಧಸಾಲೆ ಅಕ್ಕಿ ಅನ್ನ, 
ಕಡುಬು, ಹಪ್ಪಳ, ಚಕ್ಕುಲಿ, ಹುಗ್ಗಿ, ಉದ್ದಿನವಡೆ, ರುಚಿಯಾದ ತೊಪ್ಪೆ, 
ತಣ್ಣಗಿರುವ ನೀರು, ಇನ್ನೂ ಇತರ ಲೆಕ್ಕವಿಲ್ಲದ ಭಳ್ಳ್ಳಭೋಜ್ಯಗಳಿಂದ ಕೂಡಿದ 
ಆಹಾರವಸ್ತುಗಳನ್ನೂ ಸೊಗಸಾದ ದಧ್ಯನ್ನವನ್ನೂ ಬಡಿಸಿ ಬ್ರಾಹ್ಮಣರನ್ನು 
ಸಂತೋಷಗೊಳಿಸಿದಳು. 

೪೦-೪೧. ಬ್ರಾಹ್ಮಣೋತ್ತಮರು ಭೋಜನಮಾಡಿ ಆಚಮನಗೈ ಯಲು 
ಆ ಸೀಮಂತಿನಿಯು ಅವರನ್ನು ನಮಸ್ಕರಿಸಿ ಯಥೋಚಿತವಾಗಿ ತಾಂಬೂಲ 
ದಕ್ಟಿಣೆಗಳನ್ನೂ, ಆಕಳು, ಸುವರ್ಣ, ವಸ್ತ್ರ, ರತ್ನ, ಮಾಲೆ, ಒಡವೆ ಇವುಗ 
ಳನ್ನೂ ಕೊಟ್ಟು ಮರಳಿ ನಮಸ್ಕರಿಸಿ ಅವರನ್ನು ಕಳುಹಿಸಿದಳು. 


ನವಮೋಕಧ್ಯಾಯಃ ೧೪೩ 


ತಯೋರ್ದ್ವಯೋ ರ್ಭೂಸುರವರ್ಯಪುತ್ರಯೋ 
ಕೇಕಸ್ತ್ರಯಾ ಹೈಮವತೀಧಿಯಾರ್ಜಿತಃ । 
ಏಕೋ ಮಹಾದೇವಧಿಯಾಭಿಪೂಜಿತಃ 


ಕೃತಪ್ರಣಾಮಾ ಯಯತುಸ್ತದಾಜ್ಞಯಾ ॥ ೪೨ ॥ 
ಸಾತು ವಿಸ್ತ್ರೃತಪುಂಭಾವಾ ತನಸ್ಮಿ ನ್ನೇನ ದ್ವಿಜೋತ್ತಮೇ । 
ಜಾತಸ ಸಹಾ “ನುಡೋತ್ಸಿ ಕ್ರಾ ಕಂಡರ್ಷನಿನಶಾಂಬ ನೀತ್‌ ॥ ೪೩ 
ಅಯಿ ನಾಥ ನಿಶಾಲಾಕ್ಟ ಸರ್ವಾಣನಯನಸುಂದರ | 
ತಿಸ್ಮ ತಿಷ್ಮ ಕನಾ ಯಾಃ ಮಾಂನ ಪಶ್ಯಸಿ ತೇ ಪ್ರಿಯಾಂ 1 ೪೪ ॥ 
ಇದಮಗ್ರೇ ವನಂ ರಮ್ಯಂ ಸುಪುಪ್ಪಿತನುಹಾದ್ರುಮಂ । 
ಅಸ್ಮಿನ್ನಿ ಸಹರ್ತುಮಿಚ್ಛಾಮಿ ತ್ವ ತ್ನಯಾ ಸಹ ಯಥಾಸುಖಂ ॥ ೪೫ ॥ 
ಇತ್ಸೇ ೦ ತಯೋಕ್ತ ಮಾಕಣ್ಯ ೯ ಪುರೋಃಗಚ್ಛ ದ್ಹ್ವಿಜಾತ್ಮಜಃ । 
ನಿಜೆಂತ್ಯ ಪರಿಹಾಸೋಕ್ತಿಂ ಗಚ್ಛ ತಿಸ್ಮ ಯಥಾ ಪುರಾ ॥ ೪೬ ॥ 
ಪುನರಪ್ಯಾ ಹಸಾಬಾಲಾ ತಿನ್ಮ ಸ್ವಷ್ಟ ಕ ಸೈ ಯಾಸ್ಯಸಿ । 
ದುರುತ್ಸ ಜಸ ಮೈರಾನೇಶಾಂ ಪರಿಭೋತ್ತು. ಮುಖಪೇತ್ಯ ಮಾಂ ೪೭ 1 





೪೨. ಪಾರ್ವತೀಪರಮೇಶ್ವರರ ಭಾವನೆಯಿಂದ ಪೂಜಿಸಲ ಟ್ಟ ಆ ಇಬ್ಬರು 
ಬ್ರಾಹೆ ಣಿಕುಮಾರರೂ ಅವಳ ಅಪ್ಪಣೆಯನ್ನು ಪಡೆದು ಹೊರಟರು. 

ಸ ಆ ಕೃತ್ತಿ ಮಸಿ ಸ್ತ್ರೀಯು” ತನ್ನ ಹಿಂದಿನ ಪುರುಷತನವನ್ನು ಮರೆತು 
ಆ ಮತ್ತೊಬ್ಬ ಬಾ ್ರ ಹ್ಮಣಸುಮಾರನಲ್ಲಿಯೇ ಅನುರಾಗಗೊಂಡು ಮದದಿಂದ 
ಮದನವಶಳಾದಳು. 

೪೪. " ವಿಶಾಲನಯೆನನೂ, ಸಮಸ್ತ್ವಾವಯವಗಳಲ್ಲಿಯೂ ಸುಂದರನೂ 
ಆದ ಓ ನನ್ನ ಪ್ರಿಯನೆ! ನಿಲ್ಲು, ನಿಲ್ಲು. ಎಲ್ಲಿಗೆ ಹೋಗುವೆ? ನಿನ್ನ ಪ್ರೇಯಸಿ 
ಯಾದ ನನ್ನನ್ನು ನೋಡುವುದೇ ಇಲ್ಲವೊ? 

೪೫. ಇಗೊ! ಮುಂಭಾಗದಲ್ಲಿ ಹೂಬಿಟ್ಟಿ ರುವ ದೊಡ್ಡ ದೊಡ್ಡ ಮರಗಳುಳ್ಳ 
ಮನೋಹರವಾದ ಅರಣ್ಯವಿದೆ. ಇದರಲ್ಲಿ ನಾನು ನಿನ್ನೊಡನೆ ಸುಖವಾಗಿ 
ವಿಹರಿಸಲು ಬಯಸುವೆನು.?' 

೪೬. ಹೀಗೆ ಅವಳು ಹೇಳಿದುದು ಹಾಸ್ಯದ ಮಾತೆಂದು ಭಾವಿಸಿ ಆ 
ಬ್ರಾಹ್ಮಣಕುಮಾರನು ಮೊದಲಿನಂತೆ ಮುಂದೆ ಸಾಗಿದನು. 

೪೭. ಅವಳು ಮತ್ತೆ ಆ ಕುಮಾರನನ್ನು ಕುರಿತು, "ತಡೆಯಲಾರದ 
ಮನ ಒಥಾವೇಶವುಳ್ಳಿ ನನ್ನನ್ನು ಉಪಭೋಗಿಸಲು ಬಂದು ಎಲ್ಲಿಗೆ ಹೋಗುವೆ? 


ಕಿಲ್ಲಾ. ಬಿಲ್ಲು. 


೧೪೪ ಶ್ರೀ ಸ್ಕಾಂದವಮು ಹಾಪುರಾಣಂ 


ಪರಿಷ್ಯಜಸ್ವ ಮಾಂ ಕಾಂತಾಂ ಸಾಯೆಯಸ್ವ ತಮಾಧರೆಂ । 


ನಾಂಹಂ ಗಂತುಂ ಸಮರ್ಥಾಂಸ್ಮಿ ಸ್ಮರೆಬಾಣಪ್ರಪೀಡಿತಾ ॥ ೪೮ ॥ 
ಇತ್ತಮಶ್ರುತಪೂರ್ವಾಂ ತಾಂ ನಿಶಮ್ಯ ಪರಿಶಂಕಿತಃ । 

ಆಯಾಂತೀಂ ಪೃಷ್ಠತೋ ನೀಕ್ಸ್ಯ ಸಹಸಾ ನಿಸ್ಮಯಂ ಗತಃ ॥೪೯॥ 
ಸೈಷಾ ಸದ್ಮಪಲಾಶಾಕ್ಸೀ ಸೀನೋನ್ನತಪಯೋಧರಾ । 

ಕೃಶೋದರೀ ಬೃಹಚ್ಚೊ_ೀಣೀ ನನಪಲ್ಲನ ಕೋಮಲಾ 1 ೫೦॥ 
ಸಏನಮೇ ಸಖಾ 80 ನು ಜಾತ ಏವ ನರಾಂಗನಾ | 
ಪೃಚ್ಛಾಮ್ಕೇನಮತಃ ಸರ್ವಮಿತಿ ಸಂಚಿಂತ್ಯ ಸೋಬ್ರನೀತ್‌ ॥೫೧॥ 
ಕಿಮಪೂರ್ವ ಇವಾಭಾಸಿ ಸಖೇ ರೂಪಗುಣಾದಿಭಿಃ । 

ಅಪೂರ್ವಂ ಭಾಷಸೇ ವಾಕ್ಯಂ ಕಾಮಿನೀವ ಸಮಾಕುಲಾ ॥ ೫೨॥ 
ಯಸ್ಸ್ವಂ ವೇದಪುರಾಣಜ್ಞೊ € ಬ್ರಹ್ಮಚಾರೀ ಜಿತೇಂದ್ರಿಯಃ 1 
ಸಾರಸ್ವತಾತ್ಮಜಃ ಶಾಂತಃ ಕಫಮೇನಂ ಪ್ರಭಾಷಸೇ ॥ ೫೩॥ 
ಇತ್ಯುಕ್ತಾ ಸಾ ಪುನಃ ಪ್ರಾಹ ನಾಂಹಮಸ್ಮಿ ಪುಮಾನ್ರ ಭೋ | 

ನಾಮ್ನಾ ಸಾಮವತೀ ಬಾಲಾ ತವಾಸ್ಮಿ ರತಿದಾಯಿನೀ ॥ ೫೪ ॥ 





೪೮. ಪ್ರಿಯಳಾದ ನನ್ನನ್ನು ಆಲಿಂಗಿಸು. ನಿನ್ನ ಅಧರವನ್ನು ಚುಂಬಿಸ 
ಲಿಚ್ಛಿಸುವೆನು. ಕಾಮಬಾಣದಿಂದ ಪೀಡಿತಳಾದ ನನಗೆ ಹೋಗಲು ಶಕ್ತಿಯಿಲ್ಲ?” 
ಎಂದು ಹೇಳಿದಳು. 

೪೯. ಹೀಗೆ ಹಿಂದೆ ಕೇಳದ ಆ ಮಾತನ್ನು ಕೇಳಿ ಸಂದೇಹಗೊಂಡ ಆ 
ವಿಪ್ರಕುಮಾರನು ಹಿಂಬಾಲಿಸುತ್ತಿರುವ ಅವಳನ್ನು ನೋಡಿ ಆಶ್ಚರ್ಯಗೊಂಡನು. 

೫೦. "" ಕಮಲದಳದಂತೆ ಕಣ್ಣುಗಳುಳ್ಳವಳೂ, ಪುಷ್ಟವಾದ ಉನ್ನತಕುಚ 
ಗಳುಳ್ಳವಳೂ ಕೃಶೋದರಿಯೂ, ವಿಶಾಲವಾದ ನಿತಂಬಗಳುಳ್ಳವಳೂ, ಹೊಸ 
ಚಿಗುರಿನಂತೆ ಕೋಮಲಳೂ ಆದ ಇವಳು ಯಾರು? 

೫೧. ಆ ನನ್ನ ಗೆಳೆಯನೆ ಉತ್ತಮಾಂಗನೆಯಾದನೊ? ಇವನನ್ನೇ 
ಎಲ್ಲವನ್ನೂ ಕೇಳುವೆನು?' ಎಂದಾಲೋಚಿಸಿ ಹೀಗೆಂದನು. 

೫೨. ""ಮಿತ್ರ! ರೂಪ, ಗುಣಾದಿಗಳಿಂದ ಹೊಸಬನಾದಂತೆ ಕಾಣುತ್ತೀಯೆ; 
ವ್ಯಾಕುಲಗೊಂಡ ಹೆಂಗಸಿನಂತೆ ಏತಕ್ಕೆ ಹೊಸ ಮಾತನ್ನಾಡುತ್ತೀಯೆ? 

೫೩. ವೇದಪುರಾಣಗಳನ್ನರಿತವನೂ, ಬ್ರಹ್ಮೆಚಾರಿಯೂ, ಜಿತೇಂದ್ರಿ 
ಯನೂ, ಶಾಂತನೂ, ಸಾರಸ್ವತನ ಮಗನೂ ಆದ ನೀನು ಹೀಗೇಕೆ ಮಾತಾ 
ಡುತ್ತೀಯೆ??' 

೫೪-೫೫. ಆ ಕುಮಾರನು ಹೀಗೆ ಹೇಳಲು ಅವಳು "* ಪ್ರಭೊ! ನಾನು 
ಗಂಡಸಲ್ಲ. ನಿನಗೆ ರತಿಸುಖವನ್ಸೀಯುವ ಸಾಮವತೀ ಎಂಬ ಕನ್ಯೆಯಾಗಿದ್ದೇನೆ. 


ನನನೋಂ$ಧ್ಯಾಯಃ ೧೪೫ 


ಯದಿ ತೇ ಸಂಶಯಃ ಕಾಂತ ಮಮಾಂಗಾನಿ ನಿಲೋಕಯ । 

ಇತ್ಯುಕ್ತಃ ಸಹಸಾ ಮಾರ್ಗೇ ರಹಸ್ಯೇನಾಂ ನ್ಯಲೋಕಯತ್‌ ॥ ೫೫%॥ 

ತಾಮಕೃತ್ರಿ ಮಧಮ್ಮಿಲ್ಲಾ ೦ ಜಘನಸ್ತನಶೋಭಿನೀಂ । 

ಸುರೊಪಾಂ ನೀಕ್ಸ್ಯ ಕಾಮೇನ ಕಿಂಜಿದ್ವ್ಯಾಕುಲತಾಮಗಾತ್‌ ॥ ೫೬॥ 

ಪುನಃ ಸಂಸ್ತ ಭ್ಯ ಯತ್ನೇನ ಚೇತಸೋ ಪಿಕೃತಿಂ ಬುಧಃ । 

ಮುಹೂರ್ತಂ ವಿಸ್ಮಯಾವಿಷ್ಟೋ ನ ಕಿಂಚಿತ್ರತ್ಯಭಾಷತ 1 ೫೭ ॥ 
ಸಾಮವತ್ಕುವಾಚ :- 

ಗತಸ್ತೇ ಸಂಶಯಃ ಕಶ್ಚಿತ್ತರ್ಹ್ಯಾಗಚ್ಛ ಭಜಸ್ವ ಮಾಂ । 

ಸಶ್ಯೇದಂ ವಿಪಿನಂ ಕಾಂತ ಪರಸ್ತ್ರೀಸುರತೋಚಿತಂ ॥ ೫೮ ॥ 
ಸುಮೇಧಾ ಉವಾಚ :-- 

ಮೈನಂ ಕಥಯ ಮರ್ಯ್ಯಾದಾಂ ಮಾ ಹಿಂಸೀರ್ಮದಮತ್ತವತ್‌ । 

ಆನಾಂ ವಿಜ್ಞಾ ತಶಾಸ್ಟ್ರಾರ್ಥೌ ತ್ವನೇನಂ ಭಾಷಸೇ ಕಥಂ ॥೫೯॥ 

ಅಧೀತಸ್ಯ ಚೆ ಶಾಸ್ತ್ರಸ್ಯ ವಿನೇಕಸ್ಯ ಕುಲಸ್ಯ ಚೆ। 

ಕಿಮೇಷ ಸದೃಶೋ ಧರ್ಮೋ ಜಾರಧರ್ಮನಿಷೇವಣಂ ॥೬೦॥ 

ನ ತ್ವಂ ಸ್ತ್ರೀ ಪುರುಷೋ ವಿದ್ವಾನ್‌ ಜಾನೀಹ್ಯಾತ್ಮಾನಮಾತ್ಮನಾ । 

ಅಯಂ ಸ್ವಯಂ ಕೃತೋಂನರ್ಥ ಆವಾಭ್ಯಾಂ ಯೆದ್ವಿಚೇಷ್ಟಿತಂ ॥ ೬೧॥ 


ನಿನಗೆ ಸಂದೇಹವಿದ್ದರೆ ನನ್ನ ಅವಯವಗಳನ್ನು ನೋಡು''ಎಂದು ಹೇಳಲು 
ಅವನು ಕೂಡಲೆ ದಾರಿಯಲ್ಲಿ ಗುಟ್ಟಾಗಿ ಅವಳನ್ನು ಪರೀಕ್ಸಿಸಿದನು. 

೫೬-೫೭. ಸ್ವಾಭಾವಿಕವಾದ ತಲೆಕೂದಲುಳ್ಳ ವಳೂ, ನಿತಂಬಸ್ತನಗಳಿಂದ 
ಶೋಭಿಸುವವಳೂ, ಸುಂದರಿಯೂ ಆದ ಅವಳನ್ನು ವೀಕ್ಷಿಸಿ ಅನನು ಸ್ವಲ್ಪ 
ಮನ್ಮಥವಶನಾದನು. ಜ್ಞಾನಿಯಾದ ಅವನು ಪ್ರಯತ್ನದಿಂದ ಮನಸ್ಸನ್ನು 
ಬಿಗಿಹಿಡಿದು ಸ್ವಲ್ಪ ಹೊತ್ತು ಆಶ್ಚರ್ಯಗೊಂಡವನಾಗಿ ಏನನ್ನೂ ಮಾತಾಡಲಿಲ್ಲ. 

೫೮. ಸಾಮವತಿಯು ಹೇಳುತ್ತಾಳೆ:--""ನಿನ್ನ ಸಂಶಯವು ತೊಲಗಿತಷ್ಟೆ? 
ಹಾಗಾದರೆ ಪರಸ್ರ್ರೀರತಿಕ್ರೀಡೆಗೆ ಉಚಿತವಾದ ಈ ಕಾಡನ್ನು ನೋಡು. ನನ್ನನ್ನು 
ಉಪಯೋಗಿಸು.” 

೫೯. ಸುಮೇಧನು ಹೇಳುತ್ತಾನೆ: “ಹೀಗೆನ್ನಬೇಡ. ಮದದಿಂದ ಮತ್ತ 
ಳಾದವಳಂತೆ ಮರ್ಯಾದೆಯನ್ನು ಮಾರಬೇಡ. ನಾವಿಬ್ಬರೂ ಶಸ್ತ್ರಾರ್ಥ 
ಗಳನ್ನು ತಿಳಿದವರು. ನೀನು ಹೀಗೇತಕ್ಕೆ ಮಾತಾಡುವೆ? 

೬೦. ಓದಿದ ಶಾಸ್ತ್ರಕ್ಕೂ, ವಿವೇಕಕ್ರೂೂ ವಂಶಕ್ಕೂ ಈ ಜಾರನ ಧರ್ಮಾವ 
ಲಂಬನೆಯು ಸರಿಯಾದುದೊ? 

೬೧-೬೨. ನೀನು ಹೆಂಗಸಲ್ಲ, ವಿದ್ವಾಂಸನಾದ ಗಂಡಸು. ನಿನ್ನ ನಿಜ 


೧೪೬ ಶ್ರೀ ಸ್ಯಾಂದಮಹಾಪುರಾಣಂ 


ವಂಚಯಿತ್ವಾತ್ಮಪಿತರೌ ಧೂರ್ತರಾಜಾಂನುಶಾಸನಾತ್‌ । 

ಕೃತ್ವಾ ಚಾಂನುಚಿತಂ ಕರ್ಮ ತಸ್ಯೆ ಇತದ್ಭುಜ್ಯತೇ ಫಲಂ ೫೬೨ ॥ 
ಸರ್ವಂ ತ್ವನುಚಿತಂ ಕರ್ಮ ನೃಣಾಂ ಶ್ರೇಯೋವಿನಾಶನಂ । 

ಯಸ್ತ್ವಂ ವಿಪ್ರಾತ್ಮಜೋ ವಿದ್ವಾನ್ಗ ತಃ ಸ್ತ್ರೀತ್ವಂ ವಿಗರ್ಜಿತಂ N೬೩ 
ಮಾರ್ಗಂ ತ್ಯಕ್ತ್ವಾ ಗತೋರಣ್ಯಂ ನರೋ ವಿದ್ಯೇತ ಕಂಟಕ್ಳೈಃ । 


ಬಲಾದ್ದಿಂಸ್ಯೇತ ವಾಹಿಂಸ್ಸ್ರೈರ್ಯದಾ ತ್ಯಕ್ತಸಮಾಗಮಃ ॥೬೪॥ 
ಏನಂ ನಿವೇಕಮಾಶ್ರಿತ್ಯ ತೂಸ್ಲೀಮೇಹಿ ಸ್ವಯಂ ಗೃಹಂ 1 
ದೇವದ್ವಿಜಪ್ರಸಾದೇನ ಸ್ತ್ರೀತ್ವಂ ತವ ನಿಲೀಯತೇ ॥೬೫॥ 
ಅಥವಾ ದೈನಯೋಗೇನ ಸ್ತ್ರೀತ್ವಮೇವ ಭವೇತ್ತನ । 

ಪಿತ್ರಾ ದತ್ತಾ ಮಯಾ ಸಾಕಂ ರಂಸ್ಕಸೇ ವರವರ್ಣಿನಿ ॥೬೬॥ 


ಅಹೋ ಚಿತ್ರಮಹೋ ದುಃಖನುಹೋ ಪಾಪಬಲಂ ಮಹತ್‌ । 

ಅಹೋ ರಾಜ್ಞ್ಯಾಃ ಪ್ರಭಾವೋಂಯಂ ಶಿವಾರಾಧನಸಂಭೃತಃ ॥೬೭॥ 
ಇತ್ಯುಕ್ತಾಂಪ್ಯಸಕೃತ್ತೇನ ಸಾ ನಧೂರತಿವಿಹ್ವಲಾ । 

ಬಲೇನ ತಂ ಸಮಾಲಿಂಗ್ಯ ಚುಚುಂಬಾಾಧರಪಲ್ಲವಂ ॥೬೮॥ 


ಸ್ವರೂಪವನ್ನು ತಿಳಿದುಕೊ. ಇದು ನಾವೇ ಮಾಡಿಕೊಂಡ ಅನರ್ಥವು. ನಾವು 
ಎಂತಹ ಕೆಲಸವನ್ನು ಮಾಡಿದ್ದೇವೆ! ನಾವು ನಮ್ಮ ತಂದೆತಾಯಿಗಳನ್ನು 
ವಂಚಿಸಿ ವಂಚಕನಾದ ರಾಜನ ಅಪ್ಪಣೆಯಿಂದ ಅಯೋಗ್ಯವಾದ ಕೆಲಸವನ್ನು 
ಆಚರಿಸಿ ಅದರ ಫಲವನ್ನನುಭವಿಸುತ್ತಿದ್ದೇವೆ. 

೬೩. ಮನುಷ್ಯರ ಅನುಚಿತವಾದ ಕೆರ್ಮಾಚರಣೆಯು ಶ್ರೇಯಸ್ಸನ್ನು 
ನಾಶಗೊಳಿಸುವುದು. ಅದರಿಂದಲೇ ಬ್ರಾಹ್ಮಣತನಯನಾದ ನೀನು ವಿದ್ವಾಂಸ 
ನಾದರೂ ಈ ನಿಂದ್ಯವಾದ ಸ್ತ್ರೀಸ್ವರೂಪವನ್ನು ಹೊಂದಿದೆ. 

೬೪. ನರನು ದಾರಿಯನ್ನು ಬಿಟ್ಟು ಕಾಡಿನಲ್ಲಿ ನಡೆದರೆ ಮುಳ್ಳುಗಳು 
ಚುಚ್ಚಿಕೊಳ್ಳುವುವು. ಅಥವಾ ಘಾತುಕ ಮೃಗಗಳು ಹಿಂಸಿಸುವುವು. 

೬೫. ನೀನು ಹೀಗೆ ವಿವೇಕವನ್ನಾಶ್ರಯಿಸಿ ಸುಮ್ಮನೆ ಮನೆಯನ್ನು ಸೇರು. 
ದೇವ ಬ್ರಾಹ್ಮಣರ ಅನುಗ್ರಹದಿಂದ ನಿನ್ನೆ ಸ್ರೀತ್ವವು ತೊಲಗುವುದು. 

೬೬. ಅಥವಾ ದೈವೇಚ್ಛೆಯಿಂದ ನಿನಗೆ ಸ್ತ್ರೀತ್ವವೇ ಉಳಿದರೆ ಆಗ ನಿನ್ನ 
ತೆಂಡೆಯಿಂದ ಕೊಡಲ್ಪಟ್ಟ ವಳಾಗಿ ನನ್ನೊಡನೆ ರಮಿಸುವೆ. 

೬೭. ಪಾಪಬಲವು ಆಶ್ಚರ್ಯಕರವೂ ದುಃಖದಾಯಕವೂ ಆಗಿರುವುದು. 
ಶಿವಪೂಜೆಯಿಂದ ಸಂಪಾದಿಸಿದೆ ಆ ರಾಣಿಯ ಈ ಸಾಮರ್ಥ್ಯವು ಆಶ್ಚರ್ಯಕರ 
ವಾದುದು.” 

೬೮. ಅವನು ಅಸೇಕಸಾರಿ ಹೀಗೆ ಹೇಳಿದರೂ ಅತಿವ್ಯಥೆಗೊಂಡ ಅವಳು 
ಬಲಾತ್ಕಾರವಾಗಿ ಅವನನ್ನು ಆಲಿಂಗಿಸಿ ಮುದ್ದಿಟ್ಟಳು. 


ನವಮೋಳ9ಧ್ಯಾಯಃ ೧೪೭ 


ಧರ್ಷಿತೋಸಿ ತಯಾ ಧೀರಃ ಸುಮೇಧಾ ನೂತನಸ್ತ್ರಿಯಂ । 
ಯತ್ನಾದಾನೀಯ ಸದನಂ ಕೃತ್ಸ್ನಂ ತತ್ರ ನ್ಯವೇದಯತ್‌ ॥೬೯॥ 
ತದಾಕರ್ಣ್ಯಾಫ ತೌ ನಿಪ್ರೌ ಕುಪಿತೌ ಶೋಕನಿಹ್ವಲೌ । 

ತಾಭ್ಯಾಂ ಸಹ ಕುಮಾರಾಭ್ಯಾಂ ವೈದರ್ಭಾಂತಿಕಮಿಾಾಯತುಃ ॥೭೦॥ 
ತತಃ ಸಾರಸ್ಕತಃ ಪ್ರಾಹ ರಾಜಾನಂ ಧೂರ್ತಚೇಷ್ಟಿತಂ | 


ರಾಜನ್ಮಮಾತ್ಮಜಂ ಪಶ್ಯ ತವಶಾಸನಯಂತ್ರಿತಂ ॥ ೭೧॥ 
ಏತೌ ತವಾಜ್ಞಾನಶಗೌ ಚಕ್ರತುಃ ಕರ್ಮ ಗರ್ಹಿತಂ । 

ಮತ್ಪುತ್ರಸ್ತತ್ಛಲಂ ಭುಂಕ್ತೇ ಸ್ತ್ರೀತ್ವಂ ಪ್ರಾಪ್ಯ ಜುಗುಪ್ಸಿತಂ ॥ ೭೨ ॥ 
ಅದ್ಯ ಮೇ ಸಂತತಿರ್ನಷ್ಟಾ ನಿರಾಶಾಃ ಪಿತರೋ ಮಮ । 

ನಾಂಪುತ್ರಸ್ಯ ಹಿ ಲೋಕೋಂಸ್ತಿ ಲುಪ್ತಪಿಂಡಾದಿಸಂಸ್ಕೃತೇಃ ! ೭೩ ॥ 


ಶಿಖೋಪವೀತಮಜಿನಂ ನೌಂಜೀಂ ದಂಡಂ ಕಮಂಡಲುಂ । 
ಬ್ರಹ್ಮಚರ್ಯೊೋಚಿತಂ ಚಿಹ್ನಂ ನಿಹಾಯೇಮಾಂ ದಶಾಂ ಗತಃ ॥ ೭೪॥ 
ಬ್ರಹ್ಮಸೂತ್ರಂ ಚೆ ಸಾನಿತ್ರೀಂ ಸ್ನಾನಂ ಸಂಧ್ಯಾಂ ಜಪಾರ್ಚಿನಂ । 

ವಿಸೃಜ್ಯ ಸ್ತ್ರೀತ್ವಮಾಪ್ತೋಂಸ್ಯ ಕಾ ಗತಿರ್ವದ ಪಾರ್ಥಿವ ॥ ೭೫ ॥ 
೬೯. ಅವಳು ಹೀಗೆ ಮರ್ಯಾದೆಯನ್ನು ಮಾರಿದರೂ ಧೀರನಾದ ಆ 
ಸುಮೇಧನು ಆ ನೂತನಸ್ತ್ರೀಯನ್ನು ಬಲಾತ್ಕಾರವಾಗಿ ಮನೆಗೆ ಕರೆತಂದು ಅಲ್ಲಿ 
ಅವನು ತಾಯ್ತಂದೆಯರಿಗೆ ಎಲ್ಲವನ್ನೂ ತಿಳಿಸಿದನು. 

೭೦, ಬಳಿಕ ಅದನ್ನು ಕೇಳಿ ಕೋಪಗೊಂಡ ಆ ಇಬ್ಬರು ಬ್ರಾಹ್ಮಣರೂ 
ದುಃಖಗೊಂಡು ಆ ಕುಮಾರಕೊಡನೆ ವಿದರ್ಭರಾಜನ ಸಮಾಪಕ್ಕೆ ಹೋದರು. 

೭೧. ಅನಂತರ ಸಾರಸ್ವತನು ಮೂರ್ಬನಾದ ಆ ರಾಜನನ್ನು ಕುರಿತು 
ಇಂತೆಂದನು. "" ಮಹಾರಾಜ! ನಿನ್ನ ಆಜ್ಞಾ ಬದ್ಧನಾದ ನನ್ನೆ ಸುತನನ್ನುನೋಡು. 

೭೨, ಇವರಿಬ್ಬರೂ ನಿನ್ನ ಆದೇಶದಂತೆ ನಿಂದ್ಯವಾದ ಕಾರ್ಯವನ್ನೆಸ 
ಗಿದರು. ನನ್ನ ಮಗನು ನಿಂದಿತವಾದ ಸ್ತ್ರೀತ್ವವನ್ನು ಹೊಂದಿ ಅದರ ಫಲವನ್ನು 
ಅನುಭವಿಸುತ್ತಿದ್ದಾನೆ. 

೭೩. ಈಗ ನನ್ನ ಸಂತತಿಯು ಹಾಳಾಯಿತು. ನನ್ನ ಪಿತೃಗಳು ಹತಾಶ 
ಕಾದರು. ಪಿಂಡಾದಿ ಸಂಸ್ಕಾರವಿಲ್ಲದ ಅಪುತ್ರನಿಗೆ ಉತ್ತಮಲೋಕವು 
ದೊರಕುವುದಿಲ್ಲ. 

೭೪. ಇವನು ಬ್ರಹ್ಮಚರ್ಯೆಗೆ ಉಚಿತವಾದ ಶಿಖೆ, ಯಜ್ಞೋಪವೀತ, 
ಮೌಾಂಜೀ, ದಂಡ, ಕಮಂಡಲು ಮೊದಲಾದ ಚಿಹ್ನೆಗಳನ್ನು ತ್ಯಜಿಸಿ ಈ ಅವಸ್ಥೆ 
ಯನ್ನು ಹೊಂದಿದ್ದಾನೆ. 

೭೫. ಮಹಾರಾಜ! ಯಜ್ಞೋಪವೀತ, ಗಾಯತ್ರಿ, ಸ್ನಾನ, ಸಂಧ್ಯಾ 


೧೪೮ ಶ್ರೀ ಸ್ಕಾಂದಮಹಾಪುರಾಣಂ 


ತ್ವಯಾ ನೇ ಸಂತತಿರ್ನಷ್ಟಾ ನಷ್ಟೋ ವೇದಪಥೆಶ್ಚ ಮೇ । 


ಏಕಾತ್ಮಜಸ್ಯ ಮೇ ರಾಜನ್ಯಾ ಗತಿರ್ವದ ಶಾಶ್ವತೀ 1 ೭೬॥ರ 
ಇತಿ ಸಾರಸ್ಕತೇನೋಕ್ತಂ ವಾಕ್ಯಮಾಕರ್ಣ್ಯ ಭೂಪತಿಃ । 

ಸೀಮಂತಿನ್ಯಾಃ ಪ್ರಭಾನೇಣ ವಿಸ್ಮಯಂ ಪರಮಂ ಗತಃ 1 ೭೭॥ 
ಅಥ ಸರ್ವಾನ್ಸಮಾಹೂಯ ಮಹರ್ಷಿೀನನಿಂತದ್ಯುತೀನ್‌ । 

ಪ್ರಸಾದ್ಯ ಸ್ರಾರ್ಥಯಾಮಾಸ ತಸ್ಯ ಪುಂಸ್ತೃಂ ಮಹೀಪತಿಃ H ೭೮ ॥ 


ತೇಂಬ್ರುವನ್ನಥ ಪಾರ್ವತ್ಯಾಃ ಶಿವಸ್ಯ ಚ ಸಮಿಸಾಹಿತಂ । 
ತದ್ಭಕ್ತ್ವಾನಾಂ ಚ ಮಾಹಾತ್ಮ $0 ಕೋಂನ್ಯಥಾ ಕರ್ತುಮಿಸಾಶ್ಚರಃ Hee 
ಅಥ ರಾಜಾ ಭರದ್ವಾಜಮಾದಾಯ ಮುನಿಪುಂಗವಂ । 


ತಾಭ್ಯಾಂ ಸಹ ದ್ವಿಜಾಗ್ರ್ಯಾಭ್ಯಾಂ ತತ್ಸುತಾಭ್ಯಾಂ ಸಮನ್ವಿತಃ ॥೮೦॥ 
ಅಂಬಿಕಾಭವನಂ ಪ್ರಾಪ್ಯ ಭರದ್ವಾಜೋಪದೇಶತಃ । 
ತಾಂ ದೇವೀಂ ನಿಯಮೈಸ್ತೀವ್ರೈರುಪಾಸ್ತೇ ಸ್ಮ ಮಹಾನಿಶಿ !೮೧॥ 


ಏವಂ ತ್ರಿರಾತ್ರಂ ಸುವಿಸೃಷ್ಟಭೋಜನಃ 

ಸ ಪಾರ್ವತೀಧ್ಯಾನರತೋ ಮಹೀಪತಿಃ । 
ಸಮ್ಯಕ್ಟ್ರಣಾಮೈರ್ನಿನಿಧೈಶ್ಚ ಸಂಸ್ತವೈ 

ರ್ಗೌರೀಂ ಪ್ರಪನ್ನಾರ್ತಿಹರಾಮತೋಷಯತ್‌ 1 ೮೨॥ 





ವಂದನ, ಜಸ, ಪೂಜೆ ಇವುಗಳನ್ನು ಬಿಟ್ಟು ಸ್ತ್ರೀತ್ವವನ್ನು ಹೊಂದಿದ ಇವನಿಗೆ 
ಎಂತಹ ಗತಿಯಾಗುವುದು? ಹೇಳು. 

೭೬. ನಿನ್ನಿಂದ ನನ್ನ ಸಂತಾನವು ಹಾಳಾಯಿತು. ವೇದಮಾರ್ಗವು ನಷ್ಟ 
ವಾಯಿತು. ಏಕಪುತ್ರನಾದ ನನಗೆ ಶಾಶ್ವತಗತಿಯಾವುದು?'' 

೭೭. ರಾಜನು ಸಾರಸ್ವತನು ಆಡಿದ ಈ ಮಾತನ್ನು ಕೇಳಿ ಸೀಮಂತಿಥಿಯ 
ಸಾಮರ್ಥ್ಯವನ್ನು ತಿಳಿದು ಅತ್ಯಾಶ್ಚರ್ಯಗೊಂಡನು. 

೭೮. ಬಳಿಕ ವಿದರ್ಭರಾಜನು ತೇಜಸ್ವಿಗಳಾದ ಸಕಲ ಮಹರ್ಷಿಗಳನ್ನೂ 
ಕರೆಯಿಸಿ ಅವರನ್ನು ಸಂತೋಷಗೊಳಿಸಿ ಆ ಕುಮಾರನಿಗೆ ಪುಂಸ್ಕೃವನ್ನು ನೊಡ 
ಬೇಕೆಂದು ಬೇಡಿಕೊಂಡನು. 

೭೯. ಅವರು "" ಪಾರ್ವತೀ ಪರಮೇಶ್ವರರ ಇಷ್ಟ್ಯವನ್ನೂ, ಅವರ ಭಕ್ತರ 
ಮಾಹಾತ್ಮ್ಯವನ್ನೂ ವ್ಯತ್ಯಾಸಗೊಳಿಸಲು ಯಾರು ಶಕ್ತರು?” ಎಂದರು. 

೫೦-೮೧. ಅನಂತರ ರಾಜನು ಭಾರದ್ವಾಜಮುನಿವರ್ಯರನ್ನು ಕರೆದು 
ಆ ಬ್ರಾಹ್ಮಣರು ಅವರ ಮಕ್ಕಳೊಡನೆ ಪಾರ್ವತಿಯ ದೇವಾಲಯವನ್ನು ಹೊಂದಿ 
ಭಾರದ್ವಾಜರ ಉಪದೇಶದಿಂದ ಅಂಬಿಕೆಯನ್ನು ರಾತ್ರಿಯಲ್ಲಿ ಕಠಿನವ್ರತಗಳಿಂದ 
ಉಪಾಸಿಸಿದನು. 

೮೨. ರಾಜನು ಹೀಗೆ ಮೂರು ರಾತ್ರಿ ಭೋಜನವಿಲ್ಲದೆ ಪಾರ್ವತಿಯ 


ನವಮೋತಧ್ಯಾಯಃ ೧೪೯ 


ತತಃ ಪ್ರಸನ್ನಾ ಸಾ ದೇವೀ ಭಕ್ತ ಕ್ರಸ್ಯ ಸೃಥಿನೀಪತೇಃ । 


ಸ್ವರೂಪಂ ದರ್ಶಯಾಮಾಸ ಚಂದ್ರಕೋಟಿಸಮಪ್ರಭಂ ॥ ೮೩ ॥ 

ಬ್‌ ಗೌರೀ ರಾಜಾನಂ ಕಿಂ ತೇ ಬ್ರೂಹಿ ಸವಿತಾಹಿತಂ । 

ಸೋಂಪ್ಯಾಹ ಪುಂಸ್ಕೃಮೇತಸ್ಯ ಕೃಪಯಾ ದೀಯತಾಮಿತಿ ॥ ೮೪ ॥ 

ಭೂಯೋಸಪ್ಯಾಹ ಮಹಾದೇವೀ ಮದ್ಭಕ್ತೆ 3 ಕರ್ಮ ಯತೃತಂ | 

ಶಕ್ಯತೇ ನಾನ್ಯಥಾ ಕರ್ತುಂ ನರ್ಷಾಂಯುತಶತೈರಪಿ ॥ ೮೫ ॥ 
ರಾಜೋವಾಚ :-- 

ಏಕಾತ್ಮಜೋ ಹಿ ವಿಪ್ರೋಂಯಂ ಕರ್ಮಣಾ ನಷ್ಟಸಂತತಿಃ । 

ಕಥಂ ಸುಖಂ ಪ್ರಪದ್ಯೇತ ವಿನಾ ಪುತ್ರೇಣ ತಾದೃಶಃ ॥ ೮೬ ॥ 
ದೇವ್ರುವಾಚ :-- 

ತಸಾ ನ್ಯೊ € ಮತ್ರ್ರಸಾದೇನ ಭವಿಷ್ಯತಿ ಸುತೋತ್ತಮಃ । 

ನಿದ್ಯಾ ವಿನಲುಸಂಪನೊ ಸೀ ಹರ್ಟ್‌ ರಾತೀ ॥ ೮೭॥ 


ಏಷಾ ಸಾಮವಶೀ ನಮ ಸುತಾ.ತಸ್ಯ ದ್ವಿಜನ್ಮನಃ । 
ಭೂತ್ವಾ ಸುಮೇಧಸಃ ಪತ್ನೀ ಕಾಮಭೋಗೇನ ಯುಜ್ಯತಾಂ ॥ ೮೮॥ 
ಧ್ಯಾನದಲ್ಲಿ ನಿರತನಾಗಿ ಶರಣಾಗತರ ದುಃಖವನ್ನು ನಿವಾರಿಸುವ ಆ ದೇವಿಯನ್ನು 
ನಮಸ್ಥಾರಗಳಿಂದಲೂ, ವಿವಿಧ ಸ್ಫ್ಕೋತ್ರಗಳಿಂದಲೂ ಆನಂದಗೊಳಿಸಿದನು. 

೮೩. ಬಳಿಕ ಭಕ್ತನಾದ ಆ ರಾಜನಿಗೆ ಪ್ರಸನ್ನಳಾದ ಆ ದೇವಿಯು 
ಕೋಟಚಂದ್ರರಿಗೆ ಸಮಾನವಾದ ಕಾಂತಿಯುಳ್ಳ ತನ್ನ ರೂಪವನ್ನು ತೋರಿದಳು. 

೮೪. ಅವಳು ರಾಜನನ್ನು ಕುರಿತು, "ನಿನ್ನ ಅಭೀಷ್ಟ ವಾವುದು ೫ ಎಂಡು 
ಕೇಳಿದಳು. ಅವನು "ಈ ಕುಮಾರನಿಗೆ ಪುಂಸ್ಕೃವನ್ನು ಅನುಗ್ರಹೆಮಾಡು 
ಎಂದನು. 

೮೫. ಆಗ ದೇವಿಯು ನನ್ನ ಭಕ್ತರೆಸಗಿದ ಕಾರ್ಯವನ್ನು ಮಾರ್ಪಡಿಸು 
ವುದಕ್ಕೆ ಅನೇಕ ಅಯುತವರ್ಷಗಳಾದರೂ ಸಾಧ್ಯವಿಲ್ಲವೆಂದಳು. 

೮೬. ರಾಜನು ಹೇಳುತ್ತಾನೆ: ದೇವಿ! ಈ ದ್ವಿಜನು ಒಬ್ಬನೇ ಮಗ 
ನುಳ್ಳವನು. ಕರ್ಮದಿಂದ ಹಾಳಾದ ಸಂತತಿಯುಳ್ಳ ಇವನು ಮಗಿಲ್ಲದೆ 
ಹೇಗೆ ಸುಖವನ್ನು ಪಡೆದಾನು? 

೮೭. ದೇವಿಯು ಹೇಳುತ್ತಾಳೆ :--ಇವನಿಗೆ ನನ್ನ ಪ್ರಸಾವದಿಂದ ವಿದ್ಭಾ, 
ವಿನಯ, ದೀರ್ಫಾಯುಸ್ಸು, ಶುದ್ಧ ವಾದ ಮನಸ್ಸು ಇವುಗಳುಳ್ಳ ಮತ್ತೊಬ್ಬ 
ಮಗನು ಜನಿಸುವನು. 

3೮. ಸಾಮವತಿಯೆಂಬ ಈ ಬ್ರಾಹ್ಮಣನ ಮಗಳು ಸುಮೇಧನ ಪತಿ 


ಸೆ 





ತ್‌ ಇಲ್ಲಿ ಪಳ್ಳಿ ಇಲ್‌ 


೮3 . ಕಾಮಭೋಗವನ್ನ ನುಭವಿಸಲಿ. 


೧೫೦ ಶ್ರೀ ಸ್ಯಾಂದಮಹಾಪುರಾಣಂ 


ಇತ್ಯುಕ್ತ್ವಾಂಂತರ್ಶಿತಾ ದೇವೀ ತೇ ಚ ರಾಜಪುರೋಗಮಾಃ । 


ಗತಾಃ ಸ್ವಂಸ್ವಂ ಗೃಹಂ ಸರ್ವೇ ಚಕ್ರುಸ್ತಚ್ಛಾಸನೇ ಸ್ಥಿತಿಂ ॥೮೯॥ 

ಸೋಪಿ ಸಾರಸ್ವತೋ ವಿಪ್ರಃ ಪುತ್ರಂ ಪೂರ್ವಸುತೋತ್ತಮಂ । 

ಲೇಭೇ ದೇವ್ಯಾಃ ಪ್ರಸಾದೇನ ಹ್ಯಚಿರಾದೇವ ಕಾಲತಃ ॥೯೦॥ 

ತಾಂ ಚೆ ಸಾಮವತೀಂ ಕನ್ಯಾಂ ದದೌ ತಸ್ಮೈ ಸುಮೇಧಸೇ । 

ತೌ ದೆಂಪತೀ ಬೆರಂ ಕಾಲಂ ಬುಭುಜಾತೇ ಪರಂ ಸುಖಂ ॥೯೧॥ 
ಸೂತ ಉವಾಚ ೩ 

ಇತ್ಯೇಷ ಶಿವಭಕ್ತಾಯಾಃ ಸೀಮಂತಿನ್ಯಾ ನೃ ಪಸ್ತ್ರಿಯಾಃ । 

ಪ್ರಭಾವಃ ಕಥಿತಃ ಶಂಭೋರ್ಮಾಹಾತ್ಮ $ಮಪಿ ವರ್ಣಿತಂ 1 ೯೨॥ 


ಭೂಯೋಪಪಿ ಶಿನಭಕ್ತಾನಾಂ ಪ್ರಭಾವಂ ವಿಸ್ಮಯಾವಹಂ । 
ಸಮಾಸಾದ್ವರ್ಣ ಯಿಷ್ಯಾಮಿ ತ್ರೋತ್ರೂಣಾಂ ಮಂಗಲಾಯನಂ ॥ ೯೩.೫ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ ""ಸೀಮಂತಿನ್ಯಾಃ ಪ್ರಭಾವ 
ವರ್ಣನಂ?' ನಾಮ ನವಮೋ$ ಧ್ಯಾಯಃ 


೮೯. ದೇವಿಯು ಹೀಗೆಂದು ಹೇಳಿ ಅಂತರ್ಧಾನಳಾಗಲು ಆ ರಾಜನೇ 
ಮೊದಲಾದವರೆಲ್ಲರೂ ತಮ್ಮತಮ್ಮಮನೆಗಳನ್ನು ಸೇರಿ ದೇವಿಯ ಅಪ್ಪಣೆಯನ್ನು 
ಪಾಲಿಸಿದರು. 

೯೦. ಸಾರಸ್ವತನೂ ಸ್ವಲ್ಪ ಕಾಲದಲ್ಲಿಯೇ ದೇವಿಯ ಅನುಗ್ರಹದಿಂದ 
ಹಿಂದಿನ ಮಗನಿಗಿಂತ ಉತ್ತಮನಾದ ಸುತನನ್ನು ಸಡೆದನು. 

೯೧. ಸಾಮವತಿಯನ್ನು ಸುಮೇಧನಿಗೆ ಮದುನೆಮಾಡಿಕೊಟ್ಟನು. 
ಆ ದಂಪತಿಗಳು ಬಹುಕಾಲ ಸುಖವನ್ನನುಭವಿಸಿದರು. 

೯೨. ಸೂತನು ಹೇಳುತ್ತಾನೆ: ಹೀಗೆ ಶಿವಭಕ್ತಳಾದ ಸೀಮಂತಿಠಿಯ 
ಪ್ರಭಾವವನ್ನೂ ಶಿವನ ಮಾಹಾತ್ಮ್ಯವನ್ನೂ ಹೇಳಿರುವೆನು. 

೯೩. ಮರಳಿ ಆಶ್ಚರ್ಯಕರವೂ, ಕೇಳುವವರಿಗೆ ಮಂಗಳದಾಯಕವೂ 
ಆದ ಶಿವಭಕ್ತರ ಸಾಮರ್ಥ್ಯವನ್ನು ಸಂಕ್ಸೇಪವಾಗಿ ವರ್ಣಿಸುವೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರೆ 
ಖಂಡದಲ್ಲಿ "" ಸೀಮಂತಿನಿಯ ಪ್ರಭಾವವನರ್ಜನ*33ನೆಂಬ 
ಒಂಬತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ 1 
ಅಥ ದಶನೋಧ್ಯಾ ಯ” 
ಭದ್ಭಾಯುಜೀವನವರ್ಣನಂ 
ಸೂತ ಉವಾಚ :- 

ವಿಚಿತ್ರಂ ಶಿವನಿರ್ಮಾಣಂ ವಿಚಿತ್ರಂ ಶಿವಚೇಷ್ಟಿತಂ I 
ವಿಚಿತ್ರಂ ಶಿವಮಾಹಾತ್ಮ್ಯಂ ವಿಚಿತ್ರಂ ಶಿವಭಾಷಿತಂ IO 
ವಿಚಿತ್ರಂ ಶಿವಭಕ್ತಾನಾಂ ಚರಿತಂ ಪಾಪನಾಶನೆಂ । 
ಸ್ವರ್ಗಾಂಪನರ್ಗಯೋಃ ಸತ್ಯಂ ಸಾಧನಂ ತದ್ಬ್ರನೀಮ್ಯಹಂ ॥೨॥ 
ಅವಂತಿವಿಷಯೇ ಕಶ್ಚಿ ದ್ಬಾ ಎಹ್ಮಣೋ ಮಂದರಾಹ್ವಯಃ । 
ಬಭೂವ ವಜಾ ಜೂ ಸ್ತ್ರೀಜಿತೋ ಧನಸಂಗ ಹೀ An 
ಸಂಧ್ಯಾಸ್ನಾನಪರಿತ್ಯ ಕ್ರೋ ಗಂಧಮಾಲ್ಯಾ ೦ಬರಪ್ರ ಯಃ! 
ಕುಸ್ತ್ರೀಸಕ್ತ 8 ಕುಮಾರ್ಗಸೊ ್ಸೀ ಯಥಾ ಸೂರ್ನಮೆಜಾನುಲಃ Yn 
ಸ ವೇಶ್ಯಾಂ ಪಿಂಗಲಾಂ ನಾನು ರಮಮಾಣೋ ದಿವಾನಿಶಂ । 
ತಸ್ಯಾ ಏನ ಗೃ ಹೇ ನಿತ್ಯಮಾಸೀದವಿಜಿತೇಂದ್ರಿಯಃ I ೫ 1 





ಕನ್ನಡದಅನುವಾದ 
ಭದ್ರಾ ಯತಿಜೀವನವರ್ಣನ 


೧-೨. ಸೂತನು ಹೇಳುತ್ತಾನೆ:-ಶಿವನ ಜಗನ್ನಿರ್ಮಾಣವೂ, ಕಾರ್ಯವೂ, 
ಮಾಹಾತ್ಮ್ಯ್ಯವೂ, ಮಾತೂ, ಪಾಪವನ್ನು ನಾಶಗೊಳಿಸುವ ಶಿವಭಕ್ತರ ಚರಿತೆಯೂ 
ಆಶ್ಚರ್ಯಕರವಾದುವುಗಳು. ಈಗ ನಾನು ಸ್ವರ್ಗಮೋಕ್ಸಗಳಿಗೆ ಸಾಧಕನಾದ 
ಅದನ್ನು ಹೇಳುವೆನು. 

೩. ಅವಂತಿದೇಶದಲ್ಲಿ ನಿಷಯಲೋಲುಪನೂ, ಸ್ತ್ರೀಯ ಅಧೀನನೂ, 
ಧನವನ್ನು ಸಂಗ್ರಹಿಸುವವನೂ ಆದ ಮಂದರನೆಂಬೊಬ್ಬ ಬ್ರಾ ಹ್ಮಣನಿದ್ದನು. 

೪. ಅವನು ಸಂಧ್ಯಾವಂದನೆ, ಸ್ಥಾನಗಳನ್ನು ಬಿಟ್ಟು ಗಂಧ, ಮೂಲೆ, 
ವಸ್ತ್ರಗಳಲ್ಲಿ ಪಿ ಪ್ರೀತಿಯುಳ್ಳ ವನೂ ದುಷ್ಟ ಸ್ತ್ರೀಯಲ್ಲಿ ಆಸಕ್ತನೂ, ದುರ್ಮಾರ್ಗ 
ಇ ಜೋ ಆಗಿ ಅಜಾ ನಿತಿ ತ ನು 

೫. ಇವನು ಇಂದ್ರಿ ಯವಶೆನಾಗಿ ಹಗಲು ರಾತ್ರಿ ಪಿಂಗಳೆ ಎಂಬ ವೇಶೈ 
ಯೊಡನೆ ನಿನೋದಪಡುತ್ತ ಅವಳ ಮನೆಯಲ್ಲಿಯೇ ಜೂ RE 

ತ್ತಿದ್ದನು. 


ಕ್ರಾ 
೧೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಕದಾಚಿತ್ಸ ದನೇ ತಸ್ಯಾಸ್ತಸ ಸ್ಮಿನ್ನಿವಸತಿ ದ್ವಿಜೇ | 


ಮುಸಧೋ ನಾಮ ಧರ್ಮಾತ್ಮಾ ಶಿವಯೋಗೀ ಸಮಾಯಯೌ ೬ 
ತಮಾಗತಮಭಿಪ್ರೇಕ್ಟ್ಯ ಮತ್ತಾ. ಸ್ವಂ ಪುಣ್ಯಮೂರ್ಜಿತೆಂ । 


ಸಾ ವೇಶ್ಯಾ ಸ ಚೆ ನಿಪ್ರಶ್ನ ಷರ್ಯಪೂಜಯತಾಮುಭೌ Wan 
ತಮಾರೋಪ್ಯ ಮಹಾಪೀಶೇ ಕಂಬಲಾಂಂಬರಸಂಭೃತೇ | 

ಪ್ರಕ್ಸಾಲ್ಯ ಚರಣೌ ಭಕ್ತ್ಯಾ ತಜ್ಜ ಲಂ ದಧತುಃ ಶಿರಃ ncn 
ಖಿ ಗತಾರ್ಫ್ಯನಮಸ್ಯಾ ರೈರ್ಗಂಧಪುಷ್ಟಾಂ *ಶ್ಚತಾದಿಭಿಃ । 

ಉಪಚಾರೈಃ ಸಮಭ್ಯ ಚ್ಚ ೯ ಧೋಟಯಾವನನತಮು ಕದಾ ॥೯॥ 
ತಂ ಭುಕ್ತ ಮ ಪರ್ಯಂಕೇ ಸುಖಸಂಸ್ತರೇ। 

ಉಪನೇಶ್ಯ ಮುದಾಯುಕ್ಕ್‌ ತಾಂಬೂಲಂ ಪ್ರತ್ಯ ಯಚ್ಛ ತಾಂ ॥೧೦॥ 
ಪಾದಸ ಸಂವಾಹನಂ ಭಕ್ತ್ಯಾ ತುರ್ವಂತೌ ದೈ ನಡೋಷಿತ್‌ I 

ಕಲ್ಪಯಿತ್ವಾ ತು ಶುಶ್ಲೂ ಹಾಂಪಿ ಶ್ರೀ ಣಯಾಮಾಸತುಶ್ದಿ ರಂ ॥ ೧೧ ॥ 
ಏನಂ ಜೀತ > ಭ್ಯಾಂ ಶಿನಯೋಗೀ ಮಹಾದ್ಯುಃ ತಿಃ 1 

ಅತಿನಾಹ್ಯ ನಿಶಾಮೇಕಾಂ ಯಯೌ ಪ್ರಾತಸ್ತ ಜಾದೃ ಚ 1 ೧೨ ॥ 





೬. ಅವಳ ಮನೆಯಲ್ಲಿ ಆ ಮಂದರನು ವಾಸಮಾಡುತ್ತಿರಲು ಒಂದಾ 
ನೊಂದು ದಿನ ಖುಷಭನೆಂಬ ಧರ್ನಿಷ್ಮನಾದ ಶಿವಯೋಗಿಯು ಅಲ್ಲಿಗೆ ಬಂದನು. 

೭. ಆ ಸೂಳೆಯೂ ಆ ಬ್ರಾಹ್ಮಣನೂ ಬಂದಿರುವ ಯೋಗಿಯನ್ನು ಕಂಡು 
ತಮ್ಮ ಪುಣ್ಯವು ಉಷ್ಕ್ರಷ್ಟ ವಾದುದೆಂದರಿತು ಅವನನ್ನು ಪೂಜಿಸಿದರು. 

೮. ಅವನನ್ನು ಕಂಬಳಿಯಿಂದ ಮಾಡಿದ ದೊಡ್ಡ ಆಸನದಲ್ಲಿ ಕುಳ್ಳಿ ರಿಸಿ 
ಭಕ್ತಿಯಿಂದ ಅವನ ಕಾಲುಗಳನ್ನು ತೊಳೆದು ಆ ನೀರನ್ನು ತಲೆಯಲ್ಲಿ ಧರಿಸಿದರು. 

೯. ಸುಖಾಗಮನ, ಅರ್ಫ್ಯ, ನಮಸ್ಕಾರ, ಗಂಧ, ಪುಷ್ಪ, ಅಕ್ಬತಗಳೇ 
ಮೊದಲಾದ ಉಪಚಾರಗಳಿಂದ ಅವನನ್ನು ಚೆನ್ನಾಗಿ ಆರಾಧಿಸಿ ಸಂತೋಷ 
ದಿಂದ ಭೋಜನಮಾಡಿಸಿದರು. 

೧೦. ಊಟಮಾಡಿ ಆಚಮನಮಾಡಿದ ಅವನನ್ನು ಸುಖಕರವಾದ ಹಾಸುಗೆ 
ಯುಳ್ಳ ಮಂಚದ ಮೇಲೆ ಕುಳ್ಳಿರಿಸಿ ಸಂತೋಷದಿಂದ ತಾಂಬೂಲವನ್ನು 
ಕೊಟ್ಟರು. 

೧೧. ದೈವಪ್ರೇರಣೆಯಿಂದ ಭಕ್ತಿಯಿಂದ ಕಾಲನ್ನು ಒತ್ತಿ ಸೇವೆಯನ್ನೆಸಗಿ 
ಬಹಳ ಹೊತ್ತು ಸಂತೋಷಗೊಳಿಸಿದರು. 

೧೨. ಹೀಗೆ ಅವರಿಬ್ಬರೂ ಮಹಾತೇಜಸ್ವಿಯಾದ ಆ ಶಿವಯೋಗಿಯನ್ನು 
ಪೂಜಿಸಲು ಅವನು ಒಂದು ರಾತ್ರಿ ಅಲ್ಲಿ ಕಳೆದು ಬೆಳಗ್ಗೆ ಹೊರಟುಹೋದನು. 


ದಶಮೋಳ9ಧ್ಯಾಯಃ ೧೫೩ 


ಏವಂ ಕಾಲೇ ಗತಪ್ರಾಯೇ ಸ ನಿಪ್ರೋ ನಿಧನಂ ಗತಃ । 
ಸಾಚ ವೇಶ್ಯಾ ಮೃತಾ ಕಾಲೇ ಯಯೌ ಕರ್ಮಾರ್ಜಿತಾಂ ಗತಿಂ ॥ ೧೩ ॥ 
ಸವಿಪ್ರಃ ಕರ್ಮಣಾ ನೀತೋ ದಶಾರ್ಣಧರಣೀಪತೇಃ । 


ವಜ ಸ್ರಬಾಹುಕುಟುಂಬಿನ್ಯಾಃ ಸುಮತ್ಯಾ ಗರ್ಭಮಾಸ್ಥಿ ತಃ ॥ ೧೪॥ 
ತಾಂ ಜ್ಯೇಷ್ಠ ಪತ್ನೀಂ ನೃ ಪತೇರ್ಗರ್ಭಸುಪದನಾಶ್ರಿ ತಾಂ | 

ಅನೇಕ್ಸ್ಯ್ಯ ತಸ್ಯೆ 'ಗರಲಂ ಸಪತ್ತ್ಯ್ಯಶ್ಛ ದ್ಮನಾ ದರ್ಮ ॥ ೧೫ ॥ 
ಸಾ ಭುಕ್ತ್ವಾ A ಘೋರಂನ ಸುತಾ ದೈನಯೋಗತಃ । 

ಜೆ ಕ್ಲೀಶಮೇನ್‌ ನರಂ ಪ್ರಾಪ ಮರಣಾದತಿ ದುಸ ಹಂ ॥ O೬ I 
ಅಥ ಕಾಲೇ ಸಮಾಯಾತೇ ಪುತ್ರ ಮೇಕಮಜೀಜನತ್‌ | 

ಕ್ಲೇಶೇನ ಮಹತಾ ಸಾಧ್ವೀ ಪೀಡಿತಾ ವರವರ್ಣಿನೀ W ೧೭ ॥ 
ಸ ನಿರ್ದಶೋ ರಾಜಪುತ್ರಃ ಸ್ಪ ಎಷ್ಟೆಸ್ತ ರೂರ್ವೋ ಗರೇಣ ಯತ್‌ । 
ತೇನಾಂವಾಪ ಮಹಾಕ್ಲೇಶಂ ಕ್ರ bbe ವಿನಾನಿಶಂ ॥ ೧೮ ೫ 
ತಸ್ಯ ಬಾಲಸ್ಯ ಮಾತಾ ಚೆ ಸರ್ವಾಂಗವ್ರಣಪೀಡಿತಾ | 
ಬಭೂವತುರತಿಕ್ಲಿಷ್ಟೌ ಗರಯೋಗಪ್ರಭಾವತಃ ॥೧೯॥ 
ತೌ ರಾಜ್ಞಾ ಚೆ ಸಮಾನೀತೌ ನೈದ್ಯೈಶ್ಚ ಕೃತಭೇಷಜೌ | 

ನ ಸ್ವಾಸ್ಥ್ಯ್ಯಮಾಪತುರ್ಯತ್ನೈೆ ೪ರನೇಕೈರ್ಯೋಜಿತೈರಪಿ ॥೨೦॥ 


ಜಾ ಕಯ 


೧೩. ಹೀಗೆ ಕೆಲವು ಕಾಲವು ಕಳೆಯಲು ಆ ಬ್ರಾಹ್ಮಣನು ಮೃತನಾದನು. 
ಆ ವೇಶೈಯೂ ಮಡಿದು ತನ್ನ ಕರ್ಮಕ್ಕನುಗುಣವಾದ ಗತಿಯನ್ನು ಪಡೆದಳು. 

೧೪. ಆ ಬ್ರಾಹ್ಮಣನು ಕರ್ಮವಶದಿಂದ ದಶಾರ್ಣದ ದೊರೆಯಾದ ವಜ್ರ 
ia ಪತ್ಚಿಯಾದ ಸುಮತಿಯ ಗರ್ಭವನ್ನು ಸೇರಿದನು. 

ಸವತಿಯರು ದೊರೆಯ ಆ ಹಿರಿಯ ಹೆಂಡತಿಯು ಗರ್ಭಿಣಿಯಾದು 

ದನ್ನು J ಮೋಸದಿಂದ ಅವಳಿಗೆ ವಿಷವನ್ನಿತ್ತರು. 

೧೬. ಸುಮತಿಯು ಆ ಘೋರವಿಷವನ್ನು ತಿಂದೂ ಅದ ಷ್ಟ ವಶದಿಂದ 

ಸಾಯದೆ ಸಾವಿಗಿಂತ ಹೆಚ್ಚಾದ ದುಃಖವನ್ನು ಹೊಂದಿದಳು. 

೧೭. ಪತಿವ್ರತೆಯಾದ ಆ ಸುಮತಿಯು ಕಾಲವೊದಗಲು ಅತಿ ಕಷ್ಟದಿಂದ 
ಒಬ್ಬ ಮಗನನ್ನು 'ಶೆತ್ತಳು. 

೧೮. ದುರ್ಭಾಗ್ಯನಾದ ಆ ರಾಜಪುತ್ರನಿಗೆ ಗರ್ಭದಲ್ಲಿ ವಿಷಸಂಬಂಧವಾದ 
ದರಿಂದ ಅವನು ಹೆಗಲು ರಾತ್ರಿ ಅಳುತ್ತ ಅತಿಕಷ್ಟವನ್ನು ಅನುಭವಿಸಿದನು. 

೧೯. ವಿಷದ ಪ್ರಭಾವದಿಂದ ಆ ಬಾಲಕನ ತಾಯಿಯೂ ಸಮಸ್ಕಾಂಗ 
ಗಳಲ್ಲಿಯೂ ಹುಣ್ಣುಗಳಿಂದ ಪೀಡಿಸಲ್ಪ ಟ್ಟು ಅತ್ಯಂತ ಕಷ್ಟ ಪಟ್ಟ ಳು. 

೨೦. ರಾಜನು ಅನೇಕ ವೈದ್ಯರನ್ನು. ಕಕೆಯಿಸಿ ಬಹಳ ಶ್ರಯತ್ನ ಪಟ್ಟು 
ಔಷಧಮಾಡಿಸಿದರೂ ಆ ತಾಯಿಮಕ್ಕಳು ಸ್ನ ಸ್ವಸ್ಥರಾಗಲಿಲ್ಲ. 


೧೫೪ ಶ್ರೀ ಸ್ಯಾಂದಮಹಾಪುರಾಣಂ 


ನ ರಾತ್ರೌ ಲಭತೇ ನಿದ್ರಾಂ ಸಾ ರಾಜ್ಞೇ ವಿಪುಲವ್ಯಥಾ | 
ಸ್ವಪುತ್ರಸ್ಯ ಚೆ ದುಃಖೇನ ದುಃಖಿತಾ ನ ನಿತರಾಂ ಕೃ ಶಾ 1 ೨೧॥ 
ನೀತ್ರೈವಂ 'ಕತಿಚಿನ್ನಾ ಶಸಾನ್ಸ ರಾಜಾ ಮಾತ್ನ ಪುತ್ತು ಕೌ | 
ಜೀವಿತ್‌ ಚಮೃ ತಸ್ರಾ ಯಾ ನಿಲೋಕಾ ತ ನ್ಯ, ಜಿಂತಯತ್‌ ॥೨೨॥ 
ಏತೌಮೇಗ ಹಿಜೇಪುತ್ತಾ ನಿರಯಾದಾಗತಾವಿಹ | 
ಅಶ್ರಾಂತಕೋಗೌ ಕ್ರಂದಂತೌ ನಿದ್ರಾಭಂಗನಿಧಾಯಿನೌ ॥ 2೩ 
ಅಶ್ರೋಷಾಯಂ ಕರಿಷ್ಯಾಮಿ ಸಾಪಯೋರ್ಥ್ಯ್ಯವಮೇತಯೋಕ । 
ಮರ್ತುಂ ವಾ ಜೀವಿತುಂ ಮಾಸಿ ನ ಕ್ಲಮೌ ಪಾಪಭೋಗಿನೌ ॥ ೨೪॥ 
ಇತ್ಥಂ ವಿನಿಶ್ಚಿತ್ಯ ಚೆ ಭೂಮಿಪಾಲಃ 
ಸಕ್ತಃ ಸಪತ್ಲೀಷು ತದಾತ್ಮಜೇಷು | 
ಆಹೂಯ ಸೂತಂ ನಿಜದಾರಪುತ್ರೌ 


ನಿರ್ವಾಪಯಾಮಾಸ ರಥೇನ ದೂರಂ ॥ ೨೫ ॥ 
ತೌ ಸೂತೇನ ಪರಿತ್ಯಕ್ತೌ ಕುತ್ರಚಿದ್ದಿಜನೇ ನನೇ । 
ಅವಾಪತುಃ ಹೆರಾಂ ಪೀಡಾಂ ಸುತ್ತಿ ಎಡ್ಭ್ಯ್ಯಾಂ ಭೃಶನಿಹ್ವಲೌ ॥ ೨೬ ೪ 
ಸೋದ್ಯಹಂತೀ ನಿಜಂ ಬಾಲಂ ನಿಪತಂತೀ ಪದೇ ಪದೇ । 
ನಿಃಶ್ವಸಂತೀ ನಿಜಂ ಕರ್ಮ ನಿಂದಂತೀ ಚಕಿತಾ ಭೃಶಂ ॥ ೨೭॥ 





೨೧. ಆ ರಾಣಿಯು ತನ್ನ ಮಗನ ದುಃಖದಿಂದ ಬಹಳವಾಗಿ ವ್ಯಥೆಗೊಂಡು 
ರಾತ್ರಿ ನಿದ್ರೆಯಿಲ್ಲದೆ ಬಹಳ ಕೃಶಳಾದಳು. 

೨೨. ಆ ರಾಜನು ಹೀಗೆ ಕೆಲವು ತಿಂಗಳುಗಳನ್ನು ಕಳೆದು ಬದುಕಿದರೂ 
ಸತ್ತಂತಿರುವ ಆ ತಾಯಿಮಕ್ಕಳನ್ನು ನೋಡಿ ತಾನೇ ಆಲೋಚಿಸಿದನು. 

೨೩-೨೪, ಈ ನನ್ನ ಹೆಂಡತಿ ಮತ್ತು ಮಗನು ನರಕದಿಂದ ಇಲ್ಲಿಗೆ ಬಂದಿರು 
ವರು. ಇವರು ಯಾವಾಗಲೂ ರೋಗಪೀಡಿತರಾಗಿ ಅಳುತ್ತ ನಿದ್ರೆಯನ್ನು 
ಹಾಳುಮಾಡುತ್ತಿರುವರು. ಇವರು ಪಾಪವನ್ಸನುಭವಿಸುತ್ತ ಸಾಯುವುದಕ್ಕೂ 
ಬದುಕುವುದಕ್ಕೂ ಸಮರ್ಥರಾಗಿಲ್ಲ. ಪಾಪಿಗಳಾದ ಇವರ ವಿಷಯದಲ್ಲಿ ನಿಶ್ಚ ಯ 
ಗ ಒಂದುಪಾಯವನ್ನು ಮಾಡುವೆನು. 

ಸವತಿಯರಲ್ಲಿಯೂ, ಅವರ ಮಕ್ಕಳಲ್ಲಿಯೂ ಪ್ರೀತಿಯುಳ್ಳ 

ಆ ಹ ಹೀಗೆ ನಿಶ್ಚಯಿಸಿ ಸಾರಥಿಯನ್ನು ಕರೆದು ಆ ಹೆಂಡತಿ ಮತ್ತು 
ಮಗನನ್ನು ರಥದಲ್ಲಿ ದೂರ ಕಳುಹಿಸಿದನು. 

೨೬. ಸಾರಥಿಯು ಯಾವುದೊ ಒಂದು ಜನರಿಲ್ಲದ ಕಾಡಿನಲ್ಲಿ ಅವರನ್ನು 
ಬಿಟ್ಟುಬಿಡಲು ಅವರು ಹಸಿವು ಬಾಯಾರಿಕೆಯಿಂದ ಬಹು ವ್ಯಥೆಗೊಂಡರು. 

“ಸರ, ಅವಳು ತನ್ನ ಬಾಲಕನನ್ನು ಎತ್ತಿಕೊಂಡು ಪ್ರ ತಿಹೆಜ್ಜೆ 
ಯಲ್ಲಿಯೂ ಎಡವುವವಳೂ, ನಿಟ್ಟು ಸಿರುಬಿಡುವವಳೂ, 'ಅತ್ಯಂತ ಭಯಗೊಂಡು 


ದಶಮೋ9ಧ್ಯಾಯೆಃ ೧೫೫ 


ಕ್ವಚಿತ್ಯಂಟಿಕಭಿನ್ನಾಂಗೀ ಮುಕ್ತ್‌ ಕೇಶೀ ಭಯಾತುರಾ । 


ಕ್ವಚಿದ್ವ್ಯಾಫ್ರಸ್ವನೈರ್ಭೀತಾ ಕ್ವಚಿದ್ವ್ಯಾಲೈರನುದ್ರುತಾ ॥ ೨೮ ॥ 
ಭರ್ತ್ಸ್ಯಮಾನಾ ಪಿಶಾಚೈಶ್ಚ ವೇತಾಲೈರ್ಬ್ರಹ್ಮರಾಕ್ಸಸೈಃ | 
ಮಹಾಗುಲ್ಮೇಷು ಧಾವಂತೀ ಭಿನ್ನಸಾದಾ ಕ್ಲುರಾಶ್ಮಭಿಃ 1 ೨೯॥ 
ಸೈವಂ ಘೋರೇ ಮಹಾಂರಣ್ಯೇ ಭ್ರಮಂತೀ ನೃಪಗೇಹಿನೀ | 
ದೈನಾತ್ಛ್ರಾಸ್ತಾ ವಣಿಜ್ಮ್ಮಾರ್ಗಂ ಗೋವಾಜಿನರಸೇವಿತಂ ॥೩೦॥ 
ಗಚ್ಛಂತೀ ತೇನ ಮಾರ್ಗೇಣ ಸುದೂರಮತಿಯತ್ನತಃ । 

ದದರ್ಶ ವೈಶ್ಯನಗರಂ ಬಹುಸ್ತ್ರಿ €ನರಸೇವಿತಂ "೩0 
ತಸ್ಯ ಗೋಪ್ತಾ ಮಹಾವೈಶ್ಯೋ ನಗರಸ್ಯ ಮಹಾಜನಃ । 

ಅಸ್ತಿ ಪದ್ಮಾಕರೋ ನಾಮ ರಾಜರಾಜ ಇವಾ ಪರಃ ॥ ೩೨॥ 


ತಸ್ಯ ನೈಶ್ಯಪತೇಃ ಕಾಚಿದ್ದೃಹದಾಸೀ ನೃಪಾಂಗನಾಂ । 
ಆಯಾಂತೀಂ ದೊರತೋ ದೃಷ್ಟ್ಯಾ ತದಂತಿಕಮುಷಾಯಂಯೌ ॥ ೩೩॥ 
ಸಾ ದಾಸೀ ನೃಪತೇಃ ಕಾಂತಾಂ ಸಪುತ್ರಾಂ ಭೃಶಪೀಡಿತಾಂ ! 
ಸ್ವಯಂ ವಿದಿತವೃತ್ತಾಂತಾ ಸ್ವಾಮಿನೇ ಪ್ರತ್ಯದರ್ಶಯತ್‌ ॥ ೩೪॥ 
ತನ್ನ ಕರ್ಮವನ್ನು ಫಿಂದಿಸುವವಳೂ, ಒಂದೆಡೆಯಲ್ಲಿ ಮುಳ್ಳುಗಳಿಂದ ಸೀಳಿದ 
ಅವಯವವುಳ್ಳವಳೂ, ಬಿಡಿಸಿಹೋದ ಕೂದಲುಳ್ಳವಳೂ, ಭಯಗೊಂಡವಳೂ, 
ಮತ್ತೊಂದೆಡೆಯಲ್ಲಿ ಹುಲಿಯ ಗರ್ಜನೆಯಿಂದ ಹೆದರಿದವಳೂ, ಇನ್ನೊಂದೆಡೆ 
ಯಲ್ಲಿ ಸರ್ಪದಿಂದ ಹಿಂಬಾಲಿಸಲ್ಪಟ್ಟವಳೂ, ಹಿಶಾಚಗಳಿಂದಲೂ, ಭೇತಾಳ 
ಗಳಿಂದಲೂ, ಬ್ರಹ್ಮರಾಕ್ಸಸರಿಂದಲೂ ಗದರಿಸಲ್ಪಟ್ಟವಳೂ, ದೊಡ್ಡ ಪೊಡೆ 
ಗಳಲ್ಲಿ ಓಡುವವಳೂ, ಚೂಪಾದ ಕಲ್ಲುಗಳಿಂದ ಸೀಳಿದ ಪಾದಗಳುಳ್ಳವಳೂ ಆಗಿ 
ಘೋರಾರಣ್ಯದಲ್ಲಿ ಅಲೆಯುತ್ತ ಅದೃಷ್ಟವಶದಿಂದ ಗೋವು, ಕುದುರೆ, 
ಮನುಷ್ಯರು ನಡೆಯುವ ವೈಶ್ಯರ ದಾರಿಯನ್ನು ಹೊಂದಿದಳು. 

೩೧. ಆ ದಾರಿಯಲ್ಲಿ ಬಹು ದೂರ ಬಹಳ ಪ್ರಯತ್ನದಿಂವ ನಡೆದು ಅನೇಕ 
ಗಂಡಸರೂ, ಹೆಂಗಸರೂ ಇರುವ ವೈಶ್ಯರ ಪಟ್ಟಣವನ್ನು ನೋಡಿದಳು. 

೩೨. ಆ ಪಟ್ಟಣವನ್ನು ಮತ್ತೊಬ್ಬ ಕುಬೇರನಂತಿದ್ದ ಪದ್ಮಾಕರನೆಂಬ 
ವೈಶ್ಯನು ರಕ್ಸಿಸುತ್ತಿದ್ದನು. 

೩೩. ಆ ವೈಶ್ಯರಾಜನ ಮನೆಯ ದಾಸಿಯೊಬ್ಬಳು ದೂರದಲ್ಲಿ ಬರುತ್ತಿರುವ 
ಆ ರಾಣಿಯನ್ನು ಕಂಡು ಅವಳ ಸಮಾಪಕ್ಕೆ ಬಂದಳು. 

೩೪. ಅವಳು ಅತ್ಯಂತ ಕೋಗಪೀಡಿತಳೂ, ಪುತ್ರಸಹಿತಳೂ ಆದ 
ಆ ರಾಣಿಯ ವೃತ್ತಾಂತವನ್ನೆಲ್ಲ ತಾನು ತಿಳಿದುಕೊಂಡು ಅವಳನ್ನು ಯಜಮಾನ 
ನಿಗೆ ತೋರಿಸಿದಳು. 





೧೫೬ ಶ್ರೀ ಸ್ಕಾಂದಮಹಾಪುರಾಣಂ 


ಸೆ ತಾಂ ದೃಷ್ಟ್ಯಾ ವಿಶಾಂನಾಥೋ ರುಜಾರ್ತಾಂ ಕ್ಲಿ ಸ್ಚಪುತ್ರಕಾಂ | 


ನೀತ್ವಾ ರಹಸಿ ಸುವ್ಯಕ್ತಂ ತದ್ಪೃತ್ತಾಂತಮಪೈಚ್ಛತ ॥ ೩೫ ॥ 
ತಯಾ ನಿನೇದಿತಾಶೇಷವೃತ್ತಾಂತಃ ಸ ವಣಿಕ್ಟತಿಃ । 

ಅಹೋ ಕಷ್ಟಮಿತಿ ಜ್ಞಾತ್ವಾ ನಿಶಶ್ವಾಸ ಮುಹುರ್ಮುಹುಃ H ೩೬॥ 
ತಾಮಂತಿಕೇ ಸ್ವಗೇಹಸ್ಕ ಸನ್ನಿನೇಶ್ಯ ರಹೋಗೃಹೇ I 
ವಾಸೋಂನ್ನಪಾನಶಯನೈರ್ಮಾತೃಸಾನ್ಯಮಪೂಜಯತ್‌ ॥ ೩೭॥ 
ತಸ್ಮಿನ್ಸೃಹೇ ನೃಪನಧೂರ್ನಿ ವಸಂತೀ ಸುರಕ್ಸಿತಾ । 

ವ್ರಣಯಕ್ಕಾದಿ ರೋಗಾಣಾಂ ನ ಶಾಂತಿಂ ಪ್ರತ್ಯಪೆದ್ಯತ ೩೮ ॥ 
ತತೋ ದಿನೈಃ ಕತಿಪಯ್ಯೈೈಃ ಸ ಬಾಲೋ ವ್ರಣಪೀಡಿತಃ । 
ವಿಲಂಘಿತಭಿಷಕ್ಸತ್ತೋ ಮಮಾರ ಚ ವಿಧೇರ್ವಶಾತ್‌ ॥೩೯॥ 
ಮೃತೇ ಸ್ವತನಯೇ ರಾಜ್ಞೇ ಶೋಕೇನ ಮಹತಾವೃತಾ | 

ಮೂರ್ಛಿತಾ ಚಾಂಸತದ್ಭೂಮೌ ಗಜಭಗ್ನೇವ ವಲ್ಲರೀ ॥೪೦॥ 
ದೈವಾತ್ಸಂಜ್ಞಾ ಮವಾಷ್ಯಾಂಥ ಬಾಷ್ಪ್ಟಕ್ಲಿನ್ನಪೆಯೋಧರಾ । 

ಸಾಂತ್ರಿತಾಪಿ ವಣಿಕ್ಸ್ರ್ರೀಭಿರ್ನಿಲಲಾಪ ಸುದುಃಖತಾ H VON 


೩೫. ವೈಶ್ಯಕೊಡೆಯನು ಕೋಗದಿಂದ ಪೀಡಿತಳೊ, ದುಃಖಗೊಂಡ 
ಮಗನುಳ್ಳವಳೂ ಆದ ಅವಳನ್ನು ಕಂಡು ಕರೆದುಕೊಂಡು ಹೋಗಿ ಗುಟ್ಟ ನಲ್ಲಿ 
ಅವಳ ವೃತ್ತಾಂತವನ್ನೆಲ್ಲ ಕೇಳಿದನು. 

೩೬. ಆ ರಾಣಿಯು ಎಲ್ಲ ವೃತ್ತಾಂತವನ್ನೂ ತಿಳಿಸಲು ಆ ವೈಶ್ಯರಾಜನು 
ಅಯ್ಯೊ! ಕಷ್ಟ! ಎಂದು ನಿಟ್ಟುಸಿರು ಬಿಟ್ಟನು. 

೩೭. ಅವಳನ್ನು ತನ್ನ ಮನೆಯ ಹತ್ತಿರದಲ್ಲಿ ಗುಟ್ಟಾದ ಮನೆಯಲ್ಲಿರಿಸಿ 
ತಾಯಿಯಂತೆ ಕಂಡು ಬಟ್ಟಿ, ಅನ್ನ, ನೀರು, ಹಾಸಿಗೆಗಳನ್ನಿತ್ತು ಪೂಜಿಸಿದನು. 

೩೮. ಆ ಮನೆಯಲ್ಲಿ ಸುರಕ್ಸಿತಳಾಗಿ ವಾಸಿಸುತ್ತಿರುವ ಆ ರಾಣಿಯ 
ಹುಣ್ಣು, ಕ್ಲಯರೋಗಗಳು ವಾಸಿಯಾಗಲಿಲ್ಲ. 

೩೯. ಬಳಿಕ ಕೆಲವು ದಿನಗಳಲ್ಲಿ ಹುಣ್ಣುಗಳಿಂದ ನೊಂದ ಅವಳ ಬಾಲಕನು 
ವೈದ್ಯರ ಔಷಧಗಳಿಂದ ವಾಸಿಗೊಳ್ಳದೆ ಅದೃಷ್ಟವಶದಿಂದ ಮಡಿದನು. 

೪೦. ಮಗನು ಮಡಿಯಲು ರಾಣಿಯು ಅತ್ಯಂತ ದುಃಖಗೊಂಡ: 
ಆನೆಯು ಕಿತ್ತೊಗೆದ ಬಳ್ಳಿಯಂತೆ ಮೂರ್ಛೆಯಿಂದ ನೆಲದಲ್ಲಿ ಬಿದ್ದಳು. 

೪೧. ಬಳಿಕ ದೈವವಶದಿಂದ ಜ್ಞಾನವನ್ನು ಹೊಂದಿ ಕಣ್ಣೀರಿನಿಂದ ನೆನೆದ 
ಕುಚಗಳುಳ್ಳವಳಾಗಿ ವೈಶ್ಯ ಸ್ತ್ರೀಯರಿಂದ ಸಮಾಧಾನಗೊಳಿಸಲ್ಪಟ್ಟರೂ ಅತಿ 
ದುಃಖದಿಂದ ಗೋಳಾಡಿದಳು. 


ದಶಮೋ9ಧ್ಯಾಯಃ ೧೫೭ 


ಹಾತಾತತಾತಹಾಸಪುತ್ರ ಹಾ ಮನು ಪ್ರಾಣರಕ್ಪಕ । 


ಹಾ ರಾಜಕುಲಪೂರ್ಣೇಂದೋ ಹಾ ಮಮಾನಂದವರ್ಧನೆ ॥ ೪೨ ॥ 
ಇಮಾಮನಾಥಾಂ ಕೃಪಣಾಂ ತ್ವತ್ಛ್ರಾಣಾಂ ತ್ಯಕ್ತಬಾಂಧವಾಂ | 
ಮಾತರಂ ತೇ ಪರಿತ್ಯಜ್ಯ ಕ್ವ ಯಾತೋಸಿ ನೃಸಾತ್ಮಜ ॥ ೪೩॥ 


ಇತ್ಯೇಭಿರುದಿತೈರ್ವಾಕ್ಕೈಃ ಶೋಕಚಿಂತಾವಿನರ್ಧಕ್ಕೈಃ । 

ನಿಲಸೆಂತೀಂ ಮೃತಾಪತ್ಯಾಂ ಕೋ ನು ಸಾಂತ್ಚಯಿತುಂ ಕ್ಸೆಮಃ॥ ೪೪ 

ಏತಸ್ಮಿನ್ಸ್ನಮಯೇ ತಸ್ಯಾ ದುಃಖಶೋಕಚಿಕಿತ್ಸಕಃ । 

ಯಹಷಭಃ ಪೂರ್ವಮಾಖ್ಯಾತಃ ಶಿವಯೋಗೀ ಸಮಾಯಯತೌ್‌ ॥ ೪೫೫ 

ಸ ಯೋಗೀ ವೈಶ್ಯನಾಥೇನ ಸಾಂರ್ಥಹಸ್ತೇನ ಪೂಜಿತಃ । 

ತಸ್ಯಾಃ ಸಕಾಶಮುಗಮಚ್ಛೋಚೆಂತ್ಯಾ ಇದಮಬ್ರವೀತ್‌ ॥ ೪೬॥ 
ಯಷಭ ಉವಾಚ ;-- 

ಅಕಸ್ಮಾತ್ಮಿಮಹೋ ನತ್ಸೇ ಶೋರನೀಷಿ ನಿಮೂಢಧೀಃ ! 

ಕೋ ಜಾತಃ ಕತನೋ ಲೋಕೇ ಕೋ ಮೃತೋ ವದ ಸಾಂಪ್ರತಂ ॥೪೭॥ 

ಅಮಾ ದೇಹಾದಯೋ ಭಾವಾಸ್ತೋಯಸಫೇನಸಧರ್ಮಕಾಃ ! 

ಕ್ವಚಿದ್ದಾ ಂತಿಃ ಕೃಚಿಚ್ಛಾಂತಿಃ ಸ್ಥಿತಿರ್ಭವತಿ ವಾ ಪುನಃ ॥ ೪೮ ॥ 





೪೨, *" ಅಯ್ಯೊ! ಅಸ್ಪ! ಅಯ್ಯೊ! ಅಯ್ಯೊ! ನನ್ನ ಪ್ರಾಣಪಾಲಕ! 
ಅಯ್ಯೊ! ರಾಜವಂಶದ ಪೂರ್ಣಚಂದ್ರ ! ಅಯ್ಯೊ! ನನ್ನ ಆನಂದವರ್ಥಕ! 

೪೩. ದಿಕ್ಕಿಲ್ಲದವಳೂ, ನಿನ್ನಲ್ಲಿಯೇ ಪ್ರಾಣವಿಟ್ಟುಕೊಂಡಿರುವವಳೂ. 
ಬಂಧುಗಳಿಲ್ಲದವಳೂ ಆದ ನಿನ್ನ ತಾಯಿಯನ್ನು ತ್ಯಜಿಸಿ ಎಲ್ಲಿಗೆ ಹೋಗಿರುವೆ??? 

೪೪. ಹೀಗೆ ದುಃಖ, ಚಿಂತೆಗಳನ್ನು ಹೆಚ್ಚಿಸುವ ಮಾತುಗಳಿಂದ ಗೋಳಾ 
ಡುತ್ತಿರುವ ಮೃತನಾದ ಮಗನುಳ್ಳ ತಾಯಿಯನ್ನು ಸಮಾಧಾನಮಾಡಲು 
ಯಾರು ಶಕ್ತರು? 

೪೫, ಈ ಸಮಯದಲ್ಲಿ ಅವಳ ದುಃಖವನ್ನು ಹೋಗಲಾಡಿಸಲು ಶಕ್ತನಾದ 
ಹಿಂದೆ ಹೇಳಿದ ಖಷಭ ಶಿವಯೋಗಿಯು ಬಂದನು. 

೪೬. ವೈಶ್ಯರಾಜನಿಂದ ಅರ್ಫ್ಯೆ ಮೊದಲಾದುವುಗಳನ್ನು ಪಡೆದು ಪೂಜಿಸ 
ಲ್ಪಟ್ಟಿ ಆ ಶಿವಯೋಗಿಯು ಅಳುತ್ತಿರುವ ಅವಳ ಸಮಾಪಕ್ಕೆ ಹೋಗಿ 
ಹೀಗೆಂದನು. 

೪೭, ಖುಷಭನು ಹೇಳುತ್ತಾನೆ: ಮಗು! ಮೂಢಬುದ್ಧಿ ಯುಳ್ಳವಳಾಗಿ 
ಕಾರಣವಿಲ್ಲದೆ ಏಕೆ ಅಳುತ್ತೀಯೆ? ಈಗ ಲೋಕದಲ್ಲಿ ಯಾವನು ಹುಟ್ಟಿದನು? 
ಯಾವನು ಮಡಿದನು? 

೪೮, ಈ ದೇಹಾದಿ ವಸ್ತುಗಳು ನೀರಿನ ಗುಳ್ಳೆಯಂತಿರುವುವು. ಒಂದೆಡೆ 


೧೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಅತೋಂಸ್ಮಿನ್ಟೇನಸದೃಶೇ ದೇಹೇ ಪಂಚತ್ವಮಾಗತೇ | 


ಶೋಕಸ್ಯಾಂನನಕಾಶತ್ವಾನ್ನ ಶೋಚಂತಿ ವಿಪಶ್ಚಿತಃ ॥೪೯॥ 
ಗುಣೈರ್ಭೂತಾನಿ ಸೈಜ್ಯಂತೇ ಭ್ರಾಮ್ಯಂತೇ ನಿಜಕರ್ಮಭಿಃ । 

ಕಾಲೇನಾಫ ನಿಕೃಷ್ಯಂತೇ ವಾಸನಾಯಾಂ ಚ ಶೇರತೇ Hu ೫೦ ॥ 
ಮಾಯಯೋತ್ಪ್ಸತ್ತಿಮಾಯಾಂತಿ ಗುಣಾಃ ಸತ್ವಾದಯಸ್ತ್ರಯಃ ! 

ತೈರೇನ ದೇಹಾ ಜಾಯಂತೇ ಜಾತಾಸ್ತಲ್ಲಕ್ಟೈಣಾಶ್ರಯಾಃ ॥ ೫೧॥ 
ದೇನತ್ವಂ ಯಾತಿ ಸತ್ತೇನ ರಜಸಾ ಚ ಮನುಷ್ಯತಾಂ । 

ತಿರ್ಯಕ್ಷ್ವಂ ತಮಸಾ ಜಂತುರ್ವಾಸನಾಂನುಗತೋ ವಶಃ ॥ ೫೨ ॥ 


ಸಂಸಾರೇ ನರ್ತಮಾನೇಸ್ಮಿನ್‌ ಜಂತುಃ ಕರ್ಮಾನುಬಂಧನಾತ್‌ । 
ದುರ್ನಿಭಾವ್ಯಾಂ ಗತಿಂ ಯಾತಿ ಸುಖದುಃಖಮಂಯಾಂ ಮುಹುಃ ॥ ೫೩ ॥ 
ಅಪಿ ಕಲ್ಬಾಯುಷಾಂ ತೇಷಾಂ ದೇವಾನಾಂ ತು ವಿಪರ್ಯಯಃ । 


ಅನೇಕಾಮಯೆಬದ್ಧಾನಾಂ ಕಾ ಕಥಾ ನರದೇಹಿನಾಂ ॥ ೫೪ ॥ 


ಯಲ್ಲಿ ಭ್ರಾಂತಿಯೂ, ಇನ್ನೊಂದೆಡೆಯಲ್ಲಿ ಶಾಂತಿಯೂ, ಮತ್ತೊಂದೆಡೆಯಲ್ಲಿ 
ಸ್ವಾಸ್ಥ್ಯವೂ ಉಂಟಾಗುವುವು. 

೪೯. ಆದುದರಿಂದ ಪಂಡಿತನು ನೊರೆಯಂತಿರುವ ದೇಹವು ಮೃತ 
ವಾಗಲು ದುಃಖಕ್ಕೆ ಅವಕಾಶವಿಲ್ಲದುದರಿಂದ ಅಳುವುದಿಲ್ಲ. 

೫೦. ಸತ್ತ್ವರಜಸ್ತಮೋಗುಣಗಳಿಂದ ಪ್ರಾಣಿಗಳು ಹುಟ್ಟುತ್ತವೆ. ತಮ್ಮ 
ಕರ್ಮವಶದಿಂದ ಸಂಚಾರಮಾಡಿಸಲ್ಪಡುತ್ತವೆ. ಬಳಿಕ ಅವಧಿಯು ಮುಗಿ 
ಯುತ್ತಲೆ ಸಾಯುತ್ತವೆ. ತಮ್ಮ ವಾಸನೆಯಲ್ಲಿ ಅಡಗಿಹೋಗುತ್ತವೆ. 

೫೧. ಮಾಯೆಯಿಂದ ಸತ್ತ್ವ್ವಾದಿ ಗುಣಗಳು ಹುಟ್ಟುತ್ತವೆ. ಅವುಗಳಿಂದಲೇ 
ದೇಹಗಳು ಉತ್ಪನ್ನವಾಗುತ್ತವೆ. ಹುಟ್ಟಿದ ಆ ದೇಹಗಳು ಆ ಗುಣಗಳ ಲಕ್ಷ್ಮಣ 
ಗಳನ್ನಾಶ್ರಯಿಸಿರುತ್ತವೆ. 

೫೨. ಜಂತುವು ತನ್ನ ವಾಸನೆಯಂತೆ ಸತ್ತ್ವಗುಣದಿಂದ ದೇವತ್ವವನ್ನೂ, 
ರಜೋಗುಣದಿಂದ ಮನುಷ್ಯತ್ವವನ್ನೂ, ತಮೋಗುಣದಿಂದ ತಿರ್ಯಗ್ಹಾತಿ 
ಯನ್ನೂ ಹೊಂದುವುದು. 

೫೩. ಈ ಸಂಸಾರದಲ್ಲಿ ಪ್ರಾಣಿಯು ಕರ್ಮಬಂಧನದಿಂದ ಸುಖದುಃಖ 
ರೂಪವಾಗಿ ಆಲೋಚಿಸಲಾಗದ ಗತಿಯನ್ನು ಹೊಂದುತ್ತದೆ. 

೫೪. ಕಲ್ಬಾಂತರದವರೆಗೆ ಆಯುಸ್ಸುಳ್ಳ ದೇವತೆಗಳಿಗೂ ಇಂತು ವ್ಯತ್ಯಾಸ 
ವಾಗುತ್ತಿರುವುದು. ಅನೇಕ ರೋಗಪೀಡಿತರಾದ ಮನುಷ್ಯರ ವಿಷಯದಲ್ಲಿ 
ಏನೆಂದು ಹೇಳಲಿ? 


ದಶಮೋತಧ್ಯಾಯಃ ೧೫೯ 


ಕೇಚಿದ್ದದಂತಿ ದೇಹಸ್ಯ ಕಾಲಮೇವ ಹಿ ಕಾರಣಂ । 

ಕರ್ಮ ಕೇಚಿದ್ದುಣಾನ್ಯೇಚಿದ್ದೇಹಃ ಸಾಧಾರಣೋ ಹ್ಯಯಂ ॥ ೫೫ ॥ 
ಕಾಲಕರ್ಮಗುಣಾಧಾನಂ ಪೆಂಚಾತ್ಮಕೆಮಿದಂ ವಪುಃ । 

ಜಾತಂ ದೃಷ್ಟಾ ಎನೆ ಪೃಷ್ಯಂತಿ ನ ಶೋಚಂತಿ ಮೃತಂ ಬುಧಾಃ ॥ ೫೬॥ 
ಅವ್ಯಕ್ತೇ ಜಾಯತೇ ಜಂತುರವ್ಯಕ್ತೇ ಚ ಪ್ರಲೀಯತೇ । 


ಮಧ್ಯೇಃವ್ಯಕ್ತವದಾಭಾತಿ ಜಲಬುದ್ಧುದಸನ್ನಿಭಃ ॥ ೫೭॥ 
ಯದಾ ಗರ್ಭಗತೋ ದೇಹೀ ನಿನಾಶಃ ಕಲ್ಪಿತಸ್ತದಾ । 

ದೈವಾಜ್ದ್ಜೇನತಿ ನಾ ಜಾತೋ ಮ್ರಿಯತೇ ಸಹಸೈನವವಾ ॥ ೫೮ ॥ 
ಗರ್ಭಸ್ಥಾ ಏನ ನಶ್ಯಂತಿ ಜಾತಮಾತ್ರಾಸ್ತಥಾಪರೇ | 

ಕ್ಷಚಿದ್ಯುವಾನೋ ನಶ್ಯಂತಿ ಮ್ರಿಯಂತೇ ಕೇಂಪಿ ವಾರ್ಧಕೇ ॥೫೯॥ 
ಯಾದೃಶಂ ಪ್ರಾಕ್ಷನಂ ಕರ್ಮ ತಾದೃಶಂ ವಿಂದತೇ ನಪುಃ । 

ಭುಂಕ್ತೇ ತದನುರೂಪಾಣಿ ಸುಖದುಃಖಾನಿ ವೈ ಹ್ಯಸೌ ॥೬೦॥ 


೫೫. ಕೆಲವರು ದೇಹಕ್ಕೆ ಕಾಲವೇ ಕಾರಣವೆಂದೂ, ಇನ್ನು ಕೆಲವರು 
ಕರ್ಮವು ಕಾರಣವೆಂದೂ, ಮತ್ತೆ ಕೆಲವರು ಗುಣಗಳು ಕಾರಣಗಳೆಂದೂ 
ಹೇಳುತ್ತಾರೆ. ಈ ದೇಹವು ಎಲ್ಲರಿಗೂ ಸಮಾನವಾದುದು. 

೫೬. ಜ್ಞಾನಿಗಳು ಕಾಲ, ಕರ್ಮ, ಗುಣಗಳೇ ಕಾರಣವಾಗಿರುವ ಪಾಂಚ 
ಭೌತಿಕಸ್ವರೂಪವಾದ ಈ ದೇಹವು ಹುಟ್ಟಲು ಅದನ್ನು ಕಂಡು ಸಂತೋಷಪಡು 
ವುದಿಲ್ಲ. ಮೃತವಾಗಲು ದುಃಖಿಸುವುದಿಲ್ಲ. 

೫೭. ಜಂತುವು ಅವ್ಯಕ್ತ ತತ್ವದಿಂದಲೆ ಹುಟ್ಟ ಕೊನೆಗೆ ಅಲ್ಲಿಯೆ ಅಡಗಿ 
ಹೋಗುವುದು. ಮಧ್ಯಕಾಲದಲ್ಲಿ ನೀರಿನ ಗುಳ್ಳೆಯಂತಿದ್ದು ಪ್ರಪಂಚದಲ್ಲಿ 
ಸ್ಪಷ್ಟವಾದ ವಸ್ತುವಿನಂತೆ ಕಾಣುವುದು. 

೫೮. ಪ್ರಾಣಿಯು ಗರ್ಭವನ್ನು ಸೇರಿದ ಕೂಡಲೆ ಅದಕ್ಕೆ ನಾಶವು ಸಿದ್ಧ 
ವಾಗಿರುವುದು. ಅದು ದೈವವಶದಿಂದಲೆ ಜೀವಿಸುವುದು ಅಥವಾ ಕೂಡಲೆ 
ಸಾಯುವುದು. 

೫೯. ಕೆಲವರು ಗರ್ಭದಲ್ಲಿಯೇ ಸಾಯುವರು. ಇನ್ನು ಕೆಲವರು ಹುಟ್ಟಿದ 
ಕೂಡಲೆ ಮಡಿಯುವರು. ಮತ್ತೆ ಕೆಲವರು ಯೌವನದಲ್ಲಿ ಸಾಯುವರು. 
ಇತರರು ಮುಪ್ಪಿನಲ್ಲಿ ಮಡಿಯುತ್ತಾರೆ. 

೬೦, ಈ ಪ್ರಾಣಿಯು ಹಿಂದೆ ಎಂತಹ ಕರ್ಮವನ್ನು ಮಾಡಿರುವುದೊ 
ಅಂತಹ ದೇಹವನ್ನೆ ಹೊಂದುವುದು. ಅದಕ್ಕನುಗುಣವಾದ ಸುಖದುಃಖ 
ಗಳನ್ನೇ ಅನುಭವಿಸುವುದು. 


೧೬೨ ಶ್ರೀ ಸ್ಮಾಂದಮೆ ಹಾಪುರಾಣಂ 


ಮಾಯಾನುಭಾವೇರಿತಯೋಃ ಪಿತ್ರೋಃ ಸುರತಸಂಭ್ರ ಮಾತ್‌ । 

ದೇಹ ಉತ್ಪದ್ಯತೇ ಕೋಪಿ ಪುಂಯೋಷಿತ್ಸೀಬಲಕ್ಸೈ ಣಃ ॥೬೧॥ 
ಆಯುಃ ಸುಖಂ ಚ ದುಃಖಂ ಚ ಪುಣ್ಯಂ ಪಾಪಂ ಶ್ರುತಂ ಧನಂ । 
ಲಲಾಟೀ ಲಿಖಿತಂ ಧಾತ್ರಾ ವಹನ್‌ ಜಂತುಃ ಪ್ರಜಾಯತೇ ॥ ೬೨ ॥ 
ಕರ್ಮಣಾಮವಿಲಂಘ್ಯತ್ವಾತ್ಕಾಲಸ್ಯಾಂಪ್ಯನತಿಕ್ರಮಾತ್‌ | 

ಅಸಿತ್ಯತ್ವಾಚ್ಚ ಭಾವಾನಾಂ ನ ಶೋಕಂ ಕರ್ತುಮರ್ಹಸಿ ॥ ೬೩ ॥ 
ಕ್ಸ ಸ್ವಪ್ನೇ ನಿಯತಂ ಸ್ಮೈರ್ಯಮಿಂದ್ರಜಾಲೇ ಕ್ಟ ಸತ್ಯತಾ | 

ಕ್ವ ನಿತ್ಯತಾ ಶರನ್ಮೇಘೇ ಕ್ವ ಶಶ್ಚತ್ತ್ವಂ ಕಲೇನರೇ ॥೬೪॥ 
ತವ ಜನ್ಮಾನ್ಯತೀತಾನಿ ಶತಕೋಟ್ಯಿಯುತಾನಿ ಚೆ। 

ಅಜಾನಂತ್ಯಾಃ ಪರಂ ತತ್ತ್ವಂ ಸಂಪ್ರಾಪ್ರೋಯಂ ಮಹಾಭ್ರಮಃ 0೬೫॥ 
ಕಸ್ಯ ಕಸ್ಯಾಂಸಿ ತನಯಾ ಜನನೀ ಕಸ್ಯ ಕಸ್ಯ ವಾ। 


ಕಸ್ಯ ಕಸ್ಯಾಂಸಿ ಗೃಹಿಣೇ ಭನಕೋಟಸಷು ವರ್ತಿನೀ ॥೬೬॥ 
ಪಂಚಭೂತಾತ್ಮಕೋ ದೇಹಸ್ತ aಗೆಸೈಜ್ಕ್ಮಾಂ ಸೆ ಬಂಧನಃ। 
ಮೇಜೋಮಜ್ಞಾ $ಸ್ಲಿನಿಚಿತೋ ವಿಜ್ಮೂತ್ರಶ್ಲೇಷ್ಮಭಾಜನಃ 1೬೭॥ 


೬೧. ಮಾಯೆಯಿಂದ ಮೋಹಗೊಂಡ ತಂದೆತಾಯಿಗಳ ಸುರತದಿಂದ 
ಗಂಡು, ಹೆಣ್ಣು, ನಪುಂಸಕ ರೂಪವಾದ ದೇಹವು ಹುಟ್ಟುವುದು. 

೬೨. ಜಂತುವು ಬ್ರಹ್ಮನು ನೇಮಿಸಿದಂತೆ ಆಯುಸ್ಸು, ಸುಖ, ದುಃಖ, 
ಪುಣ್ಯ, ಪಾಪ, ವಿದ್ಯೆ, ಧನ ಇವುಗಳನ್ನು ಹೊಂದಿಕೊಂಡೇ ಹುಟ್ಟುವುದು. 

೬೩. ಕಾಲಕರ್ಮಗಳನ್ನು ಮಾರಲಾಗದಿರುವುದರಿಂದಲೂ, ಪದಾರ್ಥ 
ಗಳೆಲ್ಲ ನಶ್ವರವಾದುದರಿಂದಲೂ ನೀನು ದುಃಖಮಾಡಬಾರದು. 

೬೪. ಸ್ವಪ್ನದಲ್ಲಿ ಸ್ಥಿರತ್ವವೂ, ಇಂದ್ರ ಜಾಲದಲ್ಲಿ ಸತ್ಯತೆಯೂ, ಶರತ್ಕಾಲದ 
ಮೋಡದಲ್ಲಿ ನಿತೃತೆಯೂ, ದೇಹದಲ್ಲಿ ನಾಶವಾಗದಿರುವಿಕೆಯೂ ಎಲ್ಲಿಯದು? 

೬೫. ನಿನಗೆ ಎಣಿಸಲಾಗದಷ್ಟು ಜನ್ಮಗಳು ಕಳೆದುಹೋಗಿವೆ. ಪರತತ್ವ 
ವನ್ನರಿಯದಿರುವುದರಿಂದ ನಿನಗೆ ಈ ಭ್ರಾಂತಿಯುಂಟಾಗಿದೆ. 

೬೬. ನೀನು ಅನೇಕ ಜನ್ಮಗಳಲ್ಲಿ ಸಂಚರಿಸುತ್ತ ಯಾರು ಯಾರಿಗೊ 
ಮಗಳೂ, ಯಾರು ಯಾರಿಗೊ ತಾಯಿಯೂ, ಯಾರು ಯಾರಿಗೊ ಹೆಂಡತಿಯೂ 
ಆಗಿದ್ದೀಯೆ. 

೬೭. ಈ ಭೂಮ್ಯಾದಿ ಪಂಚಭೂತಜನಿತವಾದ ದೇಹವು ಚರ್ಮ, ರಕ್ತ, 
ಮಾಂಸ, ಕೊಬ್ಬು, ಮಜ್ಞಾ, ಮೂಳೆಗಳಿಂದ ವ್ಯಾಪ್ತವಾಗಿ ಮಲ, ಮೂತ್ರ, 
ತಫಗಳಿಗೆ ಆಶ್ರಯವಾದುದು. 


ದಶಮೋ9ಧ್ಯಾಯಃ ೧೬೧ 


ಶರೀರಾಂತರಮಪ್ಯೇತನ್ನಿ ಜದೇಹೋದ್ಧ ವಂಮಂಲಂ! 
ಮತ್ತಾ ಸ್ವತನಯಂ ಮೂಢೇ ಮಾ ಶೋಕಂ ಕರ್ತುನುರ್ಹಸಿ ॥೬೮॥ 
ಯದಿ ನಾಮ ಜನಃ ಕಶ್ಲಿ ನ್ಮೃತ್ಯುಂ ತರತಿ ಯತ್ನತಃ । 


ಕಥಂ ತರ್ಹಿ ವಿಪಡ್ಯೇರನ್ಸರ್ನೇ ಪೂರ್ವೇ ವಿಪಶ್ಚಿತಃ ॥೬೯॥ 
ತಪಸಾ ವಿದ್ಯಯಾ ಬುದ್ಧ್ಯಾ ಮಂತ್ರೌಷಧಿರಸಾಯನೈಃ I 
ಅತಿಯಾತಿ ಪರಂ ಮೃತ್ಯುಂ ನ ಕಶ್ಚಿ ದಪಿ ಪಂಡಿತಃ ॥ ೭೦॥ 
ಏಕಸ್ಯಾಂದ್ಯ ಮೃತಿರ್ಜಂತೋಃ ಶ್ಚಶ್ವಾ ನ್ಯಸ್ಯ ವರಾನನೇ । 
ತಸ್ಮಾದನಿತ್ಯಾನಯೆಮೇ ನ ತ್ವಂ ಶೋಚಿತುಮರ್ಹಸಿ ॥೭೧॥ 


ನಿತ್ಯಂ ಸನ್ನಿಹಿತೋ ಮೃತ್ಯುಃ ಕಂ ಸುಖಂ ವದ ದೇಹಿನಾಂ । 
ವ್ಯಾಫ್ರೇ ಪುರಃ ಸ್ಥಿ ತೇ ಗ್ರಾಸಃ ಪಶೂನಾಂ ಕಿಂ ನು ರೋಚತೇ ॥೭೨॥ 
ಅತೋ ಜನ್ಮ ಜರಾಂ ಜೇತುಂ ಯದೀಚ್ಛೈಸಿ ವರಾನನೇ । 


ಶರಣಂ ವ್ರಜ ಸರ್ವೇಶಂ ಮೃತ್ಯುಂಜಯಮುಮಾಪತಿಂ 1! ೭೩ ॥ 
ತಾನನ್ಮೃತ್ಯುಭಯಂ ಘೋರಂ ತಾನಜ್ಜ ನ್ಮಜರಾಭಯಂ । 
ಯಾವನ್ನೋ ಯಾತಿ ಶರಣಂ ದೇಹೀ ಶಿವಪದಾಂಬುಜಂ ॥೭೪॥ 


ಅನುಭೂಯೇಹ ದುಃಖಾನಿ ಸಂಸಾರೇ ಭೃಶದಾರುಣೇ । 
ನುನೋ ಯದಾ ನಿಯುಜ್ಯೇತ ತದಾ ಧ್ಯೇಯೋ ಮಹೇಶ್ವರಃ ॥ ೭೫ ॥ 





೬೮. ನಿನ್ನ ದೇಹದ ಮಲವೆ ಮತ್ತೊಂದು ದೇಹವಾಗಿರುವುದು. ಮೂಢಳೆ! 
ಇದನ್ನು ಮಗನೆಂದು ತಿಳಿದು ದುಃಖಿಸಬಾರದು. 

೬೯. ಯಾವನಾದರೊಬ್ಬ ಮನುಷ್ಯನು ಪ್ರಯತ್ನದಿಂದ ಸಾವನ್ನು ತಪ್ಪಿಸಿ 
ಕೊಳ್ಳುವುದಾದಕೆ ಹಿಂದಿನ ಜ್ಞಾನಿಗಳೆಲ್ಲ ಏತಕ್ಕೆ ಮೃತ್ಯುವಶರಾದರು? 

೭೦. ಒಬ್ಬ ಜ್ಞಾನಿಯೂ ತಪಸ್ಸು, ವಿದ್ಯೆ, ಬುದ್ಧಿ, ಮಂತ್ರ, ಔಷಧಿ, 
ರಸಾಯನ ಇವುಗಳ ಬಲದಿಂದ ಮೃತ್ಯುವನ್ನು ಮಾರಲಾರನು. 

೭೧. ಈ ದಿನ ಒಬ್ಬನು ಸಾಯುವನು. ನಾಳೆ ಮತ್ತೊಬ್ಬನು ಸಾಯುವನು. 
ಆದುದರಿಂದ ಅನಿತ್ಯವಾದ ಈ ದೇಹದ ವಿಷಯದಲ್ಲಿ ನೀನು ದುಃಖಿಸಬಾರದು. 

೭೨-೭೩. ಯಾವಾಗಲೂ ಪ್ರಾಣಿಗಳಿಗೆ ಮೃತ್ಯುವು ಸನ್ನಿಹಿತವಾಗಿರುವುದು. 
ಆದುದರಿಂದ ಸುಖನೆಲ್ಲಿ? ಹುಲಿಯು ಮುಂದೆ ನಿಂತಿರಲು ಪಶುಗಳಿಗೆ ಆಹಾರದ 
ತುತ್ತು ರುಚಿಸುವುದೇ? ಆದುದರಿಂದ ನೀನು ಜನ್ಮ, ಮುಪ್ಪುಗಳನ್ನು ಜಯಿಸ 
ಲಿಚ್ಛಿಸುವುದಾದರೆ ಮೃತ್ಯುವನ್ನು ಜಯಿಸಿದ ಉಮಾರಮಣನನ್ನು ಮರೆಹೋಗು. 

೭೪. ನರನು ಶಿವನ ಅಡಿದಾವರೆಗಳನ್ನು ಮರೆಹೋಗದಿರುವವರೆಗೆ 
ಘೋರವಾದ ಸಾವು, ಮುಪ್ಪುಗಳ ಭಯವಿರುವುದು. 

೭೫. ಅತ್ಯಂತ ಕಠಿನವಾದ ಈ ಸಂಸಾರದಲ್ಲಿ ದುಃಖಗಳನ್ನನುಭವಿಸಿ 
ಮನಸ್ಸು ವೈರಾಗ್ಯಗೊಂಡಾಗ ಮಹೇಶ್ವರನನ್ನು ಚಿಂತಿಸಬೇಕು. 

6 


೧೬೨ ಶ್ರೀ ಸ್ಕಾಂದಮಹಾಪುರಾಣಂ 


ಮನಸಾ ಹಿಬತಃ ಪುಂಸಃ ಶಿನಧ್ಯಾನರಸಾಃ ಮೃತಂ | 


ಭೂಯೆಸ್ತೃಷ್ಣಾ ನ ಜಾಯೇತ ಸಂಸಾರವಿಷಯಾಸವೇ ॥2೭೬॥ 

ವಿಮುಕ್ತಂ ಸರ್ವಸಂಗೈಶ್ಚ ಮನೋ ವೈರಾಗ್ಯಯಂತ್ರಿತಂ । 

ಯದಾ ಶಿವಪದೇ ಮಗ್ನಂ ತದಾ ನಾಸ್ತಿ ಪುನರ್ಭವಃ ॥1೭೭॥ 

ತಸ್ಮಾದಿದಂ ಮನೋ ಭದ್ರೇ ಶಿನಧ್ಯಾನೈಕಸಾಧನಂ | 

ಶೋಕನೋಹಸಮಾವಿಷ್ಟಂ ಮಾ ಕುರುಷ್ವ ಶಿನಂ ಭಜ ॥ ೭೮ ॥ 
ಸೂತ ಉವಾಚ ೩... 

ಇತ್ಥಂ ಸಾಃನುನಯಂ ರಾಜಿ ಸ್ಞೀ ಜೋಧಿತಾ ಶಿವಯೋಗಿನಾ । 

ಪ್ರ ತಾ ್ಯಚಪ್ಟ ಗುರೋಸ್ತ ಸ್ಯ ಸ್ರ ಣಮ್ಯ ಚರಣಾಂಬಂಜಂ Harn 
ರಾಜ್ದು ನಾಟಿ; ಪ 

ಭಗವನ | ತಪುತ್ರಾ ಯಾಸ್ತ್ರ್ಯ ಕ್ತಾಯಾಃ ಸ್ರಿಯಬಂಧುಭಿಃ । 

ತಾರ ಟಾ ನೇ ಕಾ ಗತರ್ಮರಣಂ ವಿನಾ ॥ ೮೦ ॥ 


ಅತೋ ಹಂ ಮರ್ತುಮಿಚ್ಛಾಮಿ ಸಹೈವ ಶಿಶುನಾಮುನಾ ! 
ಕೃತಾರ್ಥಾಾಹಂ ಯದದ್ಯ ತ್ವಾಮಪಶ್ಯಂ ಮರಣೋನ್ಮುಖೀ ॥ ೮೧ ॥ 


೭೬. ಮನಸ್ಸಿನಿಂದ ಶಿವನ ಧ್ಯಾನವೆಂಬ ಅಮೃತರಸವನ್ನು ಕುಡಿಯುತ್ತಿ 
ರುವ ಮನುಷ್ಯನಿಗೆ ಮರಳಿ ಸಂಸಾರಸುಖವೆಂಬ ಹೆಂಡದಲ್ಲಿ ಆಶೆಯುಂಟಾಗ 
ಲಾರದು. 

೭೭. ಮನಸ್ಸು ಸರ್ವವಿಷಯಗಳೆ ಸಂಬಂಧವನ್ನು ತ್ಯಜಿಸಿ ವೈರಾಗ್ಯ 
ಗೊಂಡು ಶಿವನೆ ಚರಣದಲ್ಲಿ ಆಸಕ್ತವಾದರೆ ತಿರುಗಿ ಜನ್ಮವನ್ನು ಹೊಂದುವುದಿಲ್ಲ. 

೭೮. ಎಲೌ ಮಂಗಳಕರಳೆ! ಆದುದರಿಂದ ಶಿವನ ಧ್ಯಾನಕೈಮಾತ್ರ ಕಾರಣ 
ವಾದ ಈ ಮನಸ್ಸನ್ನು ದಃಖಮೋಹಗಳಿಗೆ ಆಶ್ರಯವಾದುದನ್ನಾಗಿ ಮಾಡ 
ಬೇಡ. ಶಿವನನ್ನು ಸೇವಿಸು. 

೭೯. ಸೂತನು ಹೇಳುತ್ತಾನೆ:--ಹೀಗೆ ಆ ಶಿವಯೋಗಿಯು ಆ ರಾಣಿಗೆ 
ಸಮಾಧಾನದಿಂದ ತತ್ತ್ವವನ್ನು ಬೋಧಿಸಲು ಅವಳು ಆ ಗುರುವಿನ ಚರಣ 
ಕಮಲವನ್ನು ವಂದಿಸಿ ಹೀಗೆ ಉತ್ತರವಿತ್ತಳು. 

೮೦. " ಪೂಜ್ಯನೆ! ಮಗನು ಸತ್ತಿರುವವಳೂ, ಪ್ರಿಯರಾದ ಬಂಧುಗಳಿಂದ 
ಬಿಡಲ್ಪಟ್ಟಿವಳೂ, ಮಹಾ ರೋಗದಿಂದ ಪೀಡಿತಳೂ ಆದ ನನಗೆ ಮರಣವನ್ನು 
ಬಿಟ್ಟು ಗತಿಯೇಫಿರುವುದು? 

೮೧. ಆದುದರಿಂದ ನಾನು ಈ ಮಗುವಿನೊಡನೆ ಸಾಯಬಯಸುವೆನು. 
ಈ ದಿನ ಮರಣೋದ್ಯುಕ್ತಳಾದ ನಾನು ನಿನ್ನ ದರ್ಶನದಿಂದ ಧನ್ಯಳಾಜೆನು.”” 


ದಶಮೋ9ಧ್ಯಾಯೆ॥ ೧೬೩ 


ಸೂತ ಉವಾಚ. 
ಇತಿ ತಸ್ಯಾ ವಚಃ ಶ್ರುತ್ವಾ ಶಿವಯೋಗೀ ದಯಾನಿಧಿಃ | 
ಪೂರ್ವೋಪಕಾರಂ ಸಂಸ್ಕೃೃತ್ಯ ಮೃತಸ್ಯಾಂತಿಕಮಾಯಯ್‌ೌ ॥ ೮೨H 
ಸ ತದಾ ಭಸ್ಮ ಸಂಗೃಹ್ಯ ಶಿನಮಂತ್ರಾಭಿಮಂತ್ರಿತೆಂ । 
ನಿದೀರ್ಣೇ ತನ್ಮುಖೇ ಕಿಪಸ್ತ್ಯಾ ಮೃತಂ ಪ್ರಾಣೈರಯೋಜಯತ್‌ ॥ ೮೩॥ 
ಸ ಬಾಲಃ ಸಂಗತಃ ಪ್ರಾಣೈಃ ಶನೈರುನ್ಮೀಲ್ಯ ಲೋಚನೇ । 


ಪ್ರಾಪ್ತ್ರಸರ್ನೇಂದ್ರಿಯಬಲೋ ರುರೋದ ಸ್ವನ್ಯಕಾಂಕ್ಟಯಾ ॥ ೮೪ ॥ 
ಮೃತಸ್ಯ ಪುನರುತ್ಥಾನಂ ನೀಕ್ಸ್ಯ ಬಾಲಸ್ಯ ವಿಸ್ಮಿತಾಃ । 

ಜನಾ ವಡುಮುದಿರೇ ಸರ್ವೇ ನಗರೇಷು ಪುರೋಗಮಾಃ ॥ ೮೫ ॥ 
ಅಥಾನಂದಭರಾ ರಾಜ್ಞೀ ನಿಷ್ಠಲೋನ್ಮತ್ತ ಲೋಚನಾ | 

ಜಗ್ರಾಹ ತನಯಂ ಶೀಘ್ರಂ ಬಾಪ್ಸವ್ಯಾಕುಲಲೋಚನಾ ॥ ೮೬ ॥ 
ಉಪಗುಹ್ಯ ತದಾ ತನ್ನೀ ಪರಮಾನಂದನಿರ್ವ್ಯತಾ । 

ನ ನೇದಾತ್ಮಾನಮನ್ಯಂ ವಾ ಸುಷುಪ್ತೇವ ಪರಿಶ್ರಮಾತ್‌ ॥ ೮೭ ॥ 


ಸತ, 


೮೨. ಸೂತನು ಹೇಳುತ್ತಾನೆ :--ದಯಾಳುವಾದ ಆ ಶಿವಯೋಗಿಯು 
ಅವಳ ಈ ಮಾತನ್ನು ಕೇಳಿ ಹಿಂದಿನ ಉಪಕಾರವನ್ನು ಸ್ಮರಿಸಿ ಮೃತಬಾಲಕನ 
ಹತ್ತಿರಕ್ಕೆ ಬಂದನು. 

೮೩. ಆಗ ಅವನು ಶಿವಮಂತ್ರದಿಂದ ಅಭಿಮಂತ್ರಿತವಾದ ಭಸ್ಮವನ್ನು 
ತೆಗೆದುಕೊಂಡು ಅದನ್ನು ಆ ಬಾಲಕನ ತೆರೆದ ಬಾಯಲ್ಲಿ ಹಾಕಿ ಮೃತನಾದ 
ಅವನನ್ನು ಬದುಕಿಸಿದನು. 

೮೪. ಪುನಃ ಪ್ರಾಣಸಹಿತನಾದ ಆ ಬಾಲಕನು ಮೆಲ್ಲಗೆ ಕಣ್ಣುಗಳನ್ನು 
ತೆರೆದು ಹಿಂದಿನಂತೆ ಇಂದ್ರಿಯಗಳ ಶಕ್ತಿಯನ್ನು ಪಡೆದು ಸ್ತನ್ಯದಾಶೆಯಿಂದ 
ಅತ್ತನು. 

೮೫. ಪಟ್ಟಿಣದ ಜನರೆಲ್ಲ ಮೃತಬಾಲಕನು ತಿರುಗಿ ಬದುಕಿ ಬಂದಿರು 
ವುದನ್ನು ನೋಡಿ ಆಶ್ಚರ್ಯದಿಂದ ಕೂಡಿ ಸಂತೋಷಗೊಂಡರು. 

೮೬. ಬಳಿಕ ಆನಂದಭರಿತಳಾದ ಆ ರಾಣಿಯು ಕಂಗೆಟ್ಟ ಹುಚ್ಚಿಯ ಕಣ್ಣು 
ಗಳಂತಿರುವ ತನ್ನ ಕಣ್ಣುಗಳಿಂದ ಕಣ್ಣೀರನ್ನು ಸುರಿಸುತ್ತ ಶೀಘ್ರವಾಗಿ ಬಾಲಕ 
ನನ್ನು ಎತ್ತಿಕೊಂಡಳು. 

೮೭. ಆ ಬಾಲಕನನ್ನು ಆಲಿಂಗಿಸಿಕೊಂಡು ಅತ್ಯಾನಂದದಿಂದೆ ಸುಖ 
ಗೊಂಡ ಆಯಾಸದಿಂದ ನಿದ್ರಿಸಿದವಳಂತೆ ಅವಳು ತನ್ನನ್ನೂ, ಬೇರೆಯವರನ್ನೂ 
ತಿಳಿಯಲಾರಳಾಗಿದ್ದೆಳು. 


೧೬೪ ಶ್ರೀ ಸ್ಯಾಂದಮಹಾಪುರಾಣಂ 


ಪುನಶ್ಚ ಯಷಭೋ ಯೋಗೀ ತಯೋರ್ಮಾತೃಕುಮಾರಯೋಃ | 


ವಿಷವ್ರಣಯುತಂ ದೇಹಂ ಭಸ್ಮನೈವ ಪರಾಮೃಶತ್‌ 1 ೮೮ ॥ 
ತೌಚ ತದ್ಭಸ್ಮನಾ ಸ್ಪೃಷ್ಟ್‌ ಪ್ರಾಪ್ಯ ದಿವ್ಯಕಲೇಬರೌ | 

ದೇನಾನಾಂ ಸದೃಶಂ ರೂಪಂ ದಧತುಃ ಕಾಂತಿಭೂಷಿತಂ 1 ೪೯॥ 
ಸಂಪ್ರಾಪ್ತೇ ತ್ರಿದಿವೈಶ್ಚರ್ಯೇ ಯತ್ಸುಖಂ ಪುಣ್ಯಕರ್ಮಣಾಂ । 
ತಸ್ಮಾಚ್ಛತಗುಣಂ ಪ್ರಾಪ ಸಾ ರಾಜ್ಞೀ ಸುಖಮುತ್ತಮಂ uo 


ತಾಂ ಸಾದಯೋರ್ನಿಪತಿತಾನ್ಳುಷಭಃ ಪ್ರೇಮವಿಹ್ವಲಃ । 
ಉತ್ಸಾ ಪ್ಯಾಶ್ವಾಸಯಾಮಾಸ ದುಃಖೈರ್ಮುಕ್ತಾಮುವಾಚ ಹ ॥೯೦೧॥ 
ಅಯಿ ನತ್ಸೇ ಮಹಾರಾಜ್ಞಿ ಜೀವ ತ್ವಂ ಶಾಶ್ವತೀಃ ಸಮಾಃ । 


ಯಾನಜ್ಜೇವಸಿ ಲೋಕೇಸಸ್ಮಿನ್ನ ತಾನತ್ಛ್ರಾಪ್ಸ್ಯಸೇ ಜರಾಂ Fu 
ಏಷ ತೇ ತನಯಃ ಸಾಧ್ವಿ ಭದ್ರಾಯುರಿತಿ ನಾಮತಃ । 

ಖ್ಯಾತಿಂ ಯಾಸ್ಯತಿ ಲೋಕೇಷು ನಿಜಂ ರಾಜ್ಯಮನಾಪ್ಸ್ಯತಿ "ran 
ಅಸ್ಯ ವೈಶ್ಯಸ್ಯ ಸದನೇ ತಾವತ್ತಿಸ್ಮ ಶುಚಿಸ್ಮಿತೇ । 

ಯಾವದೇಷ ಕುಮಾರಸ್ತೇ ಪ್ರಾಪ್ತನಿದ್ಯೋ ಭವಿಷ್ಯತಿ ॥ ೯೪॥ 


ee 


೮೮. ಮರಳಿ ಖುಷಭಯೋಗಿಯು ಆ ತಾಯಿಮಕ್ಕಳ ವಿಷದ ಹುಣ್ಣು 
ಗಳುಳ್ಳ ಶರೀರಗಳನ್ನು ಭಸ್ಮದಿಂದ ಉಜ್ಜಿದನು. 

೮೯, ಆ ಭಸ್ಮದ ಸ್ಪರ್ಶದಿಂದ ದಿವ್ಯದೇಹವನ್ನು ಪಡೆದೆ ತಾಯಿಮಕ್ಕಳು 
ದೇವತೆಗಳಿಗೆ ಸಮಾನವಾಗಿ, ಕಾಂತಿಯಿಂದ ವಿರಾಜಿಸುವ ಆಕೃತಿಯನ್ನು 
ಹೊಂದಿದರು. 

೯೦. ಪುಣ್ಯಗೈ ದವರಿಗೆ ದೇವಲೋಕದ ಐಶ್ವರ್ಯವು ಬಂದರೆ ಎಂತಹ 
ಸುಖವಾಗುವುದೊ, ಅದಕ್ಕಿಂತಲೂ ನೂರರಷ್ಟು ಹೆಚ್ಚಾದ ಉತ್ತಮ ಸೌಖ್ಯ 
ವನ್ನು ಆ ರಾಣಿಯು ಹೊಂದಿದಳು. 

೯೧. ಖುಷಭಯೋಗಿಯು ತನ್ನ ಚರಣಗಳಲ್ಲಿ ಬಿದ್ದಿರುವ ಆ ರಾಣಿಯನ್ನು 
ಪ್ರೀತಿಯಿಂದ ಎಬ್ಬಿಸಿ ಸಮಾಧಾನಗೊಳಿಸಿ ದುಃಖರಹಿತಳಾದ ಅವಳನ್ನು ಕುರಿತು 
ಇಂತೆಂದನು. 

೯೨. “ಎಲೌ ತರುಣಿಯೆ! ನೀನು ಬಹುಕಾಲ ಬದುಕು. ನೀನು 
ಈ ರೋಕದಲ್ಲಿ ಬದುಕಿರುವಷ್ಟು ಕಾಲ ಮುದುಕಿಯಾಗುವುದಿಲ್ಲ. 

೯೩. ಎಲೆ ಸಾಧ್ವಿಯೆ! ಈ ನಿನ್ನ ಮಗನು ಭದ್ರಾಯುವೆಂಬ ಹೆಸರಿನಿಂದ 
ಲೋಕದಲ್ಲಿ ಪ್ರಸಿದ್ಧನಾಗಿ ತನ್ನ ರಾಜ್ಯವನ್ನು ಪಡೆಯುವನು. 

೯೪. ಈ ಕುಮಾರನು ವಿದ್ಯಾವಂತನಾಗುವವರೆಗೆ ನೀನು ಈ ವೈಶ್ಯನ 
ಮನೆಯಲ್ಲಿರು.” 


ದಶಮೋಧ್ಯಾಯೆಃ ೧೬೫ 


ಸೂತ ಉವಾಚ: 
ಇತಿ ತಾಮೃಷಭೋ ಯೋಗೀ ತಂ ಚೆ ರಾಜಕುಮಾರಕಂ । 
ಸಂಜೀವ್ಯ ಭಸ್ಮನೀರ್ಯೇಣ ಯಯೌ ದೇಶಾನ್ಯಥೇಸ್ಸಿತಾನ್‌ ॥ ೯೫॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ಕೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ ಭದ್ರಾಯ್ವಾಖ್ಯಾನೇ 
ಯಷಭಯೋಗಿನಾ 4 ಭದ್ರಾಯುಜೀವನವರ್ಣನಂ >ನಾಮ ದಶಮೋ9ಧ್ಯಾಯಃ 


೯೫, ಆ ಖುಷಭಯೋಗಿಯು ಹೀಗೆ ಅವಳನ್ನೂ, ಆ ರಾಜಕುಮಾರನನ್ನೂ 
ಭಸ್ಮದ ಸಾಮರ್ಥ್ಯದಿಂದ ಬದುಕಿಸಿ ತನಗೆ ಇಷ್ಟಬಂದ ದೇಶಕ್ಕೆ ತೆರಳಿದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದ ಭದ್ರಾಯ್ವಾಖ್ಯಾನದಲ್ಲಿ ಯಷಭಯೋಗಿಕೃತ «ಳ«ಭದ್ರಾಯಂಜೀವನವರ್ಣನ'' 
ನೆಂಬ ಹತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 
ಅಥ ಕಾದಶೋಧ್ಯಾಯಃ 
ಭದ್ರಾಯುಂ ಪ್ರತಿ ಯಸಭೋಪದೇಶವರ್ಣನಂ 
ಸೂಶ ಉವಾಚ :-- 

ಪಿಂಗಲಾ ನಾಮ ಯಾ ವೇಶ್ಯಾ ಮಯಾ ಪೂರ್ವಮುದಾಹೃತಾ | 
ಶಿನಭಕ್ತಾರ್ಚನಾತ್ಪುಣ್ಯಾತ್ರ್ಯಕ್ತ್ವಾ ಪೂರ್ವಕಲೇವರಂ HO 
ಚಂದ್ರಾಂಗದಸ್ಯ ಸಾ ಭೂಯಃ ಸೀಮಂತಿನ್ಯಾಮಜಾಯತ I 
ರೂಪೌದಾರ್ಯಗುಣೋಪೇತಾ ನಾಮ್ನಾ ವೈ ಕೀರ್ತಿಮಾಲಿನೀ ॥೨॥ 
ಭದ್ರಾಯುರಪಿ ತತ್ರೈವ ರಾಜಪುತ್ರೋ ವಣಿಕ್ಟತೇಃ । 
ವವೃಧೇ ಸದನೇ ಭಾನುಃ ಶುಚಾವಿವ ಮಹಾತಪಾಃ ॥೩॥ 
ತಸ್ಯಾಪಿ ವೈಶ್ಯನಾಥಸ್ಯ ಕುಮಾರಸ್ತೆ ಟಕ ಉತ್ತಮಃ । 
ಸ ನಾಮ್ನಾ ಸುನಯಃ ಪ್ರೋಕ್ತೋ ರಾಜಸೊನೋಃ ಸಖಾ*ಭವತ್‌ ॥ ೪ ॥ 
ತಾವುಭೌ ಪರಮಸ್ಸಿಗ್ಳೌ ರಾಜವೈಶ್ಯಕುಮಾರಕೌ । 


ಚಿತ್ರಕ್ರೀಡಾವುದಾರಾಂಗೌ ರತ್ನಾಭೆರಣಮಂಡಿತೌ ॥೫॥ 

ತಸ್ಯ ರಾಜಕುಮಾರಸ್ಯ ಬ್ರಾಹ್ಮಣೈಃ ಸ ವಣಿಕ್ಚತಿಃ । 

ಸಂಸ್ಕಾರಾನ್ಯಾರಯಾಮಾಸ ಸ್ವಪುತ್ರಸ್ಕಾಪಿ ವಿಸ್ತರಾತ್‌ ॥೬॥ 
ಕನ್ನಡದ ಅನುವಾದ 


ಭದ್ರಾಯೂವಿಗೆ ಯಸಭೋಪದೇಶವರ್ಣನ 

೧-೨. ಸೂತನು ಹೇಳುತ್ತಾನೆ:--ನಾನು ಹಿಂದೆ ತಿಳಿಸಿದ ಪಿಂಗಳೆಯೆಂಬ 
ಸೂಳೆಯು ಶಿವಭಕ್ತನ ಪೂಜೆಯಿಂದ ಉಂಟಾದ ಪುಣ್ಯದಿಂದ ಹಂದಿನ ದೇಹ 
ವನ್ನು ಬಿಟ್ಟು ಚಂದ್ರಾಂಗದನ ಪತ್ನಿಯಾದ ಸೀಮಂತಿನಿಯಲ್ಲಿ ಜನಿಸಿ, ರೂಪ, 
ಔದಾರ್ಯಗಳಿಂದ ಕಂಗೊಳಿಸುತ್ತ ಕೀರ್ತಿಮಾಲಿನಿಯೆಂಬ ಹೆಸರನ್ನು ಪಡೆದಳು. 

೩. ಭದ್ರಾಯುವೂ ಆ ವೈಶ್ಯನ ಮನೆಯಲ್ಲಿಯೇ ಗ್ರೀಷ್ಮರ್ತುವಿನಲ್ಲಿ 
ಅತ್ಯಂತ ಬಿಸಿಲುಳ್ಳ ಸೂರ್ಯನಂತೆ ಬೆಳೆದನು. 

೪. ಆ ವೈಶ್ಯರಾಜನ ಸುನಯ ಎಂಬ ಕುಮಾರನು ಈ ರಾಜಕುಮಾರನಿಗೆ 
ಸ್ನೇಹಿತನಾದನು. 

೫. ಆ ಇಬ್ಬರು ರಾಜವೈಶ್ಯಕುಮಾರರು ಸ್ನೇಹಿತರಾಗಿಯೂ, ವಿಚಿತ್ರವಾದ 
ಆಟವಾಡುವರಾಗಿಯೂ, ಉತ್ಕೃಷ್ಟಾವಯವವುಳ್ಳ ವರಾಗಿಯೂ, ರತ್ನದ ಒಡನೆ 
ಗಳಿಂದ ಅಲಂಕೃತರಾಗಿಯೂ ಇದ್ದರು. 

೬,೮ ವೈಶ್ಯರಾಜನು ಆ ರಾಜಕುಮಾರನಿಗೂ, ತನ್ನ ಮಗನಿಗೂ 
ಬ್ರಾಹ್ಮಣರಿಂದ ಉಪನಯನಾದಿ ಸಂಸ್ಥಾರಗಳನ್ನು ವಿಸ್ತಾರವಾಗಿ ಮಾಡಿಸಿದನು. 


ಏಕಾದಶೋಳ9ಧ್ಯಾಯಃ ೧೬೭ 


ಕಾಲೇ ಕೃತೋಪನಯನ್‌ೌ ಗುರುಶುಶ್ರೂಸಣೇ ರತೌ । 


ಚಕ್ರತುಃ ಸರ್ವವಿದ್ಯಾನಾಂ ಸಂಗ್ರಹಂ ವಿನೆಖಯಾನ್ಕಿತೌ HL 
ಅಥ ರಾಜಕುಮಾರಸ್ಯ ಪ್ರಾಪ್ತೇ ಸೋಡಶಹಾಯನೇ । 
ಸ ಏನ ಬುಷಭೋ ಯೋಗೀ ತಸ್ಯ ವೇಶ್ಮನ್ಯುಷಾಯಯ್‌ೌ ॥೮॥ 


ಸ ರಾಜ್ಞೀ ಸ ಕುಮಾರಶ್ಚ ಶಿನಯೋಗಿನಮಾಗತಂ | 
ಮುಹುರ್ಮುಹುಃ ಪ್ರಣಮ್ಮ್ಯೋಭೌ ಪೂಜಯಾಮಾಸತುರ್ಮುದಾ ॥ ೯॥ 
ತಾಭ್ಯಾಂ ಚ ಪೂಜಿತಃ ಸೋಂಥ ಯೋಗೀಶೋ ಹೃಷ್ಟಮಾನಸೆಃ | 


ತಂ ರಾಜಸುತ್ರಮುದ್ದಿಶ್ಯ ಬಭಾಷೇ ಕರುಣಾರ್ದ್ರಧೀಃ ॥೧೦॥ 
ಶಿವಯೋಗ್ಕುವಾಚ ಫ್ರಾ 

ಕಚ್ಚಿತ್ತೇ ಕುಶಲಂ ತಾತ ತ್ವನ್ಮಾತುಶ್ಹಾಂಪ್ಯನಾಮಯಂ । 

ಕಜ್ಜಿತ್ತ್ವಂ ಸರ್ವವಿದ್ಯಾನಾಮಕಾರ್ಷೀಚ್ಚ ಪ್ರತಿಗ್ರಹಂ ॥ ೧೧॥ 
ಕಚ್ಚಿದ್ದುರೂಣಾಂ ಸತತಂ ಶುಶ್ರೂಷಾತತ್ಸರೋ ಭವಾನ್‌ । 

ಕಚ್ಚಿತ್ಸ್ಮರಸಿ ಮಾಂ ತಾತ ತವ ಪ್ರಾಣಪ್ರದಂ ಗುರುಂ ॥ ೧೨॥ 
ಏನಂ ನದತಿ ಯೋಗೀಶೇ ರಾಜ್ಞೀ ಸಾ ವಿನಯಾಸ್ವಿತಾ । 

ಸ್ವಪ್ರತ್ರಂ ಪಾದಯೋಸ್ತಸ್ಯ ನಿಸಾತ್ಕೈನಮುಭಾಷತ ॥ ೧೩ ॥ 


೭. ಸಕಾಲದಲ್ಲಿ ಉಪನೀತರಾದ ಆ ಇಬ್ಬರು ಬಾಲಕರೂ ಗುರುಸೇನೆ 
ಯಲ್ಲಿ ನಿರತರಾಗಿ ವಿನಯದಿಂದ ಸಕಲ ವಿದ್ಯೆಗಳನ್ನೂ ಸಂಗ್ರಹಿಸಿದರು. 

೮. ಆ ರಾಜಕುಮಾರನಿಗೆ ಹದಿನಾರು ವರ್ಷಗಳು ತುಂಬಲು ಖುಷಭ 
ಯೋಗಿಯು ಅವನ ಮನೆಗೆ ಬಂದನು. 

೯, ಅಆ ರಾಣಿಯೂ ಆ ಕುಮಾರನೂ ಹೀಗೆ ಬಂದಿರುವ ಆ ಶಿವಯೋಗಿ 
ಯನ್ನು ವಂದಿಸಿ ಸಂತೋಷದಿಂದ ಪೂಜಿಸಿದರು. 

೧೦. ಅವರ ಪೂಜೆಯಿಂದ ಸಂತುಷ್ಟನಾದ ಆ ಯೋಗೀಶ್ವರನು ದಯೆ 
ಯಿಂದಆ ರಾಜಕುಮಾರನನ್ನು ಕುರಿತು ಹೀಗೆಂದನು. 

೧೧. ಶಿವಯೋಗಿಯು ಹೇಳುತ್ತಾನೆ: ಮಗು! ನೀನೂ ನಿನ್ನ 
ತಾಯಿಯೂ ಕ್ಲೇಮವಾಗಿರುವಿರಾ? ನೀನು ಎಲ್ಲಾ ವಿದ್ಯೆಗಳನ್ನು ಕಲಿತಿ 
ರುವೆಯಷ್ಟೆ? 

೧೨. ನೀನು ಯಾವಾಗಲೂ ಗುರುಸೇವೆಯಲ್ಲಿ ನಿರತನಾಗಿರುವೆಯಾ? 
ನಿನಗೆ ಪ್ರಾಣವನ್ನಿತ್ತ ಗುರುವಾದ ನನ್ನನ್ನು ಸ್ಮರಸುತ್ತಿರುವೆಯಾ?” 

೧೩. ಯೋಗೀಶ್ವರನು ಹೀಗೆ ಹೇಳಲು ಆ ರಾಣಿಯು ವಿನಯದಿಂದ ತನ್ನ 
ಮಗನಿಂದ ಅವನಿಗೆ ನಮಸ್ಥಾರಮಾಡಿಸಿ ಅವನನ್ನು ಕುರಿತು ಹೀಗೆಂದಳು. 


೧೬೮ ಶ್ರೀ ಸ್ಮಾಂದೆಮೆಹಾಪುರಾಣಂ 


ಏಷ ಪುತ್ರಸ್ತನ ಗುರೋ ತ್ವಮಸ್ಯ ಪ್ರಾಣದಃ ಪಿತಾ । 


ಏಷ ಶಿಷ್ಯಸ್ತು ಸಂಗ್ರಾಹ್ಯೋ ಭವತಾ ಕರುಣಾತ್ಮನಾ 1 ೧೪ ॥ 
ಅತೋ ಬಂಧುಭಿರುತ್ಸೃಷ್ಟಮನಾಥಂ ಪರಿಪಾಲಯ । 

ಅಸ್ಮೆ 4 ಸಮ್ಯುಕ್ಸತಾಂ ಮಾರ್ಗಮುಪದೇಷ್ಟುಂ ತೃಮರ್ಹಸಿ 1 ೧೫ ॥ 
ಇತಿ ಪ್ರಸಾದಿತೋ ರಾಜ್ಞ್ಯಾ ಶಿವಯೋಗೀ ಮಹಾಮತಿಃ । 

ತಸ್ಮೈ ರಾಜಕುಮಾರಾಯ ಸನ್ಮಾರ್ಗಮುಪದಿಷ್ಟವಾನ್‌ 1 ೧೬॥ 

ಖಯಷಭ ಉವಾಚ :- 

ಶ್ರುತಿಸ್ಮೃತಿಪುರಾಣೇಷು ಪ್ರೋಕ್ತೋ ಧರ್ಮಃ ಸನಾತನಃ । 
ವರ್ಣಾಶ್ರಮಾನುರೂಸೇಣ ನಿಷೇವ್ಯಃ ಸರ್ವದಾ ಜನೈಃ ॥ ೧೭ ॥ 


ಭಜ ವತ್ಸ ಸತಾಂ ಮಾರ್ಗಂ ಸದೇನ ಚರಿತಂ ಚರ । 

ನ ದೇನಾಜ್ಞಾ ೦ ವನಿಲಂಫಘೇಥಾ ಮಾಕಾರ್ಷೀರ್ದೇವಹೇಲನಂ ॥ ೧೮ ॥ 
ಗೋದೇವಗುರುನಿಪ್ರೇಷು ಭಕ್ತಿಮಾನ್ಸನ ಸರ್ವದಾ । 

ಚಾಂಡಾಲಮಪಿ ಸಂಪ್ರಾಪ್ತಂ ಸದಾ ಸಂಭಾನಯಾತಿಥಿಂ 1 ೧೯॥ 
ಸತ್ಯಂ ನ ತ್ಯಜ ಸರ್ವತ್ರ ಪ್ರಾಪ್ತೇಃಪಿ ಪ್ರಾಣಸಂಕಟೇ । 
ಗೋಬ್ರಾಹ್ಮೆಣಾನಾಂ ರಕ್ಸಾರ್ಥಂ ಅಸತ್ಯಂ ತ್ವಂ ವದ ಕ್ವಚಿತ್‌ ॥ ೨೦॥ 


೧೪-೧೫. “ಗುರುವೆ! ಇವನು ನಿನ್ನ ಮಗನು. ನೀನು ಇವನಿಗೆ ಪ್ರಾಣ 
ವನ್ನಿತ್ತ ತಂದೆಯು. ದಯಾಳುವಾದ ನೀನು ಇವನನ್ನು ಶಿಷ್ಯನನ್ನಾಗಿ ಪರಿಗ್ರ 
ಹಿಸಬೇಕು. ಬಂಧುಗಳಿಂದ ಬಿಡಲ್ಪಟ್ಟ ಅನಾಥನಾದ ಇವನನ್ನು ಕಾಪಾಡು. 
ಇವನಿಗೆ ನೀನು ಸನ್ಮಾರ್ಗವನ್ನುಪದೇಶಿಸು.? 

೧೬. ಹೀಗೆ ರಾಣಿಯು ಶಿವಯೋಗಿಯನ್ನು ಸಂತೋಷಗೊಳಿಸಲು 
ಜ್ಞಾನಿಯಾದ ಅವನು ಆ ರಾಜಕುಮಾರನಿಗೆ ಸನ್ಮಾರ್ಗವನ್ನು ಉಪದೇಶಿಸಿದನು. 

೧೭. ಖುಷಭನು ಹೇಳುತ್ತಾನೆ:--ಜನರು ಯಾವಾಗಲೂ ಶ್ರುತಿ ಸ್ಮ ತೆ 
ಗಳಲ್ಲಿ ಹೇಳಿರುವ ಸನಾತನ ಧರ್ಮವನ್ನೂ, ವರ್ಣಾಶ್ರಮಗಳನ್ನೂ ಅನುಸರಿಸಿ 
ಸೇವಿಸಬೇಕು. 

೧೮. ಮಗು! ಸನ್ಮಾರ್ಗದಲ್ಲಿ ನಡೆ. ಒಳ್ಳೆ ನಡತೆಯುಳ್ಳವನಾಗು. 
ದೇವರ ಆಜ್ಞೆಯನ್ನು ಮಾರಬೇಡ, ದೇವರನ್ನು ನಿಂದಿಸಬೇಡ. 

೧೯-೨೦. ಯಾವಾಗಲೂ ಗೋವು, ದೇವರು, ಗುರು, ಬ್ರಾಹ್ಮಣರಲ್ಲಿ 
ಭಕ್ತಿಯುಳ್ಳವನಾಗು. ಅತಿಥಿಯಾಗಿ ಚಾಂಡಾಲನು ಬಂದರೂ ಅವನನ್ನು 
ಸನ್ಮಾನಿಸು. ಪ್ರಾಣಾಪಾಯವು ಸಂಭವಿಸಿದರೂ ಎಲ್ಲೆಡೆಯಲ್ಲಿಯೂ ಸತ್ಯವನ್ನು 
ಬಿಡಬೇಡ. ಗ್ರೋಬ್ರಾಹ್ಮಣರ ರಕ್ಪಣೆಗಾಗಿ ಕೆಲವೆಡೆಯಲ್ಲಿ ಸುಳ್ಳನ್ನು ಹೇಳ 
ಬಹುದು. 


ಏಕಾದಶೋ9ಧ್ಯಾಯಃ ೧೬೯ 


ಪರಸ್ಟೇಷು ಸರಸ್ತ್ರೀಷು ದೇನಬ್ರಾಹ್ಮಣವಸ್ತುಷು । 


ತೃಷ್ಣಾಂ ತ್ಯಜ ಮಹಾಬಾಹೋ ದುರ್ಲಭೇಷ್ಟಪಿ ವಸ್ತುಷು ॥ ೨೧ 
ಸತ್ಯ ಥಾಯಾಂ ಸದಾಚಾರೇ ಸದ್ಮ್ರತೇ ಚ ಸದಾಗಮೇ । 
ಧರ್ಮಾದಿಸಂಗ್ರಹೇ ನಿತ್ಯಂ ತೃಷ್ಣಾಂ ಕುರು ಮಹಾಮತೇ ॥ ೨೨ ॥ 
ಸ್ನಾನೇಜಸೇಚ ಹೋಮೇ ಚ ಸ್ವಾಧ್ಯಾಯೇ ಪಿತೃತರ್ಪಣೇ ! 
ಗೋದೇವಾಂತಿಥಿಪೂಜಾಸು ನಿರಾಲಸ್ಕೋ ಭವಾಂನಘು ॥ ೨೩ ॥ 
ಕ್ರೋಧಂ ದ್ವೇಷಂ ಭಯಂ ಶಾಶ್ಯಂ ಪೈಶುನ್ಯಮಸದಾಗ್ರಹಂ । 

ಕೌಟಲ್ಯಂ ದಂಭಮುದ್ವೇಗಂ ಯತ್ನೇನ ಪರಿನರ್ಜಯ ೨೪ ॥ 
ಕ್ಲಾತ್ರಧರ್ಮರತೋಪಿ ತಂ ವೃಥಾ ಹಿಂಸಾಂ ಪರಿತ್ಯಜ । 

ಶುಷ್ಕವೈರಂ ವೃಥಾಲಾಪಂ ಪರನಿಂದಾಂ ಚ ನರ್ಜಯ ॥ ೨೫ ॥ 
ಮೃಗಯಾದ್ಯೂತಸಾನೇಷು ಸ್ತ್ರೀಷು ಸ್ತ್ರೀವಿಜಿತೇಷು ಚ। 
ಅತ್ಯಾಹಾರಮತಿಕ್ರೋಧಮತಿನಿದ್ರಾಮತಿಶ್ರಮಂ ॥ ೨೬ ॥ 
ಅತ್ಯಾಲಾಪಮತಿಕ್ರೀಡಾಂ ಸರ್ವದಾ ಪರಿನರ್ಜಯ H ೨೭ ॥ 
ಅತಿವಿದ್ಯಾಮತಿಶ್ರದ್ಧಾಮತಿಪುಣ್ಯಮತಿಸ್ಮ ಎತಿಂ | 
ಅತ್ಯುತ್ಸಾಹಮತಿಖ್ಯಾತಿಮತಿಥೈರ್ಯಂ ಚ ಸಾಧಯ ॥ ೨೮ ॥ 





೨೧, ಪರರ ಸ್ವತ್ತಿನಲ್ಲಿಯೂ, ಪರಸ್ತ್ರೀಯರಲ್ಲಿಯೂ, ದೇವಬ್ರಾಹ್ಮಣರ 
ಪದಾರ್ಥಗಳಲ್ಲಿಯೂ, ದುರ್ಲಭ ವಸ್ತುಗಳಲ್ಲಿಯೂ ಆಶೆಪಡಬೇಡ. 

೨೨. ಒಳ್ಳೆಯ ಕಥೆ, ಒಳ್ಳೆಯ ನಡತೆ, ಒಳ್ಳೆಯ ವ್ರತ, ಒಳ್ಳೆಯ ಶಾಸ್ತ್ರ, 
ಧರ್ಮಾದಿಗಳ ಸಂಗ್ರಹ ಇವುಗಳಲ್ಲಿ ನಿತ್ಯವೂ ಆಶೆಪಡು. 

೨೩. ಎಲ್ಫೈ ನಿರ್ದುಷ್ಟನೆ! ಸ್ಥಾನ, ಜಸ, ಹೋಮ, ವೇದಾಧ್ಯಯನ, 
ಪಿತೃತರ್ಪಣ, ಗೋವು, ದೇವತೆ, ಅತಿಥಿಪೂಜೆ ಇವುಗಳಲ್ಲಿ ಆಲಸ್ಯವುಳ್ಳವ 
ನಾಗಬೇಡ. 

೨೪. ಕೋಪ, ದ್ವೇಷ, ಭಯ, ಮೂರ್ಯತನ, ಜಾಡಿಹೇಳುವುದು, 
ಕೆಟ್ಟಹಠ, ವಕ್ರತೆ, ಜಂಬ ಉದ್ವೇಗ ಇವುಗಳನ್ನು ಪ್ರಯತ್ನದಿಂದ ಬಿಡು. 

೨೫. ನೀನು ಕ್ರತ್ರಿಯಧರ್ಮದಲ್ಲಿ ಆಸಕ್ತನಾದರೂ ವ್ಯರ್ಥವಾಗಿ ಹಿಂಸೆ 
ಯನ್ನು ಬಿಡು. ಪ್ರಯೋಜನಕ್ಕೆ ಬಾರದ ದ್ವೇಷ, ವ್ಯರ್ಥವಾದ ಮಾತು, 
ಪರನಿಂದೆ ಇವುಗಳನ್ನು ಬಿಟ್ಟು ಬಿಡು. 

೨೬-೨೭, ಬೇಟೆ, ಜೂಜು, ಕುಡಿತ, ಸ್ತ್ರೀ, ಸ್ತ್ರೀಜಿತರು ಇವುಗಳಲ್ಲಿ 
ಆಸಕ್ತನಾಗಬೇಡ. ಅತ್ಯಾಹಾರ, ಅತಿ ಕೋಪ, ಅತಿ ನಿದ್ರೆ, ಅತ್ಯಾಯಾಸ, 
ಅಕಿ ಮಾತು, ಅತಿ ಆಟ ಇವುಗಳನ್ನು ಯಾವಾಗಲೂ ಬಿಡು. 

೨೮. ಬಹಳ ವಿದ್ಯೆ, ಅತಿಶ್ರದ್ಧೆ, ಅತಿಪುಣ್ಯ, ಅತಿಸ್ಮರಣೆ, ಅತ್ಯುತ್ಸಾಹ, 
ಅತಿ ಪ್ರಸಿದ್ಧಿ, ಅತಿ ಧೈರ್ಯವನ್ನು ಸಂಪಾದಿಸು. 

F 


೧೩೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಸಕಾನೋ ನಿಜದಾರೇಷು ಸಕ್ರೋಧೋ ನಿಜಶತ್ರುಷು । 

ಸಲೋಭಃ ಪುಣ್ಯನಿಚಯೇ ಸಾಭ್ಯಸೂಯೋ ಹ್ಯಧರ್ಮಿಷು ॥೨೯॥ 
ಸದ್ವೇಷೋ ಭವಪಾಖಂಡೇ ಸರಾಗಃ ಸಜ್ಜನೇಷು ಚ। 

ದುರ್ಬೋಧೋ ಭವ ದುರ್ಮಂತ್ರೇ ಬಧಿರಃ ಪಿಶುನೋಕ್ತಿಷು ॥ ೩೦॥ 
ಧೂರ್ತಂ ಚಂಡಂ ಶಠಂ ಕ್ರೂರಂ ಕಿತನಂ ಚಪಲಂ ಖಲಂ । 


ಪತಿತಂ ನಾಸ್ತಿಕಂ ಜಿಹ್ಮಂ ದೂರತಃ ಪರಿವರ್ಜಯ 1 ೩೧॥ 
ಆತ್ಮ ಪ್ರಶಂಸಾಂ ಮಾಕಾರ್ಷಿೀಃ ಪರಿಜ್ಞಾ ತೇಂಗಿತೋ ಭವ । 

ಧನೇ ಸರ್ವಕುಟುಂಬೇ ಚ ನಾಂತ್ಯಾಸಕ್ತಃ ಸದಾ ಭವ ॥ ೩೨ ॥ 
ಪತ್ನ್ಯಾಃ ಪತಿವ್ರತಾಯಾಶ್ಚ ಜನನ್ಯಾಃ ಶ್ವಶುರಸ್ಕ ಚ । 

ಸತಾಂ ಗುರೋಶ್ಚ ವಚನೇ ವಿಶ್ವಾಸಂ ಕುರು ಸರ್ವದಾ ॥ ೩೩ ॥ 
ಆತ್ಮರಕ್ಸಾಪರೋ ನಿತ್ಯಮಪ್ರಮತ್ತೋ ದೃಢನ್ರತಃ । 

ನಿಶ್ವಾಸಂ ನೈನ ಕುರ್ನೀಥಾಃ ಸೃಭೃತ್ಯೇಷ್ವಪಿ ಕುತ್ರಚಿತ್‌ ॥ ೩೪॥ 
ವಿಶ್ವಸ್ತಂ ಮಾವಧೀಃ ಕಂಚಿದಪಿ ಚೋರಂ ಮಹಾಮತೇ । 

ಅಪಾಸೇಷು ನ ಶಂಕೇಥಾಃ ಸತ್ಯಾನ್ನ ಚಲಿಶೋ ಭವ ॥ ೩೫॥ 


೨೯-೩೦, ನಿನ್ನೆಸತ್ಲಿಯರಲ್ಲಿ ಕಾಮವುಳ್ಳವನೂ, ಶತ್ರುಗಳಲ್ಲಿ ಕ್ರೋಧ 
ವುಳ್ಳವನೂ, ಪುಣ್ಯ ಸಮೂಹದಲ್ಲಿ ಆಶೆಯುಳ್ಳ ವನೂ, ಅಧರ್ನಿಷ್ಮರಲ್ಲಿ ಅಸೂಯೆ 
ಯುಳ್ಳವನೂ, ಪಾಷಂಡಿಗಳಲ್ಲಿ ದ್ವೇಷವುಳ್ಳವನೂ, ಸಜ್ಜನರಲ್ಲಿ ಪ್ರೀತಿ 
ಯುಳ್ಳವನೂ, ದುರಾಲೋಚನೆಯಲ್ಲಿ ಅರಿವಿಲ್ಲದದವನೂ, ಚಾಡಿಹೇಳುವವರ 
ಮಾತಿಗೆ ಕಿವುಡನೂ ಆಗಿರು. 

೩೧. ಧೂರ್ತ, ಅತಿಕೋಪಿಷ್ಮ, ಮೂರ್ಯ, ಕಠಿನ, ಮೋಸಗಾರ, ಚಪಲ 
ಚಿತ್ತ, ದುಷ್ಟ, ಪತಿತ, ನಾಸ್ತಿಕ, ಕುಟಲಬುದ್ಧಿ ಯುಳ್ಳವನು ಇವರನ್ನು ದೂರ 
ದಿಂದಲೇ ಬಿಡು. 

೩೨, ಆತ್ಮಶ್ಲಾಘನೆಯನ್ನು ಮಾಡಿಕೊಳ್ಳಬೇಡ. ಪರರ ಇಂಗಿತವನ್ನು 
ತಿಳಿದುಕೊ. ಹಣದಲ್ಲಿಯೂ, ಸಕಲ ಕುಟುಂಬದಲ್ಲಿಯೂ ಯಾವಾಗಲೂ 
ಅತ್ಯಂತಾಸಕ್ತನಾಗಬೇಡ. 

೩೩. ಪತಿವ್ರತೆಯಾದ ಹೆಂಡತಿ, ತಾಯಿ, ಮಾವ (ಹೆಂಡತಿಯ ತಂದೆ), 
ಸಜ್ಜನರು, ಗುರು ಇವರ ಮಾತಿನಲ್ಲಿ ಯಾವಾಗಲೂ ನೆಂಬಿಕೆಯನ್ಸಿಡು. 

೩೪-೩೫, ಯಾವಾಗಲೂ ಆತ್ಮರಕ್ಸಣೆಯಲ್ಲಿ ನಿರತನೊ, ಪ್ರಮಾದವಿಲ್ಲ 
ದವನೂ ದೃಢವಾದ ನೇಮವುಳ್ಳವನೂ ಆಗು. ನಿನ್ನೆ ಸೇವಕರಲ್ಲಿಯೂ ನಂಬಿಕೆ 
ಯಿಡಬೇಡ. ನಂಬಿದವನು ಕಳ್ಳನಾದರೂ ಅವನನ್ನು ಕೊಲ್ಲಬೇಡ. ಪಾಪವಿಲ್ಲ 
ದವರಲ್ಲಿ ಸಂಡೇಹೆನಡಬೇಡ. ಸತ್ಯಕ್ಕೆ ತಪ್ಪಬೇಡ. 


ಏಕಾದಶೋಇ9ಧ್ಯಾಯಃ ೧೭೧ 


ಅನಾಥಂ ಕೃಸಣಂ ವೃದ್ಧಂ ಸ್ತ್ರಿಯಂ ಬಾಲಂ ನಿರಾಗಸಂ | 


ಪರಿರಕ್ಸ ಧನೈಃ ಪ್ರಾಣೈರ್ಬುದ್ಧ್ಯಾ ಶಕ್ತ್ಯಾ ಬಲೇನ ಚ ॥೩೬॥ 
ಅಸಿ ಶತ್ರುಂ ನಧಸ್ಯಾರ್ಹಂ ಮಾ ವಧೀಃ ಶರಣಾಗತಂ । 

ಅಸ್ಯಪಾತ್ರಂ ಸುಪಾತ್ರಂ ವಾ ನೀಚೋರ್ವಾಹಿ ಮಹತ್ತಮಃ ॥ ೩೭॥ 
ಯೋ ಮಾ ಕೋ ವಾಪಿ ಯಾಚೇತ ತಸ್ಮೈ ದೇಹಿ ಶಿರೋಪಹಿ ಚ । 

ಅಸಿ ಯತ್ನೇನ ಮಹತಾ ಕೀರ್ತಿಮೇನ ಸದಾರ್ಜಯ ॥ ೩೮ ॥ 
ರಾಜ್ಞಾಂ ಚೆ ವಿದುಷಾಂ ಚೈನ ಕೀರ್ತಿರೇವ ಹಿ ಭೂಷಣಂ ! 

ಸತ್ವಿ ರ್ತಿ ಪ್ರಭನಾ ಲಕ್ಷ್ಮೀಃ ಪುಣ್ಯಂ ಸತ್ವೀರ್ತಿಸಂಭವಂ ॥ರ೩೯॥ 
ಸತ್ಸೀತ್ಯಾ ೯ ರಾಜತೇ ಲೋಕಶ್ಚ ಂಪ್ರ ಶ್ಚಂದ್ರಿ ಕೆಯಾ ಯಥಾ । 
ಗಜಾಶ್ವಹೇಮನಿಚೆಯಂ ರತ್ನ ಲ ನೆಗೋಷನುಂ ॥೪೦॥ 


ಅಕೀತ್ಕೊ ಹತಂ ಸರ್ವಂ ತೃಣನನ್ಮುಂಚ ಸತ್ವರಂ । 

ಮಾತುಃ ಸೋಂ ಪಿತುಃ Ho ಗಟ ಕೋಪಂ ಧನವ್ಯಯಂ॥೪೧॥ 
ಪುತ್ರಾಣಾನುಪರಾಧಂ ಚೆ ಬ್ರಾಹ್ಮಣಾನಾಂ ಕ್ಷಮಸ್ವ ಭೋಃ । 

ಯಥಾ ದ್ವಿಜಪ್ರಸಾದಃ ಸ್ಯಾತ್ತಥಾ ತೇಷಾಂ ಹಿತಂ ಚರ ॥ ೪೨ ॥ 


ರಾಜಾನಂ ಸಂಕಟೇ ಮಗ್ನಮುದ್ಧರೇಯುರ್ದ್ವಿಜೋತ್ತಮಾಃ । 
ಆಯುರ್ಯಶೋ ಬಲಂ ಸೌಖ್ಯಂ ಧನಂ ಪುಣ್ಯಂ ಪ್ರಜೋನ್ನತಿಃ ॥ ೪೩ ॥ 


೩೬. ದಿಕ್ಕಿಲ್ಲದವರು, ದೀನರು, ವೈ ೈದ್ಧೆರು, ಸ್ಥಿ ಸ್ತ್ರೀಯರು, ಬಾಲಕರು, ತಪ್ಪು 
ಮಾಡದವರು ಇವರನ್ನು ಹಣ, ಪ್ರಾಣಿ, ಬುದ್ಧಿ ಶಕ್ತಿ, ಬಲ ಇವುಗಳಿಂದ 
ರಕ್ಷಿಸು. 

೩೭-೩೮. ವಧೆಗೆ ಅರ್ಹನಾದರೂ ಮರೆಹೊಕ್ಕ ಶತ್ರುವನ್ನು ಕೊಲ್ಲಬೇಡ. 
ಯೋಗ್ಯನಾಗಲಿ, ಅಯೋಗ್ಯನಾಗಲಿ, ನೀಚನಾಗಲಿ, ಉತ್ಕೃಷ್ಟ ನಾಗಲಿ, 
ಯಾವನೇ ಆಗಲಿ ಬೇಡಿಕೊಂಡರೆ ತಲೆಯನ್ನಾದರೂ ಅವನಿಗೆ ಕೊಡು. 
ಯಾವಾಗಲೂ ಮಹಾ ಪ್ರಯತ್ನದಿಂದ ಕೇರ್ತಿಯನ್ನು ಗಳಿಸು. 

೩೯. ರಾಜರಿಗೂ, ವಿದ್ವಾಂಸರಿಗೂ ಕೀರ್ತಿಯೇ ಒಡವೆಯು. ಸಂಪತ್ತು 
ಮತ್ತು ಪುಣ್ಯಗಳು ಸತ್ಕೀರ್ತಿಯಿಂದುದಿಸುವುವು. 

೪೦-೪೫, ಚಂದ್ರನು ಬೆಳದಿಂಗಳಿಂದ ಲೋಕವನ್ನು ಬೆಳಗುವಂತೆ ಸತ್ಕೀ 
ರ್ತಿಯು ಲೋಕವನ್ನು ಬೆಳಗಿಸುವುದು. ಅಪಕೀರ್ತಿಯನ್ಸೀಯುವ ಅನೆ, 
ಕುದುರೆ, ಚಿನ್ನ, ಬೆಟ್ಟದಂತಹ ರತ್ನರಾಶಿ ಇವುಗಳನ್ನು ಕೂಡಲೆ ಹುಲ್ಲಿನಂತೆ 
ತ್ಯಜಿಸು. ತಾಯಿ, ತಂಜೆ, ಗುರುಗಳ ಕೋಪವನ್ನೂ, ಧನವ್ಯಯವನ್ನೂ , 
ಪುತ್ರರ ತಪ್ಪುಗಳನ್ನೂ, ಬ್ರಾಹ್ಮಣರ ಅಪರಾಧವನ್ನೂ ಸಹಿಸಿಕೊ. ಬ್ರಾಹ್ಮಣರು 
ಅನುಗ್ರಹಿಸುವಂತೆ ಅವರಿಗೆ ಹಿತವನ್ನಾಚರಿಸು. ಬ್ರಾಹ್ಮಣೋತ್ತಮರು ದುಃಖ 


೧೭೨ ಶ್ರೀ ಸ್ಕಾಂದೆಮ ಹಾಪುರಾಣಂ 


ಕರ್ಮಣಾ ಯೇನ ಜಾಯೇತ ತತ್ಸೇವ್ಯಂ ಭವತಾ ಸದಾ । 

ದೇಶಂ ಕಾಲಂ ಚ ಶಕ್ತಿಂ ಚ ಕಾರ್ಯಂ ಚಾಂಕಾರ್ಯಪಮೇವ ಚೆ ॥ ೪೪॥ 
ಸಮ್ಯಗ್ಧಿಚಾರ್ಯ ಯತ್ನೇನ ಕುರು ಕಾರ್ಯಂ ಚ ಸರ್ವದಾ । 

ನ ಕುರ್ಯಾಃ ಕಸ್ಯಚಿದ್ಬಾಧಾಂ ಪರಬಾಧಾಂ ನಿವಾರಯ ॥ ೪೫ ॥ 
ಚೋರಾನ್ಹುಷ್ಟಾಂಶ್ಚ ಬಾಭೇಥಾಃ ಸುನೀತ್ಯಾ ಶಕ್ತಿಮತ್ತಯಾ । 

ಸ್ನಾನೇ ಜಪೇ ಚ ಹೋಮೇ ಚ ದೈವೇ ಪಿತ್ರೇ ಚ ಕರ್ಮಣಿ ॥೪೬॥ 
ಅತ್ವರೋ ಭವ ನಿದ್ರಾಯಾಂ ಭೋಜನೇ ಭವ ಸತ್ವರಃ । 


ದಾಕ್ಸಿಣ್ಯಯುಕ್ತಮಶಠಂ ಸತ್ಯಂ ಜನಮನೋಹರಂ ॥ ೪೭॥ 
ಅಲ್ಬಾಂಕ್ಸರಮನಂತಾರ್ಥಂ ವಾಕ್ಯಂ ಬ್ರೂಹಿ ಮಹಾಮತೇ । 

ಅಭೀತೋ ಭವ ಸರ್ವತ್ರ ವಿಪಕ್ಸೇಷು ನಿಪತ್ಸು ಚ ॥ ೪೮॥ 
ಭೀತೋ ಭವ ಬ್ರಹ್ಮಕುಲೇ ನ ಪಾಹೇ ಗುರುಶಾಸನೇ । 

ಜ್ಞಾತಿಬಂಧುಷು ವಿಪ್ರೇಷು ಭಾರ್ಯಾಸು ತನಯೇಷು ಚ ॥೪೯॥ 
ಸಮಭಾವೇನ ವರ್ತೇಥಾಸ್ತಥಾ ಭೋಜನಪಂಕ್ಕಿಷು | 

ಸತಾಂ ಹಿತೋಷದೇಶೇಷು ತಥಾ ಪುಣ್ಯಕಥಾಸು ಚ ॥ ೫೦ ॥ 
ನಿದ್ಯಾಗೋಹ್ಕೀಷು ಧರ್ಮ್ಯಾಸು ಕೃಚಿನ್ಮಾಭೂಃ ಪರಾಜ್ಮುಖಃ ! 

ಶುಚೌ ಪುಣ್ಯಜಲಸ್ಯಾಂತೇ ಪ್ರಖ್ಯಾತೇ ಬ್ರಹ್ಮಸಂಕುಲೇ ॥ ೫೧॥ 





ದಲ್ಲಿ ಮುಳುಗಿದ ರಾಜನನ್ನು ಉದ್ದಾರಮಾಡುವರು. ಆಯುಸ್ಸು, ಕೀರ್ತಿ, 
ಬಲ, ಸೌಖ್ಯ, ಧನ, ಪುಣ್ಯ, ಪ್ರಜೆಗಳ ಏಳಿಗೆ ಇವುಗಳನ್ನು ಹೆಚ್ಚಿಸುವ ಕಾರ್ಯ 
ವನ್ನು ಯಾವಾಗಲೂ ಮಾಡು. ದೇಶ, ಕಾಲ, ಶಕ್ತಿ, ಕಾರ್ಯ, ಅಕಾರ್ಯ 
ಇವುಗಳನ್ನು ಪ್ರಯತ್ನದಿಂದ ಚೆನ್ನಾಗಿ ವಿಚಾರಮಾಡಿ ಮಾಡು. ಯಾರನ್ನೂ 
ಪೀಡಿಸಬೇಡ. ಪರರ ಪೀಡೆಯನ್ನು ನಿವಾರಿಸು. 

೪೬-೬೦. ಕಳ್ಳರನ್ನೂ, ದುಷ್ವರನ್ನೂ, ಶಕ್ತಿಯನ್ನೂ ನೀತಿಯನ್ನೂ 
ಅನುಸರಿಸಿ ಪೀಡಿಸು. ಸ್ನಾನ, ಜಸ, ಹೋಮ, ದೇವಹಿತೃಕರ್ಮಗಳು, ಇವು 
ಗಳಲ್ಲಿ ತ್ವರೆಮಾಡಬೇಡ. ನಿದ್ರೆ ಊಟವನ್ನು ಬೇಗನೆ ಮಾಡು. ದಾಕ್ಸಿಣ್ಯ 
ವುಳ್ಳುದೂ, ಮೂರ್ಯತನವಿಲ್ಲದುದೂ, ಸತ್ಯವಾದುದೂ, ಜನರಿಗೆ ಮನೋಹರ 
ವಾದುದೂ, ಸ್ವಲ್ಪ ಶಬ್ದವುಳ್ಳುದೂ, ಹೆಚ್ಚು ಅರ್ಥವುಳ್ಳುದೂ ಆಗಿರುವ 
ಮಾತನ್ನಾಡು. ಸಕಲ ಶತ್ರುಗಳಿಂದಲೂ, ಆಪತ್ತುಗಳಿಂದಲೂ ಹೆದರಬೇಡ. 
ಬ್ರಾಹ್ಮಣರಿಂದ ಭೀತನಾಗು. ಪಾಪಮಾಡಿದವನಿಗೆ ಶಿಕ್ಷೆಯನ್ನು ವಿಧಿಸು 
ವುದರಲ್ಲಿ ಹೆದರಬೇಡ. ಬಂಧುಗಳಲ್ಲಿಯೂ, ಬ್ರಾಹ್ಮಣರಲ್ಲಿಯೂ, ಪತ್ತಿಯ 
ರಲ್ಲಿಯೂ, ಮಕ್ಕಳಲ್ಲಿಯೂ, ಊಟದ ಪಂಕ್ತೆಗಳಲ್ಲಿಯೂ ಸಮವಾಗಿರು. 
ಸಜ್ಜನರ ಹಿತೋಪದೇಶಗಳಲ್ಲಿಯೂ, ಪುಣ್ಯಕಥೆಗಳಲ್ಲಿಯೂ, ಧರ್ಮದಿಂದ 


ಏಳಾ ದಶೆೋಳಧ್ಯಾಯಃ ೧೭ಕ್ಕಿ 


ಮಹಾದೇಶೇ ಶಿವಮಯೇ ವಸ್ತವ್ಯಂ ಭವತಾ ಸದಾ । 


ಶುಲಟಾ ಗಣಿಕಾ ಯತ್ರ ಯತ್ರ ತಿಷ್ಕತಿ ಕಾಮುಈಃ ॥ ೫೨ ॥ 
ಮರ್ದೇಶೇ ನೀಚಸಂಬಾಧೇ ಕದಾಚಿದಪಿ ಮಾ ವಸ । 
ಏಕಮೇವಾಶ್ರಿತೋಸಪಿತ್ವಂ ಶಿವಂ ತ್ರಿಭುವನೇಶ್ವರಂ ॥ ೫೩ ॥ 
ಸರ್ವಾನ್ಹೇನಾನುಷಾಸೀಫಾಸ್ತ್ರದ್ದಿನಾನಿ ಚ ಮಾನಯನ್‌ ! 

ಸದಾ ಶುಚಿಃ ಸದಾ ದಕ್ಷಃ ಸದಾ ಶಾಂತಃ ಸದಾ ಸ್ಥಿರಃ ॥ ೫೪ ॥ 
ಸದಾ ವಿಜಿತಷಡ್ವರ್ಗಃ ಸದೈಕಾಂತೋ ಭವಾಂನಘ । 

ವಿಪ್ರಾನ್ವೇದನಿಷಃ ಶಾಂತಾನ್ಯತೀಂಶ್ಚ ನಿಯತೋಜ್ವಲಾನ್‌ ॥ ೫೫ ॥ 
ಪುಣ್ಯವೃಕ್ಸಾನ್ಸುಜ್ಯನದೀಃ ಪುಣ್ಯತೀರ್ಥಂ ಮಹತ್ಸರಃ । 

ಧೇನುಂ ಚ ವೃಷಭಂ ರತ್ನಂ ಯುವತೀಂ ಚ ಪತಿವ್ರತಾಂ ॥ ೫೬ ॥ 
ಆತ್ಮನೋ ಗೃಹದೇವಾಂಶ್ಹ ಸಹಸೈವ ನಮಸ್ಕುರು । 

ಉತ್ಕಾಯ- ಸಮಯೇ ಬ್ರಾಹ್ಮೇ ಸ್ವಾಚನ್ಯು ವಿಮಲಾಶಯಃ ॥ ೫೭ ॥ 
ನಮಸೃತ್ಯಾತ್ಮಗುರವೇ ಧ್ಯಾತ್ವಾ ದೇವಮುಮಾಹತಿಂ । 

ನಾರಾಯಣಂ ಚ ಲಕ್ಷ್ಮ್ಮೀಶಂ ಬ್ರಹ್ಮಾಣಂ ಚ ವಿನಾಯಕಂ ॥ ೫೮ ಗ1 
ಸ್ಕಂದಂ ಕಾತ್ಯಾಯನೀಂ ದೇವೀಂ ಮಹಾಲಕ್ಷ್ಮ್ಮೀಂ ಸರಸ್ವತೀಂ । 
ಇಂದ್ರಾದೀನಥ ಲೋಕೇಶಾನ್ಸುಣ್ಯಶ್ಲೋಕಾನೃಷೀನಪಿ ॥೫೯॥ 


ಕೂಡಿದ ವಿದ್ಯಾಸಭೆಯಲ್ಲಿಯೂ ಅನಭಿಮುಖನಾಗಬೇಡ. ನೀನು ಯಾವಾಗಲೂ 
ಶುಚಿಯ್ಕೂ ಪ್ರಸಿದ್ಧವೂ, ಬ್ರಾಹ್ಮಣರಿರುವುದೂ, ಆದ ಪವಿತ್ರಜಲವುಳ್ಳ ಸರೋ 
ವರದ ದಡದಲ್ಲಿ, ಶಿವಭಕ್ತರಿರುವ ಪ್ರದೇಶದಲ್ಲಿ ವಾಸನಾಗಿರು. ಜಾರಿಣಿಯೂ, 
ಸೂಳೆಯೂ, ಕಾಮುಕನೂ ಇರುವ ನೀಚ ದೇಶದಲ್ಲಿ ವಾಸಮಾಡಬೇಡ. ನೀನು 
ತ್ರಿಲೋಕೇಶ್ವರನಾದ ಶಿವನನ್ನು ಆಶ್ರಯಿಸಿದರೂ ಸಕೆಲ ದೇವತೆಗಳನ್ನೂ ಅವರ 
ಅವತಾರ ದಿವಸಗಳನ್ನೂ ಸನ್ಮಾನಿಸುತ್ತ ಉಪಾಸನೆಮಾಡು. ಯಾವಾಗಲೂ 
ಶುಚಿಯೂ, ಕುಶಲನೂ, ಶಾಂತನೂ, ಸ್ಥಿರಮನಸ್ಸುಳ್ಳ ವನೂ, ಅರಿಸಡ್ವರ್ಗ 
ಗಳನ್ನು ಜಯಿಸಿದವನೂ ಆಗಿರು. ವೇದಾಧ್ಯಯನಮಾಡಿದ ಶಾಂತರಾದ 
ವಿಪ್ರರನ್ನೂ, ನಿಯಮದಿಂದ ಪ್ರಕಾಶಿಸುವ ಯತಿಗಳೆನ್ನೂ, ಪವಿತ್ರ ವೃಕ್ಚ 
ಗಳನ್ನೂ, ಪುಣ್ಯ ನದಿಗಳನ್ನೂ, ಪುಣ್ಯ ಜಲವುಳ್ಳೆ ಮಹಾ ಸರೋವರವನ್ನೂ, 
ಆಕಳನ್ನೂ, ಎತ್ತನ್ನೂ, ರತ್ನವನ್ನೂ, ಪತಿವ್ರತೆಯಾದ ಯುವತಿಯನ್ನೂ, 
ನಿನ್ನ ಮನೆಯ ದೇವರನ್ನೂ ನೋಡಿದ ಕೂಡಲೆ ನಮಸ್ಕರಿಸು. ಬ್ರಾಹ್ಮ 
ಮುಶೂರ್ತದಲ್ಲಿ ಎದ್ದು ಆಚಮನಮಾಡಿ ಶುದ್ಧವಾದ ಭಾವನೆಯುಳ್ಳವನಾಗಿ 
ನಿನ್ನ ಗುರುವಿಗೆ ವಂದಿಸಿ ಶಂಕರ, ನಾರಾಯಣ, ಬ್ರಹ್ಮ, ಗಣೇಶ, ಷಣ್ಮುಖ, 


೧೭೪ ಶ್ರೀ ಸ್ಯಾಂದಮಹಾಪುರಾಣಂ 


ಚಿಂತಯಿತ್ವಾಂಥ ಮಾರ್ತಂಡಮುದ್ಯಂತಂ ಪ್ರಣಮೇತ್ಸದಾ । 

ಗಂಧಂ ಪುಸ್ಸಂ ಚ ತಾಂಬೂಲಂ ಶಾಕಂ ಪಕ್ಕಫಲಾದಿಕಂ । 

ಶಿವಾಯ ದತ್ಟೋಪಭುಂಕ್ಸ್ಹ ಭಕ್ಷ್ಯಂ ಭೋಜ್ಯಂ ಪ್ರಿಯಂ ನವಂ ॥ ೬೦ ॥ 
ಯದ್ಬತ್ತಂ ಯತೃತಂ ಜಪ್ತಂ ಯತ್ಥಾತೆಂ ಯದ್ಭುತಂ ಸ್ಮೃತಂ | 


ಯಚ್ಚ ತಪ್ತಂ ತಪಃ ಸರ್ವಂ ತಚ್ಛಿನಾಯ ನಿನೇದಯ ॥೬೧॥ 
ಭುಂಜಾನಶ್ನ ಪಠನ್ಹ್ವಾಃಪಿ ಶಯಾನೋ ವಿಹರನ್ನಫಿ । 
ಪಶ್ಯಂಛೃಣ್ಣನ್ನದನ್ನ ಎಹ್ಣಂಛಿನಮೇವಾಂನುಚಿಂತಯ ॥ ೬೨ ॥ 


ರುದ್ರಾಕ್ಸೃಕಂಕಣಲಸತ್ಕರದಂಡಯುಗ್ಮೋ 
ಮಾಲಾಂತರಾಲಧೃತಭಸ್ಮಸಿತತ್ರಿಪುಂಡ್ರಃ । 
ಪಂಚಾಕ್ಸರಂ ಪರಿಪಠನ್ಹರಮಂತ್ರರಾಜಂ 
ಧ್ಯಾಯನ್ಸದಾ ಪಶುಪತೇಶ್ವರಣಂ ರಮೇಥಾಃ ॥ ೬೩॥ 
ಇತಿ ಸಂಕ್ಸೇಪತೋ ವತ್ಸ ಕಥಿತೋ ಧರ್ಮಸಂಗ್ರಹಃ । 
ಅನ್ಯೇಷು ಚ ಪುರಾಣೇಷು ವಿಸ್ತರೇಣ ಪ್ರಕೀರ್ತಿತಃ ॥ ೬೪॥ 


ಗೌರೀ, ಲಕ್ಷ್ಮೀ, ಸರಸ್ವತೀ, ಇಂದ್ರಾದಿ ದಿಕ್ಸಾಲಕರು, ಪವಿತ್ರ ಕೀರ್ತಿಯುಳ್ಳ 
ಮುನಿಗಳು ಇವರನ್ನು ಧ್ಯಾಸಿಸಿ ಉದಯಿಸುತ್ತಿರುವ ಸೂರ್ಯದೇವನನ್ನು 
ನಮಸ್ಕರಿಸಬೇಕು. ಗಂಧ, ಪುಷ್ಪ, ತಾಂಬೂಲ, ತರಕಾರಿ, ಹೆಣ್ಣುಗಳು, 
ಪ್ರಿಯವಾಗಿಯೂ ಹೊಸದಾಗಿಯೂ ಇರುವ ಭಕ್ಯಭೋಜ್ಯಗಳು ಇವುಗಳನ್ನು 
ಶಿವನಿಗೆ ಸಮರ್ಪಿಸಿ ಭುಂಜಿಸು. 

೬೧. ನೀನು ಮಾಡಿದ ದಾನ, ಕೆಲಸ, ಜಪ, ಸ್ತಾನ, ಹೋಮ, ಸ್ಮರಣೆ, 
ತಪಸ್ಸು, ಇವುಗಳನ್ನೆಲ್ಲ ಶಿವನಿಗೆ ಸಮರ್ಪಿಸು. 

೬೨. ಊಟ ಮಾಡುವಾಗಲೂ, ಸ್ತೋತ್ರವನ್ನು ಪಠಿಸುವಾಗಲೂ, 
ಮಲಗುವಾಗಲೂ, ವಿಹರಿಸುವಾಗಲೂ, ನೋಡುವಾಗಲೂ, ಕೇಳುವಾಗಲೂ, 
ಮಾತನಾಡುವಾಗಲೂ, ತೆಗೆದುಕೊಳ್ಳುವಾಗಲೂ ಶಿವನನ್ನೇ ಧ್ಯಾನಿಸು. 

೬೩. ನೀನು ಹಸ್ತಗಳಲ್ಲಿ ರುದ್ರಾಕ್ಸಮಾಲೆಯ ಬಳೆಗಳನ್ನು ಧರಿಸಿ ಕುತ್ತಿಗೆ 
ಯಲ್ಲಿ ಹಾಕಿಕೊಂಡಿರುವ ರುದ್ರಾಕ್ಸಮಾಲೆಯ ಮಧ್ಯದಲ್ಲಿ ಭಸ್ಮ ತ್ರಿಪುಂಡ್ರ 
ವುಳ್ಳವನಾಗಿ, ಮಂತ್ರಶ್ರೇಷ್ಠವಾದ ಶಿವಪಂಚಾಸ್ಪರಿಯನ್ನು ಜಪಿಸುತ್ತ ಶಿವನ 
ಚರಣವನ್ನು ಧ್ಯಾನಿಸುತ್ತ ವಿನೋದಪಡು. 

೬೪. ಮಗು! ನಿನಗೆ ಹೀಗೆ ಸಂಕ್ಷೇಪವಾಗಿ ಧರ್ಮವನ್ನು ಹೇಳಿರುವೆನು. 
ಬೇರೆ ಪುರಾಣಗಳಲ್ಲಿ ಈ ಧರ್ಮವು ವಿಸ್ತಾರವಾಗಿ ಹೇಳಲ್ಪಟ್ಟರುವುದು. 


ಏಕಾದಶೋತಧ್ಯಾಯಃ ೧೭೫ 


ಅಫಾಪರಂ ಸರ್ವಪುರಾಣಗುಹ್ಯಂ 
ನಿೀಶೇಷಪಾಪೌಘಪರಂ ಪನಿತ್ರಂ । 
ಜಯಪ್ರದಂ ಸರ್ವವಿಪದ್ವಿನೋಚೆನಂ 
ವಕ್ಸ್ಯಾಮಿ ಶೈವಂ ಕವಚಂ ಹಿತಾಯ ತೇ ॥೬೫॥ 
ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 


ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ «" ಭದ್ರಾಯುಂ ಪ್ರತಿ 
ಯಷಭೋಪದೇಶವರ್ಣನಂ*  ನಾಮೈಕಾದಶೋಂಧ್ಯಾಯಃ 





೬೫. ಅನಂತರ ನಿನ್ನ ಹಿತಕ್ಕಾಗಿ ಸಕಲ ಪುರಾಣಗಳ ರಹಸ್ಯವೂ, ಸಮಸ್ತ 
ಪಾಪಗಳನ್ನು ಪರಿಹರಿಸುವುದೂ, ಪವಿತ್ರವೂ, ಜಯವನ್ನು ಕೊಡುವುದೂ, ಸಕಲ 
ವಿಪತ್ತುಗಳನ್ನು ಹೋಗಲಾಡಿಸುವುದೂ ಆಗಿರುವ ಶಿವಕವಚವನ್ನು ಹೇಳುವೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದೆಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಭದ್ರಾಯುವಿಗೆ ಯಹಷಭೋಪದೇಶವರ್ಣನ:''ವೆಂಬ 
ಹನ್ನೊಂದನೆಯ ಅಧ್ಯಾಯವು ಮಂಗಿದುದು 


॥ ಶಿ ಕ್ಲ 


ಅಥ ದ್ವಾದಶೋಂಧ್ಯಾಯಃ 
ಭದ್ರಾಯ್ವಾಖ್ಯಾನೇ ಶಿವಕವಚಕಥನಂ 
ಯಷಸಭ ಉವಾಚ :-- 
ನಮಸ್ಕೃತ್ಯ ಮಹಾದೇನಂ ವಿಶ್ವ್ಚವ್ಯಾಪಿನಮಿಾಶ್ವರಂ । 
ನಕ್ಸ್ಕೇ ಶಿನಮಯಂ ವರ್ಮ ಸರ್ವರಕ್ಷಾಕರಂ ನೃಣಾಂ Hon 
ಶುಚೌ ದೇಶೇ ಸಮಾಸೀನೋ ಯಥಾನತ್ಯಲ್ಪಿತಾಸನಃ | 
ಜಿತೇಂದ್ರಿಯೋ ಜಿತಪ್ರಾಣಶ್ಲಿಂತಯೇಚ್ಛಿ ನಮನ್ಯಯಂ ॥೨॥ 
ಹೃತ್ಸುಂಡರೀಕಾಂತರಸಸ್ಸಿನಿಷ್ಟಂ 
ಸ್ವತೇಜಸಾ ವ್ಯಾಪ್ತನಭೋಂನಕಾಶಂ | 
ಅತೀಂದ್ರಿಯಂ ಸೂಕ್ಷ್ಮನುನಂತಮಾದ್ಯಂ 
ಧ್ಯಾಯೇತ್ಸರಾನಂದನಮುಯಂ ಮಹೇಶಂ H&A 
ಧ್ಯಾನಾನಧೂತಾ ಖಿಲಕರ್ಮಬಂಧ 
ಶ್ಲಿರಂ ಚಿದಾನಂದನಿಮಗ್ಗ ಚೇತಾಃ । 
ಷಡಕ್ಸರನ್ಯಾಸಸಮಾಹಿತಾತ್ಮಾ 
ಶೈನೇನ ಕುರ್ಯಾತ್ಯವಚೇನ ರಕ್ಷಾಂ ॥೪॥ 


ಕನ್ನಡದ ಅನುವಾದ 
ಭದ್ರಾಯ್ವಾಖ್ಯಾನದಲ್ಲಿ ಶಿವಕವಚಕಥನ 

೧. ಖುಷಭನು ಹೇಳುತ್ತಾನೆ: ಸರ್ವವ್ಯಾಪಿಯಾದ ಮಹಾದೇವನನ್ನು 
ನಮಸ್ಕರಿಸಿ ಮನುಷ್ಯರನ್ನು ಸಕಲ ಆಪತ್ತುಗಳಿಂದಲೂ ರಕ್ಷಿಸುವ ಶಿವಕವಚವನ್ನು 
ಹೇಳುನೆನು. 

೨. ಶುಚಿಯಾದ ಸ್ಥಳದಲ್ಲಿ ವಿಧಿಯಂತೆ ಆಸನದಲ್ಲಿ ಕುಳಿತು ಜಿತೇಂದ್ರಿಯ 
ನಾಗಿ ಪ್ರಾಣಾಯಾಮಮಾಡಿ ಶಿವನನ್ನು ಧ್ಯಾನಿಸಬೇಕು. 

೩. ಹೃದಯಕಮಲದಲ್ಲಿ ನೆಲಸಿರುವನನೂ ತನ್ನ ತೇಜಸ್ಸಿನಿಂದ ಆಕಾಶ 
ವನ್ನೆಲ್ಲ ವ್ಯಾಪಿಸಿದವನೂ, ಇಂದ್ರಿಯಗಳಿಗೆ ಗೋಚರನೂ, ಸೂಕ್ಷ್ಮನೂ, ನಾಶ 
ವಿಲ್ಲದವನೂ ಅನಾದಿಯ್ಕೂ ನಿತ್ಯಾನಂದಸ್ವರೂಪನೂ ಆದ ಮಹೇಶ್ವರನನ್ನು 
ಧ್ಯಾನಿಸಬೇಕು. 

೪. ಶಿವನ ಧ್ಯಾನದಿಂದ ನೀಗಿದ ಸಮಸ್ತ ಕರ್ಮಬಂಧನವುಳ್ಳ ವನೂ 
ಚಿನ್ಮಯನೂ, ಆನಂದಸ್ವರೂಸನೂ ಆದ ಶಿವನಲ್ಲಿ ಆಸಕ್ತವಾದ ಮನಸ್ಸುಳ್ಳ ವನೂ, 
ಷಡಕ್ಸರನ್ಯಾಸಗಳಿಂದ ಚಿತ್ರೈಕಾಗ್ರ ಕಿವುಳ್ಳನನೂ ಆಗಿ ಶಿವಕವಚದಿಂದ ರಕ್ಷೆ 
ಯನ್ನು ಮಾಡಬೇಕು. 


ದ್ವಾದಶೋ9ಧ್ಯಾಯಃ ೧೭೭ 


ಮಾಂ ಪಾತು ದೇವೋ ಖಿಲದೇನತಾತ್ಮಾ 

ಸಂಸಾರಕೂಪೇ ಪತಿತಂ ಗಭೀರೇ । 
ತೆನ್ನಾಮ ದಿವ್ಯಂ ನರಮಂತ್ರ ಮೂಲಂ 

ಧುನೋತು ಮೇ ಸರ್ವಮಘಂ ಪೃದಿಸ್ಥಂ ॥೫॥ 
ಸರ್ವತ್ರ ಮಾಂ ರಕ್ಷತು ವಿಶ್ಚಮೂರ್ತಿ 

ರ್ಜ್ಯೊತಿರ್ಮಯಾನಂದಥ:ನಶ್ಚಿ ದಾತ್ಮಾ। 
ಅಣೋರಣೀಯಾನುರುಶಕ್ತಿರೇಕಃ 

ಸ ಈಶ್ವರಃ ಸಾತು ಭಯಾದಶೇಷಾತ್‌ ॥೬॥ 
ಯೋ ಭೂಸ್ಯರೂಪೇಣ ಭಿಭರ್ತಿ ವಿಶ್ವಂ 

ಸಾಯಾತ್ಸ ಭೂಮೇರ್ಗಿರಿಶೋಸ್ವಮೂರ್ತಿಃ | 
ಯೋಂಪಾಂ ಸ್ವರೂಹೇಣ ನೃಣಾಂ ಕರೋತಿ 

ಸಂಜೀವನಂ ಸೋನತು ಮಾಂ ಜಲೇಭ್ಯಃ ॥೭॥ 
ಕಲ್ಬಾಃ ನಸಾನೇ ಭುವನಾನಿ ದಗ್ಗ್ಯ್ಯಾ 

ಸರ್ವಾಣಿ ಯೋ ನೃತ್ಯತಿ ಭೂರಿಲೀಲಃ । 
ಸ ಕಾಲರುದ್ರೋಂನತು ಮಾಂ ದವಾಣಗ್ನೇ 

ರ್ವಾತ್ಯಾದಿಭೀತೇರಖಿಲಾಚ್ಚ ತಾಪಾತ್‌ ॥೮॥ 


೫, ಅಖಿಲದೇವತಾಸ್ತರೂಸನಾದ ಆ ಪರಶಿವನು ಆಳವಾದ ಸಂಸಾರ 
ವೆಂಬ ಬಾವಿಯಲ್ಲಿ ಬಿದ್ದಿರುವ ನನ್ನನ್ನು ಪೊರೆಯಲಿ. ಉತ್ತಮಮಂತ್ರಗಳಿಗೆ 
ಮೂಲವಾದ ಅವನ ದಿವ್ಯನಾಮವು ನನ್ನ ಮನಸ್ಸಿನಲ್ಲಿರುವ ಸಕಲಪಾಪವನ್ನೂ 
ನೀಗಿಸಲಿ. 

೬. ತೇಜೋರೂನಿಯೂ, ಆನಂದಸಾಂದ್ರನೂ, ಚಿತ್ಸ್ವರೂಪನೂ ಆದ 
ಆ ಶಿವನು ಎಲ್ಲ ವಿಷಯದಲ್ಲಿಯೂ ನನ್ನನ್ನು ಕಾಪಾಡಲಿ. ಸೂಕ್ಸ್ಮವಸ್ಮುವಿ 
ಗಿಂತಲೂ ಅತಿ ಸೂಕ್ಸ್ಮನಾದವನೂ, ಅತಿಶಯ ಶಕ್ತಿಯುಳ್ಳವನೂ ಆದ 
ಆ ಈಶ್ವರನು ಸಕಲ ಭಯದಿಂದಲೂ ನನ್ನನ್ನು ಕಾಪಾಡಲಿ. 

೭, ಭೂಮಿಯ ರೂಪದಿಂದ ಪ್ರಪಂಚವನ್ನು ಪೊರೆಯುವ ಎಂಟು ದೇಹ 
ವುಳ್ಳ ಶಿವನು ನನ್ನನ್ನು ಭೂಮಿಯಲ್ಲಿ ಕಾಪಾಡಲಿ, ನೀರಿನರೂಸದಿಂದ ನರರನ್ನು 
ಬದುಕಿಸುವ ಆ ಶಿವನು ನನ್ನನ್ನು ಜಲದಲ್ಲಿ ಕಾಪಾಡಲಿ. 

೮. ಪ್ರಳಯೆಕಾಲದಲ್ಲಿ ಸಕಲ ಭುವನಗಳನ್ನೂ ಸುಟ್ಟು ವಿಲಾಸದಿಂದ 
ನರ್ತನಮಾಡುವ ಆ ಕಾಲರುದ್ರನು ನನ್ನನ್ನು ಕಾಳ್ಗಿ ಚ್ಚಿನಿಂದಲೂ, ಬಿರುಗಾಳಿ 
ಮೊದಲಾದವುಗಳ ಭೀತಿಯಿಂದಲೂ, ಸಮಸ್ತತಾಪದಿಂದಲೂ ಕಾಪಾಡಲಿ. 


ಎ೭೮ ಶ್ರೀ ಸ್ಯಾಂದಮಹಾಪುರಾಣಂ 


ಪ್ರವೀಪ್ತನಿದ್ಯುತ್ಯನಕಾವಭಾಸೋ 
ನಿದ್ಯಾನರಾಭೀತಿಕುಠಾರಪಾಣಿಃ | 
ಚತುರ್ಮುಖಸ್ತತ್ಸುರುಷಸ್ತ್ರಿನೇತ್ರಃ 
ಪ್ರಾಚ್ಯಾಂ ಸ್ಥ ತೋ ರಕ್ಸತು ಮಾಮಜಸ್ರಂ Hen 
ಕುಠಶಾರವೇದಾಂಕುಶಸಾಶಶೂಲ 
ಕಪಾಲಢಕ್ಕಾಕ್ಸಗುಣಾನ್ಹಧಾನಃ ! 
ಚತುರ್ಮುಖೋ ನೀಲರುಚಿಸ್ಟ್ರಿ ಣೇತ್ರಃ 
ಸಾಯಾದಘೋರೋ ದಿಶಿ ದಕ ಕ್ಸಿಣಸ್ಯಾಂ ॥೧೦॥ 
ಕುಂದೇಂದುಶಂಖಸ್ಸ ಟಕಾನಭಾಸೋ 
ವೇದಾಕ್ಟ ಮಾಲಾನಕದಾಭಯೂಕಕ [ 
ತ್ರ್ಯ ಕ್ಸ ಶ್ಲ ತುರ್ವಕ್ರ ಉರುಪ ಸ್ರಭಾವಃ 
“ಡ್ಯೂ €s pleas ಮಾಂಪ ಸ್ರತೀಚ್ಯಾಂ ॥ ೧೧॥ 
ವರಾಕ್ಸ ಮಾಲಾಭೆಯಟಿಂಕಹಸ್ತ $ 
ಸರೋಜಕಿಂಜಲ್ಯ ಸಮಾನವರ್ಣಃ | 
ತ್ರಿಲೋಚನಶ್ಚಾ ರುಚತುರ್ಮುಖೋ ಮಾಂ 
ಪಾಯಾದುದೀಚ್ಯಾಂ ದಿಶಿ ವಾಮದೇವಃ ॥ ೧೨ ॥ 
ನೇದಾಭಯೇಷ್ಟಾಂಕುಶಟಿಂಕಪಾಶ 
ಕಪಾಲಢಕ್ಕಾಕ್ಸಕ ಶೂಲಪಾಣಿಃ । 





೯. ಪ್ರಕಾಶಮಾನವಾದ ಮಿಂಚು, ಚಿನ್ನಗಳಂತೆ ಕಾಂತಿಯುಳ್ಳವನೂ, 
ವಿದ್ಯಾ, ವರ, ಅಭಯ, ಕೊಡಲಿ ಇವುಗಳನ್ನು ಹಿಡಿದಿರುವವನೂ, ನಾಲ್ಕುಮುಖ 
ವುಳ್ಳವನೂ ಆದ ಮುಕ್ಕಣ್ಣನು ಪೂರ್ವದಿಕ್ಕಿನಲ್ಲಿದ್ದು ನನ್ನನ್ನು ಯಾವಾಗಲೂ 
ರಕ್ಷಿಸಲಿ. 

೧೦. ಕೊಡಲಿ, ವೇದ, ಅಂಕುಶ, ಪಾಶ, ತ್ರಿಶೂಲ, ಬ್ರಹ್ಮಕಪಾಲ, 
ಢಕ್ಕೆ, ಜಪಮಾಲೆ ಇವುಗಳನ್ನು ಧರಿಸಿದವನೂ, ನೀಲವರ್ಣವುಳ್ಳವನೂ, 
ಸೌಮ್ಯನೂ ಆಗಿರುವ ಮುಕ್ಕಣ್ಣನು ದಕ್ಸಿಣದಿಕ್ಕಿನಲ್ಲಿದ್ದು ನನ್ನನ್ನು ಹಾಡಲಿ. 

೧೧. ಮಲ್ಲಿಗೆಹೊವು, ಹು ಸ,ಟಿಕ ಇವುಗಳಂತೆ ಕಾಂತಿಯುಳ್ಳ ನನೂ, 
ವೇದ, ಜಪಸರ, ವರ, ಅಭಯ ಇವುಗಳನ್ನು ಧರಿಸಿದವನೂ, ಅತಿಶಯ ಪ್ರಭಾವ 
ವುಳ್ಳವನೂ ಆದ ಸದ್ಯೋಜಾತನು ಪಶ್ಚಿಮದಿಕ್ಕಿನಲ್ಲಿದ್ದು ನನ್ನನ್ನು ಕಾಪಾಡಲಿ, 

೧೨. ವರ, ಅಕ್ಬಮಾಲೆ, ಅಭಯ, ಟಂಕ (ಉಳಿ) ಗಳನ್ನು ಹಿಡಿದವನೂ, 
ಕಮಲಕೇಸರದಂತೆ ಬಣ್ಣವುಳ್ಳೆನನೂ ಆದ ವಾಮದೇವನು ಉತ್ತರದಿಕ್ಕಿನಲ್ಲಿ 
ಕಾಪಾಡಲಿ. 

೧೩. ವೇದ, ಅಭಯ, ವರ್ಕ ಅಂಕುಶ್ಯ ಟಿಂಕ್ಕ ಪಾಶ, ಕಪಾಲ, 


ದ್ವಾದಶೋತಿಧ್ಯಾಯಃ ೧೭೯ 


ಸಿತದ್ಯುತಿಃ ಪಂಚಮುಖೋಇವತಾನ್ಮಾ 

ಮಿೋತಾಶಾನ ಊರ್ದ್ವಂ ಪರಮಪ್ರಕಾಶಃ ॥ ೧೩॥ 
ಮೂರ್ಧಾನಮವ್ಯಾನ್ಮಮು ಚೆಂದ್ರಮೌಲಿ 

ರ್ಭಾಲಂ ಮಮಾವ್ಯಾದಥ ಭಾಲನೇತ್ರಃ । 
ನೇತ್ರೇ ಮಮಾವ್ಯಾದ್ಭಗನೇತ್ರಹಾರೀ 

ನಾಸಾಂ ಸದಾ ರಕ್ಸತು ನಿಶ್ವನಾಥಃ ॥ ೧೪ ॥ 
ಷಾಯಾಚ್ಛು ಎತೀ ಮೇ ಶ್ರುತಿಗೀತಕೀರ್ತಿಃ 

ಕಪೋಲಮವ್ಯಾತ್ಸತತಂ ಕಪಾಲೀ । 
ವಕ್ತ್ರಂ ಸದಾ ರಕ್ಷತು ಪಂಚವಕ್ತ್ರ್ರೋ 

ಜಿಹ್ವಾಂ ಸದಾ ರಕ್ಷತು ವೇಡಜಿಹ್ವಃ ॥ ೧೫ ॥ 
ಕಂಠಂ ಗಿರೀಶೋನತು ನೀಲಕಂಠಃ 

ಪಾಣಿದ್ವಯಂ ಪಾತು ಪಿನಾಕಪಾಣಿಃ । 
ಜೋರ್ಮೂಲಮವನ್ಯಾನ್ಮಮ ಧರ್ಮುಬಾಹು 

ರ್ವಕ್ಬಸ್ಥ ಲಂ ದಕ್ಟಮುಖಾಂತಕೋಃ ವ್ಯಾತ್‌ ॥ ೧೬ ॥ 
ಮನೋದರಂ ಪಾತು ಗಿರೀಂದ್ರಧನ್ನಾ 

ಮಧ್ಯಂ ಮಮಾವ್ಯಾನ್ಮದನಾಂತಕಾರೀ । 
ಹೇರಂಬತಾತೋ ಮನು ಪಾತು ನಾಭಿಂ । 

ಪಾಯಾತ್ಯಟೀ ಧೂರ್ಜಟರೀಶ್ವಕರೋ ಮೇ ॥೧೭॥ 





ಢಕ್ಕೆ, ಜಪಮಾಲೆ, ತ್ರಿಶೂಲಗಳನ್ನು ಕೈಯಲ್ಲುಳ್ಳವನೂ, ಶ್ವೇತವರ್ಣನೂ, ಐದು. 
ಮುಖವುಳ್ಳವನೂ, ಬಹುಪ್ರಕಾಶವುಳ್ಳವನೂ ಆದ ಈಶ್ವರನು ಮೇಲ್ಲ ಡೆಯಲ್ಲಿ 
ನನ್ನನ್ನು ಕಾಪಾಡಲಿ. 

೧೪. ಚಂದ್ರಮಾಳೀಶ್ವರನು ನನ್ನ ತಲೆಯನ್ನೂ, ಹಣೆಗಣ್ಣನು ಹಣೆ 
ಯನ್ನೂ, ಸೂರ್ಯನೆಂಬ ಕಣ್ಣಿನಿಂದ ಮನೋಹರನಾದವನು ಕಣ್ಣುಗಳನ್ನೂ, 
ವಿಶ್ವನಾಥನು ಮೂಗನ್ನೂ ಯಾವಾಗಲೂ ರಕ್ಷಿಸಲಿ. 

೧೫. ವೇದಪ್ರತಿಪಾದ್ಯವಾದ ಕೀರ್ತಿಯುಳ್ಳ ಶಿವನು ನನ್ನ ಕಿವಿಗಳನ್ನೂ, 
ಕಪಾಲಧಾರಿಯು ಕಪೋಲಗಳನ್ನೂ, ಪಂಚಮುಖನು ಮುಖವನ್ನೂ, ವೇದ 
ಗಳನ್ನು ನಾಲಿಗೆಯಲ್ಲ ಧರಿಸಿರುವವನು ನಾಲಿಗೆಯನ್ನೂ ರಕ್ಷಿಸಲಿ. 

೧೬. ನೀಲವಾದ ಕುತ್ತಿಗೆಯುಳ್ಳ ಶಿವನು ಕಂಠವನ್ನೂ, ಪಿನಾಕಧನುವನು 
ಕೈಯಲ್ಲಿ ಹಿಡಿದಿರುವ ಶಿವನು ಕೈಗಳನ್ನೂ, ಪುಣ್ಯಕರವಾದ ತೋಳುಳ್ಳ ಶಿವನು 
ಭುಜಮೂಲವನ್ನೂ ದಕ್ಬನ ಯಜ್ಞ ವನ್ನು ನಾಶಗೊಳಿಸಿದ ಶಿವನು ಎದೆಯನ್ನೂ 
ಕಾಪಾಡಲಿ. 

೧೭. ಮೇರುಪರ್ತವೇ ಬಿಲ್ಲಾಗುಳ್ಳವನು ಹೊಟ್ಟೆಯನ್ನೂ, ಮದನಾಂ 


೧೮೦ ಶ್ರೀ ಸ್ಕಾಂದಮಹಾಪುರಾಣಂ 


ಊರುದ್ವಯಂ ಪಾತು ಕುಬೇರಮಿತ್ರೋ 

ಜಾನುದ್ವಯಂ ಮೇ ಜಗದೀಶ್ವರೋವ್ಯಾತ್‌ | 
ಜಂಘಾಯುಗಂ ಪುಂಗವಕೇತುರವ್ಯಾ 

ತ್ಪಾದೌ ಮಮಾವ್ಯಾತ್ಸುರವಂದ್ಯಪಾದಃ ॥ ೧೮ ॥ 
ಮಹೇಶ್ವರಃ ಪಾತು ದಿನಾದಿಯಾಮೇ 

ಮಾಂ ಮಧ್ಯಯಾಮೇಂವತು ವಾಮದೇವ ಟ 
ತ್ರಿಯಂಬಕಃ ಪಾತು ತೃತೀಯಯಾಮೇ 

ನೃಷಧ್ವಜಃ ಪಾತು ದಿನಾಂತ್ಯಯಾಮೇ 1 ೧೯॥ 
ಪಾಯಾನ್ನಿಶಾದೌ ಶಶಿಶೇಖರೋ ಮಾಂ 

ಗಂಗಾಧರೋ ರಕ್ಷತು ಮಾಂ ನಿಶೀಥೇ । 
ಗೌರೀಪತಿಃ8 ಪಾತು ನಿಶಾಾನಸಾನೇ 

ಮೃತ್ಯುಂಜಯೋ ರಕ್ಷತು ಸರ್ವಕಾಲಂ un ೨೦॥ 
ಅಂತಃಸ್ಥಿತೋ ರಕ್ಸತು ಶಂಕರೋ ಮಾಂ 

ಸ್ಥಾಣುಃ ಸದಾ ಸಾತು ಬಹೀಸ್ಥಿತೋ ಮಾಂ ।ಟ 
ತದಂತರೇ ಪಾತು ಪತಿಃ ಪೆಶೊನಾಂ 

ಸದಾಶಿವೋ ರಕ್ಷತು ಮಾಂ ಸಮಂತಾತ್‌ ॥೨೧॥ 


ತಕನು ನಡುವನ್ನೂ ಗಣೇಶನಿತನು ಹೊಕ್ಕಳನ್ನೂ, ಧೂರ್ಜಟಔಯು ಸೊಂಟ 
ವನ್ನೂ ಕಾಪಾಡಲಿ. 

೧೮. ಕುಬೇರನ ಸ್ನೇಹಿತನು ತೊಡೆಗಳೆರಡನ್ನೂ, ಜಗದೊಡೆಯನು ಮೊಣ 
ಕಾಲುಗಳನ್ನೂ, ವೃಷಭಧ್ವಜನು ಜಂಘೆಗಳನ್ನೂ, ದೇವತೆಗಳಿಂದ ನಂದಿಸಲು 
ಯೋಗ್ಯವಾದ ಪಾದವುಳ್ಳ ಶಿವನು ಪಾದಗಳನ್ನೂ ಕಾಪಾಡಲಿ. 

೧೯. ದಿವಸದ ಮೊದಲಿನ ಜಾಮದಲ್ಲಿ ಮಹೇಶ್ವರನೂ, ಎರಡನೆಯ ಜಾಮ 
ದಲ್ಲಿ ವಾಮದೇವನೂ, ಮೂರನೆಯ ಜಾಮದಲ್ಲಿ ತ್ರ್ಯಂಬಕನ್ಕೂ ನಾಲ್ಕನೆಯ 
ಜಾಮದಲ್ಲಿ ವೃಷಭದ್ವಜನೂ ಕಾಪಾಡಲಿ. 

೨೦. ರಾತ್ರಿಯ ಆದಿಭಾಗದಲ್ಲಿ ಚಂದ್ರಮೌಳಿಯೂ, ಅರ್ಧರಾತ್ರಿಯಲ್ಲಿ 
ಗಂಗಾಧರನೂ, ರಾತ್ರಿಯಕೊನೆಯಲ್ಲಿ ಗೌರೀಪತಿಯೂ, ಸಮಸ್ತ ಕಾಲದಲ್ಲಿಯೂ 
ಮೃತ್ಯುಂಜಯನೂ ಕಾಪಾಡಲಿ. 

೨೧. ಒಳಗಿನಿಂದ. ನನ್ನನ್ನು ಶಂಕರನೂ, ಹೊರಗಿನಿಂದ ನನ್ನನ್ನು 
ಸ್ಥಾಣುವೂ, ಒಳಹೊರಗಿನ ಸ್ಥಳಗಳ ಮಧ್ಯದಲ್ಲಿ ನನ್ನನ್ನು ಪಶುಪತಿಯ್ಕೂ 
ಎಲ್ಲೆಡೆಯಲ್ಲಿಯೂ ಸದಾಶಿವನೂ ಕಾಪಾಡಲಿ. 


ದಾ ಓದಶೋಳಿಧ್ಯಾಯಃ ೧೮೧ 


ತಿಸ್ಮಂತಮವ್ಯಾದ್ಭುವನೈಕನಾಥಃ 

ಪಾಯಾದ್ವ್ರಜಂತಂ ಪ್ರಮಥಾಧಿನಾಥಃ । 
ವನೇದಾಂತನೇದ್ಯೋಂನತು ಮಾಂ ನಿಷಣ್ಣಂ 

ಮಾಮವ್ಯಯಃ ಪಾತು ಶಿವಃ ಶಯಾನಂ ॥ ೨೨ ॥ 
ಮಾರ್ಗೇಷು ಮಾಂ ರಕ್ಪ್ಷತು ನೀಲಕಂಠಃ 

ಶೈಲಾದಿದುರ್ಗೇಷು ಪುರತ್ರಯಾಂರಿಃ । 
ಅರಣ್ಯವಾಸಾದಿಮಹಾಪ್ರವಾಸೇ 

ಪಾಯಾನ್ಮ ಎಗನ್ಯಾಧ ಉದಾರಶಕ್ತಿಃ ॥ ೨೩ ॥ 
ಕಲ್ಬಾಂತಕಾಖೋಪಪಟುಪ್ರಕೋಪಃ 

ಸ್ಫುಖಾಂಟ್ಟಿಹಾಸೋಜ್ಚೆ ಲಿತಾಂಡಕೋಶಃ । 
ಘಫಘೋರಾರಿಸೇನಾಂರ್ಣವದುರ್ನಿವಾರೇ 

ಮಹಾಭಯಾದ್ರಕ್ಸತು ವೀರಭದ್ರಃ ॥ ೨೪ ॥ 
ಪತ್ಯಶ್ವಮಾತಂಗಘಟಾನರೂಥ 

ಸಹಸ್ತಲಕ್ಸ್ಯಾಯುತಕೋಟಭೀಷಣಂ । 
ಅಕ್ಸ್‌ಹಿಣೇನಾಂ ಶತಮಾತತಾಯಿನಾಂ 

ಛಿಂದ್ಯಾನ್ಮೃ್ಯಡೋ ಘೋರಕುಠಾರಧಾರಯಾ ॥ ೨೫॥ 
ನಿಪಂತು ದಸ್ಯೂನ್ಪು ಲಯಾಃ ನಲಾರ್ಚಿ 

ರ್ಜ್ವಲತ್ರ್ರಿಶೂಲಂ ತ್ರಿಪುರಾಂತಕಸ್ಯ । 


೨೨. ನಿಂತಿರುವ ನನ್ನನ್ನು ಜಗದೀಶನೂ, ಹೋಗುತ್ತಿರುವವನ್ನು ಪ್ರಮಥ 
ಗಣಗಳ ಒಡೆಯನೂ, ಕುಳಿತಿರುವ ನನ್ನನ್ನು ವೇದಾಂತಗಳಿಂದ ತಿಳಿಯಲು 
ಶಕ್ಯನಾದ ಪರಮೇಶ್ವರನೂ, ಮಲಗಿರುವವನನ್ನು ಅವ್ಯಯನಾದ ಶಿವನೂ 
ಕಾಪಾಡಲಿ. 

೨೩. ದಾರಿಗಳಲ್ಲಿ ನೀಲಕಂಠನೂ, ಪರ್ವತವೇ ಮೊದಲಾದ ದುರ್ಗಪ್ರದೇಶ 
ಗಳಲ್ಲಿ ತ್ರಿಪುರಾರಿಯೂ, ಅರಣ್ಯವಾಸದಲ್ಲಿ ಮೃಗವ್ಯಾಧನೂ ಕಾಪಾಡಲಿ. 

೨೪. ಭಯಂಕರವಾದ ಶತ್ರುಸೇನೆಯೆಂಬ ಸಮುದ್ರದ ಮಹಾ ಭಯದಿಂದ 
ಪ್ರಳಯಕಾಲದ ಯಮಳಂತೆ ಕೋಪವುಳ್ಳವನೂ, ಸ್ಪಷ್ಟವಾದ ಅಟ್ಟಹಾಸದಿಂದ 
ಬ್ರಹ್ಮಾಂಡವನ್ಸಲ್ಲಾಡಿಸುವವನೂ ಆದ ವೀರಭದ್ರನು ಕಾಪಾಡಲಿ. 

೨೫. ಶಿವನು ಭಯಂಕರವಾದ ಕೊಡಲಿಯ ಅಲಗಿನಿಂದ ಶತ್ರುಗಳ 
ಕಾಲಾಳು, ಕುದುರೆ, ಆನೆಗಳ ಹಿಂಡು, ಗುರಾಣಿ ಇವುಗಳ ಕೋಟಿಯಿಂದ 
ಕೂಡಿದ ಭಯಂಕರವಾದ ಅನೇಕ ಸೈನ್ಯಗಳನ್ನು ಛೇದಿಸಲಿ. 

೨೬. ಶಿವನ ಪ್ರಳಯಕಾಲದ ಬೆಂಕಿಯಂತೆ ಕಾಂತಿಯುಳ್ಳ ತ್ರಿಶೂಲವು 


೧೮೬ ಶ್ರೀ ಸ್ಮಾಂದಮೆ ಹಾಪುರಾಣಂ 


ಶಾರ್ದೂಲಸಿಂಹರ್ಕ್ಸವೃಕಾದಿಹಿಂಸ್ರಾ 
ನ್ಸಂತ್ರಾಸಯತ್ತಿ ಶಥಧನುಃ ಸಿನಾಕಂ ॥ ೨೬ ॥ 
ದುಃಸ್ವಸ್ಟದುಃಶಕುನದಮರ್ಗತಿದೌರ್ಮನಸ್ಯ 
ಮರ್ಫಿಕಮುರ್ವ್ಯಸನದುಃಸಹದುರ್ಯಕಶಾಂಸಿ । 
ಉತ್ಸಾತತಾಸಪನವಿಷಭೀತಿಮಸದ್ಗ ಎಹಾರ್ತಿ 
ವ್ಯಾಧೀಂಶ್ಚ ನಾಶಯತು ಮೇ ಜಗತಾಮಧೀಶಃ ॥ ೨೭॥ 
ಓಂ ನಮೋ ಭಗನತೇ ಸದಾಶಿವಾಯ್ಕ ಸಕಲ ತತ್ವಾತ್ಮಕಾಯ್ಕ 
ಸಕಲತತ್ಮನಿಹಾರಾಯ, ಸಕಲಲೋಕೈಕಕರ್ತೇ ಸಕಲಲೋಕೈಕ 
ಭರ್ತೈೇ ಸಕಲಲೋಕೈಕಹರ್ತೈಲ ಸಕಲಲೋಕೈಕಗುರುವೇ, ಸಕಲ 
ಲೋಕೈಕಸಾಕ್ಸಿಹೇ, ಸಕಲನಿಗಮಗುಹ್ಯಾಯ್ಕ ಸಕೆಲವರಪ್ರದಾಯ, 
ಸಕಲದುರಿತಾರ್ತಿಭಂಜನಾಯ, ಸಕಲಜಗದಭೆಯಂಕರಾಯ್ಕ ಸಕಲ 
ಲೋಕೈಕ ಶಂಕರಾಯ, ಶಶಾಂಕಶೇಖರಾಯ, ಶಾಶ್ವತನಿಜಾಭಾಸಾಯ, 
ನಿರ್ಗುಣಾಯ, ನಿರುಪಮಾಯ, ನೀರೂಪಾಯ್ಕ ನಿರಾಭಾಸಾಯ್ಯ, 
ನಿರಾಮಯಾಯು, ನಿಷ್ಟ್ರ ಪಂಚಾಯ, ನಿಷ್ಕ ಲಂಕಾಯ, ನಿರ್ದ್ವಂದ್ಜಾಯ್ಕ 
ನಿಃಸಂಗಾಯ್ಕ ನಿರ್ಮಲಾಯು, ನಿರ್ಗಮಾಯ, ನಿತ್ಯರೂಪವಿಭವಾಯ, 
ನಿರುಪಮುನಿಭನಾಯ, ನಸಿರಾಧಾರಾಯ್ಕ ನಿತ್ಯಶುದ್ಧಬುದ್ಧ ಪರಿಪೂರ್ಣ 


—— 





ಶತ್ರುಗಳನ್ನು ಕೊಲ್ಲಲಿ. ಈಶ್ವರನ ಪಿನಾಕನೆಂಬ ಬಿಲ್ಲು ಹುಲಿ, ಸಿಂಹ, ಕರಡಿ, 
ತೋಳ ಮೊದಲಾದ ಘಾತುಕ ಪ್ರಾಣಿಗಳನ್ನು ಹೆದರಿಸಲಿ. 

೨೭, ಜಗದೀಶ್ವರನಾದ ಶಿವನು ನನ್ನ ದುಃಸ್ವಪ್ಟ, ದುಶ್ಶಕುನ, ಬಡತನ, 
ವ್ಯಥೆ, ದುರ್ಭಿಕ್ಸು. ಜೂಜಾಟ ಮೊದಲಾದ ದುರ್ನಡತೆ, ಸಹಿಸಲಾಗದ 
ಅಪಕೀರ್ತಿ, ಉತ್ಪಾತ, ಸಂತಾಪ, ವಿಷದಭಯ, ದುಷ್ವಗ್ರಹೆಪೀಡೆ, ರೋಗ 
ಇವುಗಳನ್ನು ಹೋಗಲಾಡಿಸಲಿ. 

ಸದಾಮಂಗಳಕರನೂ, ಸಕಲತತ್ವಸ್ವರೂಪನೂ, ಸಕಲತತ್ವಗಳಿಂದ 
ವಿಹೆರಿಸುವವನೂ, ಸಮಸ್ತ ಲೋಕಗಳ ಕರ್ತನೂ, ಸಕಲಲೋಕರಕ್ಪಕನೂ, 
ಸಮಸ್ತಲೋಕನಾಶಕನೂ, ಸಕಲಲೋಕಗಳಿಗೆ ಮುಖ್ಯಗುರುವೂ, ಸಕಲಲೋಕ 
ಗಳಿಗೆ ಸಾಕ್ಸಿಭೂತನೂ, ಸಕಲಶಾಸ್ತ್ರರಹೆಸ್ಯನೂ, ಸಕಲವರದಾತನೂ, ಸಕಲ 
ಪಾಪಗಳ ದುಃಖನಾಶಕನೂ, ಸಕಲ ಜಗತ್ತುಗಳಿಗೆ ಅಭಯದಾತನೂ, ಸಕಲ 
ಲೋಕಗಳಿಗೆ ಶುಭಕರನೂ, ಚಂದ್ರಮೌಲಿಯೊ, ಸ್ಥಿರವಾದ ತೇಜಸ್ಸುಳ್ಳವನೂ, 
ನಿರ್ಗುಣನೂ, ಅಸದ್ಭೃಶನೂ, ರೂಪರಹಿತನೂ, ಭ್ರಾಂತಿರಹಿತನೂ, ನೀರೋಗನೂ, 
ಪ್ರಪಂಚಬಾಹ್ಯನೂ,  ದೋಷರಹಿತನೂ, ಸುಖದುಃಖದೂರನೂ, ಸಂಗ 
ರಹಿತನೂ, ನಿರ್ಮಲನೂ, ತಿಳಿಯಲಾಗದವನೂ, ನಿತ್ಯವಾದ ರೂಪವೈಭವ 


ದ್ವಾದಶೋತಧ್ಯಾಯೆಃ ೧೮ತ್ಲಿ 


ಸಚ್ಚಿ ದಾನಂದಾದ್ವಯಾಯ, ಸಪರಮಶಾಂತಪ್ರಕಾಶತೇಜೋರೂಪಾಯ, 
“ಜಯ ಜಯ ಮಹಾರುದ್ರ, ಮಹಾರೌದ್ರ, ಭದ್ರಾನತಾರ, ದುಃಖ 
ದಾವದಾರಣ, ಮಹಾಭೈರನ, ಕಾಲಭೈರನ, ಕಲ್ಬಾಂತಭೈೈರನ, ಕಪಾಲ 
ಮಾಲಾಧರ, ಖಟ್ವಾಂಗ ಖಡ್ಗ ಚರ್ಮಪಾಶಾಂಕುಶ ಡಮರುಶೂಲ ಚಾಪ 
ಬಾಣ ಗದಾ ಶಕ್ತಿ ಭಿಂಡಿಸಾಲ ತೋಮರ ಮುಸಲ ಮುದ್ದರ ಪಟ್ಟಿಶ 
ಪರಶು ಪರಿಘ ಭಂಶುಂಡೀ ಶತಫ್ಲೀ ಚಕ್ರಾದ್ಯಾಯುಧಭೀಷಣಕರ 
ಸಹಸ್ರ, ಮುಖದಂಷ್ಟ್ರಾಕರಾಲ, ವಿಕಟಾಟ್ವಿಹಾಸನಿಸ್ಟಾರಿತಬ್ರಹ್ಮಾಂಡೆ 
ಮಂಡಲ, ನಾಗೇಂದ್ರಕುಂಡಲ, ನಾಗೇಂದ್ರಹಾರ, ನಾಗೇಂದ್ರನಲಯ, 
ನಾಗೇಂದ್ರ ಚರ್ಮುಧರೆ, ಮೃತ್ಯುಂಜಯ, ತ್ರ್ಯಂಬಕ, ತ್ರಿಪುರಾಂತಕ, 
ನಿರೂಪಾಕ್ಟ, ವಿಶ್ವೇಶ್ವರ, ವಿಶ್ವರೂಪ, ವೃಷಭನಾಹನ, ವಿಷಭೂಷಣ, 
ವಿಶ್ವತೋಮುಖ, ಸರ್ವತೋ ರಕ್ಸ ರಕ್ಷ ಮಾಂ ಜ್ವಲ ಜ್ವಲ, ನುಹಾ 
ಮೃತ್ಯುಭಯಮಪಮೃತ್ಯುಭಯಂ ನಾಶಯ ನಾಶಯ, ರೋಗಭಯ 
ಮುತ್ಸಾದಯೋತ್ಸಾದಯ, : ವಿಷಸಷರ್ಷಭಯಂ ಶಮಯ ಶಮಯ್ಕ 
ಜೋರಭಯಂ ಮಾರಯ ಮಾರಯ್ಯ, ಮಮ ಶತ್ರೂನುಚ್ಚಾಟಿಯೋ 
ವುಳ್ಳವನೂ, ಅಸದೃಶವೈಭವನೂ, ನಿರಾಶ್ರಯನೂ, ನಿತ್ಯಶುದ್ಧ ನೂ, 
ಜ್ಞಾನಿಯೂ, ಪೂರ್ಣಸಚ್ಚಿ ದಾನಂದರೂಪನ್ಕೂ ಅತ್ಯಂತ ಶಾಂತವಾದ ಪ್ರಕಾಶ 
ವುಳ್ಳ ತೇಜೋರೂಪಿಯೂ ಆದ ಮಹೇಶ್ವರನೆ! ನಿನಗೆ ನಮಸ್ಕಾರವು. ಅತಿ 
ಭಯಂಕರನೂ, ಮಂಗಳಕರವಾದ ಅವತಾರವುಳ್ಳೆವನೂ, ದುಃಖನೆಂಬ 
ಕಾಡನ್ನು ಛೇದಿಸುವವನೂ, ಪ್ರಲಯಕಾಲದಲ್ಲಿ ಭಯಂಕರನೂ, ರುಂಡ ಮಾಲೆ 
ಗಳನ್ನು ಧರಿಸಿದವನೂ, ಖಟ್ಟಾಂಗ, ಶಕ್ತಿ, ಗುರಾಣಿ, ಪಾಶ, ಅಂಕುಶ, 
ಡಮರು, ತ್ರಿಶೂಲ, ಬಿಲ್ಲು, ಬಾಣ, ಗದೆ, ಶಕ್ಟ್ಯಾಯುಧ, ಭಿಂಡಿಪಾಲ, 
ತೋಮರ, ಮುಸಲ, ಮುದ್ಧರ, ಸಟ್ಟಶ್ಯ ಕೊಡಲಿ, ಅಗ್ಗಣಿ, ಭುಶುಂಡಿ, 
ಫಿರಂಗಿ, ಚಕ್ರಗಳೇ ಮೊದಲಾದ ಆಯುಧಗಳಿಂದ ಭಯಂಕರವಾದ ಸಹಸ್ತ್ರಹಸ್ತ 
ವುಳ್ಳ ವನೂ, ಮುಖದಿಂದಲೂ ಹೆಲ್ಲುಗಳಿಂದಲೂ ಭಯಂಕರನೂ ಭಯಂಕರ 
ಅಟ್ಟಹಾಸದಿಂದ ಪ್ರತಿಧ್ವನಿಸುವ ಬ್ರಹ್ಮಾಂಡವುಳ್ಳವನೂ, ನಾಗೇಂದ್ರ 
ಕುಂಡಲನೂ, ನಾಗೇಂದ್ರಹಾರನೂ, ನಾಗೇಂದ್ರಕಂಕಣನೂ, ಗಜಚರ್ಮವನ್ನು 
ಹೊದ್ದೆವನೂ, ಯಮನನ್ನು ಜಯಿಸಿದವನೂ, ಮುಕ್ಕಣ್ಣನೂ, ತ್ರಿಪುರ 
ದಾಹಿಯೂ, ವಿಕಾರವಾದ ಕಣ್ಣುಳ್ಳ ವನೂ, ಜಗದೊಡೆಯನೂ, ವಿಶ್ವರೂಸನೂ, 
ವೃಷಭವಾಹನನೂ, ವಿಷಕಂಕನೂ, ಸಕಲದಿಕ್ಕುಗಳಲ್ಲಿ ಮುಖವುಳ್ಳವನೂ ಆದ 
ಮಹಾದೇವನೆ! ಜಯಿಸು, ಜಯಿಸು. ನನ್ನನ್ನು ಸರ್ವವಿಧದಿಂದಲೂ ಕಾಪಾಡು. 
ಮಹಾಮೃತ್ಯು ಅಸಮೃತ್ಯುಗಳ ಭಯವನ್ನು ಸುಡು. ರೋಗಭಯನವನ್ನು 


೧೮೪ ಶ್ರೀ ಸ್ಕಾಂದಮಹಾಪುರಾಣಂ 


ಚ್ಹಾಟಿಯ, ಶೂಲೇನ ನಿದಾರಯ ವಿದಾರಯ, ಕುಶಾರೇಣ ಭಿಂಧಿ ಭಿಂಧಿ, 
ಖಡ್ಡೇನ ಛಿಂಧಿ ಛಿಂಧಿ, ಖಟ್ಕಾಂಗೇನ ವಿಪೋಥಯೆ ವಿಪೋಥಯ, 
ಮುಸಲೇನ ನಿಷ್ಟೇಷಯ ನಿಷ್ಸೇಷಯ, ಬಾಣೈಃ ಸಂತಾಡಯ ಸಂತಾಡಯ, 
ರಕ್ಷಾಂಸಿ ಭೀಷಯ ಭೀಷಯ, ಭೂತಾನಿ ನಿದ್ರಾವಯ ವಿಡ್ರಾನಯ, 
ಕೂಷ್ಮಾಂಡ ನೇತಾಲ ಮಾರೀಗಣ ಬ್ರಹ್ಮರಾಕ್ಬಸಾನ್ಸಂತ್ರಾಸಯ 
ಸಂತ್ರಾಸಯ್ಕ ಮಮಾಭಯಂ ಕುರುಕುರು, ವಿತ್ರಸ್ತಂ ಮಾಮಾ 
ಶ್ವಾಸಯಾಶ್ಚಾಸಯ, ನರಕಭಯಾನ್ಮಾಮುದ್ಧಾರಯೋದ್ಧಾರಯ, ಸಂಜೀ 
ನಂ ಸಂಜೀನಯ, ಕ್ಪುತ್ತೃಡ್ಛ್ಯಾಂ ಮಾಮಾಸ್ಕಾಯಯಾಸಪ್ಯಾಯಯ, 
ದುಃಖಾತುರೆಂ ಮಾಮಾನೆಂದಯಾನಂದಯ, ಶಿವಕವಚೇನ ಮಾಮಾ 
ಚ್ಛಾದಯಾಚ್ಛಾ ದಯ, ತ್ರ್ಯಂಬಕ, ಸದಾಶಿವ ನಮಸ್ತೇ ನಮಸ್ತೇ ನಮಸ್ತೇ. 
ಯಷಭ ಉವಾಚ: 
ಇತ್ಯೇತತ್ಯನಚೆಂ ಶೈನಂ ವರದಂ ವ್ಯಾಹೃತಂ ಮಯಾ । 


ಸರ್ವಬಾಧಾಪ್ರಶಮನಂ ರಹಸ್ಯಂ ಸರ್ವದೇಹಿನಾಂ ॥ ೨೮ ॥ 
ಯಃ ಸದಾ ಧಾರಯೇನ್ಮರ್ತ್ಯಃ ಶೈವಂ ಕವಚಮುತ್ತಮಂ । 
ನ ತಸ್ಯ ಜಾಯತೇ ಕ್ವಾಪಿ ಭಯಂ ಶಂಭೋರನುಗ್ರಹಾತ್‌ ॥೨೯॥ 


ನಾಶಗೊಳಿಸು. ವಿಷಸರ್ಪದಭಯವನ್ನು ಶಾಂತಿಗೊಳಿಸು. ಕಳ್ಳರ ಭಯವನ್ನು 
ನಿವಾರಿಸು. ಶತ್ರುಗಳನ್ನು ಕೊಲ್ಲು, ದೂರ ಓಡಿಸು. ತ್ರಿಶೂಲಗಳಿಂದಸೀಳು. 
ಕೊಡಲಿಯಿಂದ ಛೇದಿಸು. ಕತ್ತಿಯಿಂದ ಕತ್ತರಿಸು. ಖಟ್ವಾಂಗದಿಂದ ತಳ್ಳು. 
ಒನಕೆಯಿಂದ ಪುಡಿಮಾಡು, ಬಾಣಗಳಿಂದ ಹೊಡೆ. ರಾಕ್ಷಸರನ್ನು ಹೆದರಿಸು. 
ಭೂತಗಳನ್ನು ಓಡಿಸು. ಕೂಷ್ಮಾಂಡ, ಬೇತಾಳ, ಮಾರೀ, ಬ್ರಹ್ಮರಾಕ್ರಸರನ್ನು 
ಭಯಗೊಳಿಸು. ನನಗೆ ಅಭಯದಾನಮಾಡು. ಭಯಗೊಂಡ ನನ್ನನ್ನು 
ಸಮಾಧಾನಗೊಳಿಸು. ನರಕಭಯದಿಂದ ನನ್ನನ್ನು ಉದ್ಧರಿಸು. ಬದುಕಿಸು. 
ಹಸಿವು ಬಾಯಾರಿಕೆಗಳನ್ನು ಪರಿಹರಿಸಿ ನನ್ನನ್ನು ಸಂತೋಷಗೊಳಿಸು. ದುಃಖ 
ಹೀಡಿತನಾದ ನನ್ನನ್ನು ಆನಂದಗೊಳಿಸು. ಶಿವಕವಚದಿಂದ ನನ್ನನ್ನು ಹೊದ್ದಿಸು, 
ಮುಕ್ಕಣ್ಣ, ಸದಾಶಿವ! ನಿನಗೆ ನಮಸ್ಕಾರವು, ಪುನಃ ಪುನಃ ನಮಸ್ಕಾರವು. 

೨೮. ಖಷಭನು ಹೇಳುತ್ತಾನೆ:--ಮನುಷ್ಯರ ಸಕಲಕಷ್ಟಗಳನ್ನು ಹೋಗ 
ಲಾಡಿಸುವುದೂ, ಇಷ್ಟಾರ್ಥವನ್ಸೀಯುವುದೂ, ರಹಸ್ಯವೂ ಆದ ಈ ಶಿವಕವಚ 
ವನ್ನು ನಿನಗೆ ಹೇಳಿರುತ್ತೇನೆ. 

೨೯. ಉತ್ತಮವಾದ ಈ ಶಿವಕವಚವನ್ನು ಧರಿಸಿರುವ ಮನುಷ್ಯನಿಗೆ ಶಿವನ 
ಅನುಗ್ರಹದಿಂದ ಎಲ್ಲಿಯೂ ಭಯವುಂಟಾಗುವುದಿಲ್ಲ. 


ದ್ವಾದಶೊ ($ಧ್ಯಾಯೆಃ ೧೮೫ 


ಕ್ಪೀಣಾಯುರ್ಪುತ್ಯುಮಾಪನ್ನೋ ಮಹಾರೋಗಹತೋನಿ ವಾಟ 


ಸದ್ಯಃ ಸುಖಮವಾಪ್ಟೋತಿ ದೀರ್ಥಮಾಯುಶ್ಚ ವಿಂದತಿ ॥ ೩೦॥ 
ಸರ್ವ ದಾರಿದ್ರ್ಯಶಮನಂ ಸೌಮಂಗಲ್ಯನಿವರ್ಧನಂ । 

ಯೋ ಧತ್ತೇ ಕವಚಂ ಶೈವಂ ಸ ದೇವೈರಪಿ ಪೂಜ್ಯತೇ ॥ ೩೧॥ 
ಮಹಾಪಾತಕಸಂಘಾತೈರ್ಮುಚ್ಯತೇ ಚೋಪಪಾತಕ್ಯೈಃ | 

ದೇಹಾಂತೇ ಶಿನಮಾಪ್ನೋತಿ ಶಿವವರ್ಮಾಂನುಭಾವತಃ ॥ ೩೨॥ 


ತ್ವಮಸಿ ಶ್ರದ್ಧಯಾ ವತ್ಸ ಶೈನಂ ಕನಚಮುತ್ತಮಂ । 

ಧಾರಯಸ್ವ ಮಯಾ ದತ್ತಂ ಸದ್ಯಃ ಶ್ರೇಯೋ ಹ್ಯವನಾಪ್ಸ್ಯಸಿ 1 ೩೩ ॥ 
ಸೂಶ ಉವಾಚ ೭-- 

ಇತ್ಯುಕ್ತ್ವಾ ಯಷಭೋ ಯೋಗೀ ತಸ್ಮೈ ಷಾರ್ಥಿವಸೂನವೇ ॥ 


ದದೌ ಶೆಂಖಂ ಮಹಾರಾವಂ ಖಡ್ಗಂ ಚಾಂರಿನಿಷೂದನಂ Hv 
ಪುನಶ್ಚ ಭಸ್ಮ ಸಂಮಂತ್ರ್ಯ ತದಂಗಂ ಸರ್ವತೋಸ್ಪೃಶತ್‌ । 
ಗಜಾನಾಂ ಷಟ್ಸಿಪಸ್ರಸ್ಯ ದ್ವಿಗುಣಂ ಚ ಬಲಂ ದದೌ ॥ ೩೫ ॥ 


೩೦. ಅಲ್ಬಾಯುಷ್ಯವುಳ್ಳವನಾಗಿ ಮೃತ್ಯುವಿನ ಬಾಯಿಗೆ ಸಿಕ್ಕಿದರೂ, 
ರೋಗಪೀಡಿತನಾದರೂ ಕೂಡಲೆ ದೀರ್ಫಾಯುಷ್ಯವನ್ನು ಪಡೆದು ಸುಖಿ 
ಯಾಗುವನು. 

೩೧. ಸಮಸ್ತದಾರಿದ್ರ್ಯವನ್ನು ನಿವಾರಿಸುವುದೂ ಮಂಗಳವನ್ನು ಹೆಚ್ಚಿ 
ಸುವುದೂ ಆಗಿರುವ ಈ ಶಿವಕವಚವನ್ನು ತೊಟ್ಟಿರುವ ಮನುಷ್ಯನನ್ನು ದೇವತೆ 
ಗಳೂ ಪೂಜಿಸುವರು. 

೩೨. ಶಿವಕವಚದ ಮಾಹಾತ್ಮ್ಯದಿಂದ ನರನು ಮಹಾಪಾಪ, ಉಪಪಾಪ 
ಗಳಿಂದ ಬಿಡಲ್ಪಟ್ಟು ಕೊನೆಯಲ್ಲಿ ಶಿವನನ್ನು ಸೇರುವನು. 

೩೩. ಮಗು! ನೀನೂ ನಾನು ಉಪದೇಶಿಸಿರುವ ಉತ್ತಮವಾದ ಈ 
ಶಿಕವಚವನ್ನು ಧರಿಸು. ಕೂಡಲೆ, ಶ್ರೇಯಸ್ಸನ್ನು ಪಡೆಯುವೆ. 

೩೪, ಸೂತನು ಹೇಳುತ್ತಾನೆ:--ಹೀಗೆಂದು ಜುಷಭಯೋಗಿಯು ಆ ರಾಜ 
ಕುಮಾರನಿಗೆ ಮಹಾಧ್ವನಿಯುಳ್ಳ ಶಂಖವನ್ನೂ, ಶತ್ರುಗಳನ್ನು ಕೊಲ್ಲುವ 
ಖಡ್ಗ ವನ್ನೂ ಕೊಟ್ಟನು. 

೩೫. ಮತ್ತೆ ಭಸ್ಮವನ್ನು ಅಭಿಮಂತ್ರಿಸಿ ಅವನ ಅವಯವಗಳ ಎಲ್ಲ ಕಡೆ 
ಯಲ್ಲಿಯೂ ಸ್ಪರ್ಶಮಾಡಿಸಿ ಹನ್ನೆರಡುಸಾವಿರ ಆನೆಗಳ ಬಲವನ್ನು ಸಹ 
ಕೊಟ್ಟನು. 


೧೮೬ ಶ್ರೀ ಸ್ಯಾಂದಮಹಾಪುರಾಣಂ 


ಭಸ್ಮಪ್ರಭಾವಾತ್ಸಂಪ್ರಾಪೃ ಬಲೈಶ್ಚರ್ಯದಧೃತಿಸ್ಮೃತೀಃ। 


ಸ ರಾಜಪುತ್ರಃ ಶುಶುಭೇ ಶರದರ್ಕ ಇನ ಶ್ರಿಯಾ ॥ ೩೬ ॥ 
ತಮಾಹ ಪ್ರಾಂಜಲಿಂ ಭೂಯಃ ಸ ಯೋಗೀ ರಾಜನಂದನಂ । 

ಏಷ ಖಡ್ಗೋ ಮಯಾ ದತ್ತಸ್ತಪೋಮಂತ್ರಾನುಭಾವತಃ HAW 
ಶಿತಧಾರವಿಮಂ ಖಡ್ಗಂ ಯಸ್ಮೈ ದರ್ಶಯಸಿ ಸ್ಪುಟಂ 1 

ಸ ಸದ್ಯೋ ವ್ರಿಯತೇ ಶತ್ರುಃ ಸಾಕ್ಸಾನ್ಮ ತ್ಯುರಪಿ ಸ್ವಯಂ ॥ ೩೮ ॥ 
ಅಸ್ಯ ಶಂಖಸ್ಯ ನಿಹ್ನಾದೆಂ ಯೇ ಶೃಣ್ವಂತಿ ತವಾಹಿತಾಃ । 

ತೇ ಮೂರ್ಛಿತಾಃ ಪತಿಷ್ಟಂತಿ ನೃಸ್ತಶಸ್ತ್ರಾ ವಿಚೇತನಾಃ nan 
ಖಡ್ಗಶಂಖಾನಿವೌ ದಿನ್ಯೌ ಪರಸೈನ್ಯನಿನಾಶಿನೌ | 
ಆತ್ಮಸೈನ್ಯಸ್ಮಪಕ್ಸಾಣಾಂ ಶೌರ್ಯತೇಜೋನಿವರ್ಧನೌ 1 ೪೦॥ 
ಏತಯೋಶ್ಹ್ಚೆ ಪ್ರಭಾನೇನ ಶೈವೇನ ಕನಚೇನ ಚ । 
ದ್ವಿಷಟ್ಸಿಹಸ್ರನಾಗಾನಾಂ ಬಲೇನ ಮಹೆಕಾಪಿ ಚ ॥ ೪೧॥ 


ಭಸ್ಮಧಾರಣಸಾಮರ್ಥ್ಯಾಚ್ಛತ್ರುಸೈನ್ಯಂ ವಿಜೇಷ್ಯಸಿ । 
ಪ್ರಾಪ್ಯ ಸಿಂಹಾಸನಂ ಪೈತ್ರ್ಯಂ ಗೋಪ್ತಾಸಿ ಪೃಥಿನೀವಿಮಾಂ ೫ ೪೨೫ 

೩೬. ಆ ರಾಜಕುಮಾರನು ಭಸ್ಮಸ್ರಭಾವದಿಂದ ಬಲ, ಐಶ್ವರ್ಯ, 
ಧೈರ್ಯ, ಸ್ಮರಣೆಗಳನ್ನು ಹೊಂದಿ ಕಾಂತಿಯಿಂದ ಶರತ್ಕಾಲದ ಸೂರ್ಯನಂತೆ 
ಪ್ರಕಾಶಿಸಿದನು. 

೩೭. ಆ ಖುಷಭಯೋಗಿಯು ಮತ್ತೆ ಕೈಮುಗಿದುಕೊಂಡಿರುವ ರಾಜ 
ಕುಮಾರನನ್ನು ಕುರಿತು ಇಂತೆಂದನು. ತಪಸ್ಸು ಮಂತ್ರ ಇವುಗಳ ಪ್ರಭಾವ 
ಗಳಿಂದ ಕೂಡಿದ ಈ ಖಡ್ಗವನ್ನು ನಿನಗೆ ಕೊಟ್ಟರುವೆನು. 

೩೮. ಹರಿತವಾದ ಅಲಗುಳ್ಳ ಈ ಕತ್ತಿಯನ್ನು ಹಿರಿದು ಯಾರಿಗೆ ತೋರಿಸು 
ವೆಯೊ, ಆ ಶತ್ರುವು ಪ್ರತ್ಯಕ್ಸ ಮೃತ್ಯುವಾದರೂ ಕೂಡಲೆ ಸಾಯುವನು. 

೩೯. ಈ ಶಂಖದ ಧ್ವನಿಯನ್ನು ಕೇಳಿದ ನಿನ್ನ ಶತ್ರುಗಳೆಲ್ಲರೂ ಶಸ್ತ್ರಗಳನ್ನು 
ತ್ಯಜಿಸಿ ಮೂರ್ಛೆಗೊಂಡು ಜ್ಞಾನವಿಲ್ಲದೆ ಬೀಳುವರು. 

೪೦. ದೇವತೆಗಳಿಗೆ ಯೋಗ್ಯಗಳಾದ ಈ ಖಡ್ಗಶಂಖಗಳು ಪರಸೈನ್ಯವನ್ನು 
ನಾಶಗೊಳಿಸುವವೂ, ನಿನ್ನ ಸೈನ್ಶ ಮತ್ತು ಪಕ್ಸದವರ ಶೌರ್ಯಪ್ರತಾಪಗಳನ್ನು 
ಹೆಚ್ಚಿ ಸುವುವೂ ಆಗಿರುವುವು. 

೪೧-೪೨. ಇವುಗಳ ಸಾಮರ್ಥ್ಯದಿಂದಲೂ, ಶಿವಕವಚದಿಂದಲ್ಕೂ 
ಹೆನ್ನೆರಡುಸಾವಿರ ಆನೆಗಳ ಅಧಿಕವಾದ ಬಲದಿಂದಲೂ, ಭಸ್ಮಧಾರಣೆಯ ಶಕ್ತಿ 
ಯಿಂದಲೂ ಶತ್ರುಸೈನ್ಯವನ್ನು ಗೆಲ್ಲುವೆ. ವಂಶಾನುಗತವಾದ ಸಿಂಹಾಸನವನ್ನು 
ಪಡೆದು ಈ ಭೂಮಿಯನ್ನು ಕಾಪಾಡುವೆ. 


ದ್ವಾದಶೋತಧ್ಯಾಯೆಃ ೧೮೭ 


ಇತಿ ಭದ್ರಾಯುಷಂ ಸಮ್ಯಗನುಶಾಸ್ಯ ಸಮಾತೃಕಂ । 
ತಾಭ್ಯಾಂ ಸಂಪೂಜಿತಃ ಸೋಥೆ ಯೋಗೀ ಸ್ವೈರಗತಿರ್ಯಯೌ ॥ ೪೩4 


ಇತಿ ಶ್ರೀಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ ಭದ್ರಾಯ್ತಾಖ್ಯಾನೇ 
«4ಶಿವಳಕವಚಕಥನಂ?' ನಾಮ ದ್ವಾದಶೋಂಧ್ಯಾಯ; 


ಹ ಬಾ 





೪೩. ಶಿವಯೋಗಿಯು ಹೀಗೆ ತಾಯಿಯಿಂದ ಸಹಿತನಾದ ಭದ್ರಾಯುವಿಗೆ 
ಉಪದೇಶ ಮಾಡಿ ಅವರಿಂದ ಪೂಜಿಸಲ್ಪಟ್ಟವನಾಗಿ ಸ್ವೇಚ್ಛೆಯಾಗಿ ಹೊರಟು 
ಹೋದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ತ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಮಾಂದಮುಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರೆ 
ಖಂಡದಲ್ಲಿ ಭದ್ರಾಯ್ವಾಖ್ಯಾನದಲ್ಲಿ"" ಶಿವಕವಚಕಥನ?' ವೆಂಬ ಹನ್ನೆರಡನೆಯ 
ಅಧ್ಯಾಯವು ಮಂಗಿದುದು 


|| ಶ್ರೀಃ 1 


ಸೋದಶೋಧ್ಯಾಯಃ 


ಯುವಿವಾಹಕಥನಂ 


- ಫಿ 
ಅಥ ತ್ರಯೆ 
ಭದಾ 


ಸೂತ ಉವಾಚ :-- | 
ದಶಾರ್ಣಾಂಧಿಪತೇಸ್ತಸ್ಯ ವಜ್ರಬಾಹೋರ್ಮಹಾಭುಜಃ । 
ಬಭೂವ ಶತ್ರುರ್ಬಲವಾಸ್ರಾಜಾ ಮಗಧರಾಟ್ತಿತಃ ॥೧॥ 
ಸವೈ ಹೇನುರಥೋ ನಾಮ ಬಾಹುಶಾಲೀ ರಣೋತ್ಕ ಟಃ । 
ಬಲೇನ ಮಹತಾವೃತ್ಯ ದಶಾರ್ಣಂ ನ್ಯರುಧದ್ಪಲೀ Hou 
ಚೆಮೂಪಾಸ್ತಸ್ಯ ದುರ್ಧರ್ಷಾಃ ಪ್ರಾಪ್ಯ ದೇಶಂ ದಶಾರ್ಣಕಂ । 
ವ್ಯಲುಂಪನ್ಮಸುರತ್ನಾನಿ ಗೃಹಾಣಿ ದದಹುಃ ಪರೇ Hk 
ಕೇಚಿದ್ದ ನಾನಿ ಜಗೃಹುಃ ಕೇಚಿದ್ಬಾಲಾನ್‌ ಸ್ತ್ರಿಯೋ ಪರೇ। 
ಗೋಧನಾನ್ಯಪರೇ ಗೃಹ್ನನ್ಯೇಚಿದ್ದಾ ನ್ಯಪರಿಚ್ಛದಾನ್‌ I 


ಕೇಚಿದಾರಾಮಸಸ್ಕಾನಿ ಗೃಹೋದ್ಯಾನಾನ್ಯನಾಶಯನ್‌ HY 
ಏವಂ ವಿನಾಶ್ಯ ತದ್ರಾಜ್ಯಂ ಸ್ತ್ರೀಗೋಧನಜಿಫೃಕ್ಸನಃ | 
ಆವೃತ್ಯ ತಸ್ಯ ನಗರೀಂ ನಜ್ರಬಾಹೋಸ್ತು ಮಾಗಧಃ ॥೫॥ 





ಕನ್ನಡದ ಅನುವಾದ 
ಭದ್ರಾಯುವಿವಾಹಕಥನ 

೧. ಸೂತನು ಹೇಳುತ್ತಾನೆ: ಅನಂತರ ದಶಾರ್ಣದೇಶದ ದೊರೆಯಾದ 
ಆ ವಜ್ರಬಾಹುವಿಗೆ ಶೂರನಾದ ಮಗಧರಾಜನು ಶತ್ರುವಾದನು. 

೨. ಯುದ್ಧದಲ್ಲಿ ನಿಪುಣನಾದ ಆ ಹೇಮರಥನೆಂಬ ಬಲಿಷ್ಠನಾದ ಮಗಧ 
ರಾಜನು ದೊಡ್ಡ ಸೈನ್ಯದೊಡನೆ ದಶಾರ್ಣದೇಶವನ್ನು ಮುತ್ತಿದನು. 

೩. ಶೂರರಾದ ಅವನ ಸೈನ್ಯಾಧಿಪತಿಗಳಲ್ಲಿ ಕೆಲವರು ದಶಾರ್ಣದೇಶವನ್ನುು 
ಪ್ರವೇಶಿಸಿ ದ್ರವ್ಯ, ರತ್ನಗಳನ್ನು ಕಿತ್ತುಕೊಂಡರು. ಕೆಲವರು ಮನೆಗಳನ್ನು 
ಸುಟ್ಟರು. 

೪, ಇನ್ನು ಕೆಲವರು ಕಾಡುಗಳನ್ನು ಹಿಡಿದರು. ಮತ್ತೆ ಕೆಲವರು ಹುಡುಗ 
ರನ್ನೂ, ಕೆಲವರು ಹೆಂಗಸರನ್ನೂ, ಇನ್ನು ಕೆಲವರು ಗೋವುಗಳನ್ನೂ, ಕೆಲವರು 
ಧಾನ್ಯ ಸಾಮಗ್ರಿಗಳನ್ನೂ ಕಿತ್ತುಕೊಂಡರು. ಕೆಲವರು ತೋಟಗಳ ಸಸ್ಯಗಳನ್ನೂ 
ಮನೆಯ ಉದ್ಯಾನಗಳನ್ನೂ ನಾಶಗೊಳಿಸಿದರು. 

೫. ಮಗಧರಾಜನು ವಜ್ರಬಾಹುವಿನ ಪಟ್ಟಣವನ್ನು ಆಕ್ರಮಿಸಲು ಸ್ತ್ರೀಯ 
ರನ್ನೂ, ಗೋಧನವನ್ನೂ ಅಪಹರಿಸಲಿಜೈಯುಳ್ಳ ಅವನ ಸೈನಿಕರು ಹೀಗೆ ಅವನ 
ರಾಜ್ಯವನ್ನು ಹಾಳುಮಾಡಿದರು. 


ತ್ರಯೋದಶೋತಧ್ಯಾಯೆಃ ೧೮೯ 


ಏವಂ ಪರ್ಯಾಕುಲಂ ನೀಕ್ಷ್ಯ್ಯ ರಾಜಾ ನಗರಮೇವ ಚ । 

ಯುದ್ಧಾ ಯ ನಿರ್ಜಗಾಮಾಶು ವಜ್ರಬಾಹುಃ ಸಸೈನಿಕಃ ॥೬॥ 
ವಜ್ರಜಾಹುಶ್ಚ ಭೂಪಾಲಸ್ತಥಾ ಮಂತ್ರಿಪುರಸ್ಸರಾಃ । 
ಯುಯುಧುರ್ಮಾಗಥೈೈಃ ಸಾರ್ಧಂ ನಿಜಘ್ನುಃ ಶತ್ರುವಾಹಿನೀಂ ॥೭॥ 
ವಜ್ರ ಬಾಹುರ್ಮಹೇಷ್ಟಾಸೋ ದಂಶಿತೋ ರಥಮಾಸ್ಸಿತಃ | 


ವಿಕಿರನ್ಬಾಣವರ್ಷಾಣಿ ಚಕಾರ ಕದನಂ ಮಹತ್‌ ॥೮॥ 
ದಶಾರ್ಣರಾಜಂ ಯುಧ್ಯಂತಂ ದೃಷ್ಟ್ವಾ ಯುದ್ಧೇ ಸುದುಃಸಪಂ | 
ತಮೇವ ತರಸಾ ವವ್ರುಃ ಸರ್ನೇ ಮಾಗವಫಸೈನಿಕಾಃ ॥೯॥ 
ಕೃತ್ವಾತು ಸುಚಿರಂ ಯುದ್ಧಂ ಮಾಗಧಾ ದೃಢನಿಕ್ರಮಾಃ । 

ತತ್ಸೈನ್ಯಂ ನಾಶಯಾಮಾಸುರ್ಲೇಭಿರೇ ಚ ಜಯಶ್ರಿಯಂ ॥ ೧೦॥ 
ಕೇಚಿತ್ತಸ್ಯ ರಥಂ ಜಘ್ನುಃ ಕೇಚತ್ತದ್ಧನುರಾಚ್ಛಿನನ್‌ | 

ಸೂತಂ ತಸ್ಯ ಜಘಾನೈಕಸ್ಸೃಪರಃ ಖಡ್ಗಮಾಚ್ಛಿನತ್‌ ॥ ೧೧॥ 
ಸಂಛಿನ್ನಖಡ್ಡಧನ್ವಾನಂ ವಿರಥಂ ಪತಸಾರಥಿಂ । 

ಬಲಾದ್ದ ಎಹೀತ್ವಾ ಬಲಿನೋ ಬಬಂಧುರ್ನ್ಸ್ವಪತಿಂ ರುಷಾ ॥ ೧೨ ॥ 


೬, ವಜ್ರಬಾಹುವು ಹೀಗೆ ವ್ಯಾಕುಲಗೊಂಡ ತನ್ನ ಪಟ್ಟಣವನ್ನು ಕಂಡು 
ಸೈನ್ಯದೊಡನೆ ಯುದ್ಧಕ್ಕೆ ಹೊರಟನು. 

೭. ವಜ್ರಬಾಹುವೂ ಅವನ ಮಂತ್ರಿ ಮೊದಲಾದವರೂ ಮಗಧರೊಡನೆ 
ಯುದ್ಧಮಾಡಿ ಶತ್ರುಸೈನ್ಯವನ್ನು ಸದೆಬಡಿದರು. 

೮. ವಜ್ರಬಾಹುವು ಕವಚವನ್ನು ತೊಟ್ಟು ರಥದಲ್ಲಿ ಕುಳಿತು ಮಹಾ 
ಧನುಸ್ಸನ್ನು ಹಿಡಿದುಕೊಂಡು ಬಾಣಗಳ ಮಳೆಯನ್ನು ಸುರಿಸುತ್ತ ಘೋರಯುದ್ಧ 
ವನ್ನು ಮಾಡಿದನು. 

೯. ಮಗಧನ ಸೈನಿಕರೆಲ್ಲರೂ ಯುದ್ಧಮಾಡುತ್ತಿರುವ ಸಹಿಸಲಾಗದವ 
ನಾದ ವಜ್ರಬಾಹುವನ್ನು ಬಲದಿಂದ ಸುತ್ತಿಕೊಂಡರು. 

೧೦. ಅತಿ ಪರಾಕ್ರಮಶಾಲಿಗಳಾದ ಮಗದಧಸೈನಿಕರು ಬಹಳಕಾಲ ಸಮರ 
ಗೈದು ವಜ್ರಬಾಹುವಿನ ಸೈನ್ಯವನ್ನು ನಾಶಮಾಡಿ ಜಯಸಂಪತ್ತನ್ನು ಪಡೆದರು. 

೧೧. ಕೆಲವರು ವಜ್ರಬಾಹುವಿನ ರಥವನ್ನು ಪುಡಿಮಾಡಿದರು. ಇನ್ನು 
ಕೆಲವರು ಅವನ ಬಿಲ್ಲನ್ನು ಮುರಿದರು. ಮತ್ತೊಬ್ಬನು ಅವನ ಸಾರಥಿಯನ್ನು 
ಕೊಂದನು. ಇನ್ನೊಬ್ಬನು ಕತ್ತಿಯನ್ನು ತುಂಡುಮಾಡಿದನು. 

೧೨. ಬಲಿಷ್ಕರಾದ ಆ ಸೈನಿಕರು ಕೋಪದಿಂದ ಮುತ್ತಿಕೊಂಡು ತುಂಡಾದ 
ಕತ್ತಿ, ಬಿಲ್ಲುಗಳುಳ್ಳವನೂ ರಥ, ಸಾರಥಿಗಳಿಲ್ಲದವನೂ ಆದ ಆ ರಾಜನನ್ನು 
ಬಲಾತ್ಕಾರದಿಂದ ಹಿಡಿದು ಬಂಧಿಸಿದರು. 


೧೯೦ ಶ್ರೀ ಸ್ಕಾಂದಮಹಾಪುರಾಣಂ 


ತಸ್ಯ ಮಂತ್ರಿಗಣಂ ಸರ್ವಂ ತತ್ಸೈನ್ಯಂ ಚೆ ವಿಜಿತ್ಯ ತೇ। 


ಮಾಗಧಾಸ್ತಸ್ಯ ನಗರೀಂ ವಿವಿಶುರ್ಜಯಕಾಶಿನಃ ॥ ೧೩ ॥ 
ಅಶ್ವಾನ್ನರಾನ್ಗಜಾನುಷ್ಟ್ರಾನ್ಸಶೂಂಶ್ಸೈವ ಧನಾನಿ ಚ । 

ಜಗೃಹುರ್ಯುನತೀಃ ಸರ್ವಾಶ್ಚಾರ್ವಂಗೀಶ್ಚೆೈನ ಕನ್ಯಕಾಃ ॥ ೧೪ ॥ 
ರಾಜ್ಞೋ ಬಬಂಧುರ್ಮುಹರೀರ್ದಾಸೀಶ್ಚೆನ ಸಹಸ್ರಶಃ I 

ಕೋಶಂ ಚೆ ರತ್ನಸಂಪೂರ್ಣಂ ಜಹ್ರುಸ್ತೇಸ್ಯಾತತಾಯಿನಃ ॥ ೧೫ ॥ 
ಏನಂ ವಿನಾಶ್ಯ ನಗರೀಂ ಹೃತ್ವಾ ಸ್ತ್ರೀಗೋಧನಾದಿಕಂ | 

ವಜ್ರಬಾಹುಂ ಬಲಾದ್ಬದ್ಧಾ ೩ ರಥೇ ಸ್ಥಾಪ್ಯ ವಿನಿರ್ಯಯುಃ ॥ ೧೬ ॥ 
ಏವಂ ಕೋಲಾಹಲೇ ಜಾತೇ ರಾಷ್ಟ್ರನಾಶೇ ಚ ದಾರುಣೇ!। 
ರಾಜಪುತ್ರೋಂಫ ಭದ್ರಾಯುಸ್ತದ್ವಾರ್ತಾಮಶೃಣೋದ್ಬಲೀ ॥8೧೭॥ 
ಪಿತರಂ ಶತ್ರುನಿರ್ಬದ್ಧಂ ಪಿತೃಪತ್ನೀಸ್ತಥಾ ಹೃತಾಃ । 

ನಷ್ಟಂ ದಶಾರ್ಣರಾಷ್ಟ್ರಂ ಚೆ ಶ್ರುತ್ವಾ ಚುಕ್ರೋಶ ಸಿಂಹವತ್‌ ॥ ೧೮ ॥ 
ಸ ಖಡ್ಗಶಂಖಾವಾದಾಯ ವೈಶ್ಯಪುತ್ರಸಹಾಯವಾನ್‌ । 

ದಂಶಿತೋ ಹಯಮಾರುಹ್ಯ ಕುಮಾರೋ ವಿಜಿಗೀಷಯಾ ॥೧೯॥ 





೧೩. ಅವನ ಮಂತ್ರಿಗಳನ್ನೂ, ಸೈನ್ಯವನ್ನೂ ಜಯಿಸಿ ವಿಜಯಸಂಹತ್ತಿ 
ನಿಂದ ಪ್ರಕಾಶಿಸುತ್ತ ಅವನ ಪಟ್ಟಣವನ್ನು ಪ್ರೇವೇಶಿಸಿದರು. 

೧೪. ಆ ಶತ್ರುಗಳು ವಜ್ರಬಾಹುವಿನ ಅಶ್ವಗಳನ್ನೂ, ಮನುಷ್ಯರನ್ನೂ, 
ಆನೆಗಳನ್ನೂ, ಒಂಟಿಗಳನ್ನೂ, ಪಶುಗಳನ್ನೂ, ದ್ರವ್ಯಗಳನ್ನೂ, ಸಕಲ ಯುವತಿ 
ಯರನ್ನೂ, ಸುಂದರಿಯರಾದ ಕನೈೈಯರನ್ನೂ ಅಪಹರಿಸಿದರು. 

೧೫. ರಾಣಿಯರನ್ನೂ, ಸಾವಿರಾರು ದಾಸಿಯರನ್ನೂ ಸೆರೆಯಲ್ಲಿಟ್ಟರು. 
ರತ್ನಗಳಿಂದ ತುಂಬಿದ ಬೊಕ್ಕಸವನ್ನೂ ಅಪಹರಿಸಿದರು. 

೧೬. ಹೀಗೆ ಆ ಶತ್ರುಗಳು ಪಟ್ಟಣವನ್ನು ಹಾಳುಮಾಡಿ ಹೆಂಗಸರು 
ಗೋವುಗಳೇ ಮೊದಲಾದುವನ್ನು ಅಪಹರಿಸಿ ವಜ್ರಬಾಹುವನ್ನು ಬಲಾತ್ಸಾರ 
ದಿಂದ ಕಟ್ಟಿ ರಥದಲ್ಲಿಟ್ಟುಕೊಂಡು ಹೊರಟುಹೋದರು. 

೧೭. ಹೀಗೆ ರಾಷ್ಟ್ರವು ನಾಶವಾಗಿ ಕೋಲಾಹಲವುಂಟಾಗಲು ಬಲಿಷ್ಠನಾದ 
ಭದ್ರಾಯುವು ಆ ಸಮಾಚಾರವನ್ನು ಕೇಳಿದನು. 

೧೮. ತಂದೆಯನ್ನು ಶತ್ರುಗಳು ಸೆರೆ ಹಿಡಿದುದನ್ನೂ, ತಂದೆಯ ರಾಣಿಯ 
ರನ್ನು ಅಪಹರಿಸಿರುವುದನ್ನೂ, ದಶಾರ್ಣದೇಶವು ಹಾಳಾದುದನ್ನೂ ಕೇಳಿ ಸಿಂಹ 
ದಂತೆ ಗರ್ಜಿಸಿದನು. 

೧೯-೨೧. ಅವನು ವೈಶ್ಯಸುತನ ಸಹಾಯವುಳ್ಳವನಾಗಿ ಖಡ್ಗ ಶಂಖ 
ಗಳನ್ನು ತೆಗೆದುಕೊಂಡು ಯುದ್ಧಸಾಮಗ್ರಿಗಳೊಡನೆ ಕುದುರೆಯನ್ನೇರಿ ಜಯಿಸ 


ತ್ರಯೋದಶೋ$ಧ್ಯಾಯಃ ೧೯೧ 


ಜವೇನಾಗತ್ಯ ತಂ ದೇಶಂ ಮಾಗಧೈರಭಿಪೂರಿತಂ । 

ದಹ್ಯಮಾನಂ ಕ್ರಂದಮಾನಂ ಹೃತಸ್ತ್ರೀಸುತಗೋಧನಂ ॥೨೦॥ 
ದೃಷ್ಟ್ವಾ ರಾಜಜನಂ ಸರ್ವಂ ರಾಜ್ಯಂ ಶೂನ್ಯಂ ಭಯಾಕುಲಂ । 
ಕ್ರೋಧಾಧ್ಮಾತಮನಾಸ್ತೂರ್ಣಂ ಪ್ರನಿಶ್ಯ ರಿಪುವಾಹಿನೀಂ | 


ಆಕರ್ಣಾಕೃಷ್ಟಕೋದಂಡೋ ವನರ್ಷ ಶರಸಂತತೀಃ ॥ ೨೧॥ 
ತೇ ಹನ್ಯಮಾನಾ ರಿಪನೋ ರಾಜಸುತ್ರೇಣ ಸಾಯಕೈಃ । 

ತನುಭಿದ್ರುತ್ಯ ವೇಗೇನ ಶರೈರ್ವಿನ್ಯಧುರುಲ್ಬಣಃ ॥ ೨೨ ॥ 
ಹನ್ಯಮಾನೊಸ್ತ್ರಪೂಗೇನ ರಿಪುಭಿರ್ಯುದ್ಧದುರ್ನುದೈಃ । 

ನ ಚಚಾಲ ರಣೇ ಧೀರಃ ಶಿನನರ್ಮಾಂಭಿರಕ್ಷಿತಃ ॥ ೨೩ ॥ 
ಸೋಸ್ತ್ರನರ್ಷಂ ಪ್ರಸಹ್ಯಾಶು ಪ್ರವಿಶ್ಯ ಗಜಲೀಲಯಾ | 

ಜಘಾನಾಶು ರಥಾನ್ನಾಗಾನ್ಪದಾತೀನಪಿ ಭೂರಿಶಃ ॥ ೨೪ ॥ 


ತತ್ರೈಕಂ ರಥಿನಂ ಹತ್ವಾ ಸಸೂತಂ ನೃಪನಂದನಃ । 

ತಮೇವ ರಥಮಾಸ್ಥಾಯ ವೈಶ್ಯನಂದನಸಾರಥಿಃ । 

ನಿಚಚಾರ ರಣೇ ಧೀರಃ ಸಿಂಹೋ ಮೃಗಕುಲಂ ಯಥಾ ॥ ೨೫ ॥ 
ಲಿಚ್ಛೆಯಿಂದ ಮಾಗಧರು ತುಂಬಿರುವ ಆ ದಶಾರ್ಣದೇಶಕ್ಕೆ ವೇಗದಿಂದ ಬಂದು, 
ಸುಡುತ್ತಿರುವುದೂ, ಸ್ತ್ರೀ, ಗೋವುಗಳನ್ನು ಅಪಹಾರಮಾಡಿದುದೂ, ಶೂನ್ಯ 
ವಾದುದೂ ಆಗಿರುವ ಭಯಗ್ರಸ್ತವಾದ ರಾಜ್ಯವನ್ನು ಕಂಡು ಕುಪಿತನಾಗಿ. 
ಕೂಡಲೆ ಶಶ್ರುಸೈನ್ಯವನ್ನು ಹೊಕ್ಕು ಬಿಲ್ಲನ್ನು ಎಳೆದು ಬಾಣಗಳ ಮಳೆಯನ್ನು 
ಸುರಿಸಿದನು. 

೨೨. ಆ ರಾಜಕುಮಾರನು ಬಾಣಗಳಿಂದ ಶತ್ರುಗಳನ್ನು ಹೊಡೆಯಲು. 
ಅವರು ವೇಗವಾಗಿ ಅವನನ್ನು ಅಟ್ಟಿಸಿಕೊಂಡು ಬಂದು ಕ್ರೂರವಾದ ಬಾಣಗಳಿಂದ 
ಹೊಡೆದರು. 

೨೩. ಶಿವಕವಚದಿಂದ ರಕ್ಸೃಣೆಹೊಂದಿದ ಧೀರನಾದ ಆ ರಾಜಕುಮಾರನು 
ಮತ್ತರಾದ ಶತ್ರುಗಳು ಬಾಣಗಳ ಸಮೂಹದಿಂದ ಹೊಡೆದರೂ ಯುದ್ಧಾಂಗಣ 
ದಿಂದ ಅಲ್ಲಾಡಲಿಲ್ಲ. 

೨೪. ಆ ಕುಮಾರನು ಶತ್ರುಗಳ ಆಯುಧಗಳನ್ನು ಸಹಿಸಿಕೊಂಡು ಆನೆ. 
ಯಂತೆ ಮುನ್ನುಗ್ಗಿ ಕೂಡಲೆ ಬಹಳವಾಗಿ ರಥ, ಆನೆ, ಕಾಲಾಳುಗಳನ್ನು 
ಕೊಂದನು. 

೨೫. ಅವನು ಅಲ್ಲೊಬ್ಬ ರಥಿಕನನ್ನು ಸಾರಥಿಯೊಡನೆ ಕೊಂದು ಅವನ. 
ರಥದಲ್ಲಿಯೇ ಕುಳಿತು ವೈಶ್ಯಕುಮಾರನನ್ನು ಸಾರಧಿಯನ್ನಾಗಿ ಮಾಡಿಕೊಂಡು 
ಜಿಂಕೆಗಳ ನಡುವೆ ಸಿಂಹದಂತೆ ಯುದ್ಧಾಂಗಣದಲ್ಲಿ ಧೈರ್ಯದಿಂದ ಸಂಚರಿಸಿದನು. 


೧೯೨ ಶ್ರೀ ಸ್ಕಾಂದಮ ಹಾಪುರಾಣಂ 


ಅಥ ಸರ್ವೇ ಸುಸಂರಬ್ಬಾಃ ಶೂರಾಃ ಪ್ರೋದ್ಯತಕಾರ್ಮುಕಾಃ । 


ಅಭಿಸಸ್ರುಸ್ತಮೇನೈಕಂ ಚಮೂಪಾ ಬಲಶಾಲಿನಃ ॥ ೨೬ ॥ 
ತೇಷಾಮಾಪತತಾಮಗ್ರೇ ಖಡ್ಗಮುದ್ಯಮ್ಯ ದಾರುಣಂ । 

ಅಭ್ಯುದ್ಯಯೌ ಮಹಾವೀರಾನ್ದ್ಹರ್ಶಯನ್ನಿನ ಪೌರುಷಂ ॥ ೨೭॥ 
ಕರಾಲಾಂಂತಕಜಿಹ್ವಾಭಂ ತಸ್ಯ ಖಡ್ಗಂ ಮಹೋಜ್ಯಲಂ 1 

ದೃಷ್ಟ್ಟೈನ ಸಹಸಾ ಮಮ್ರುಶ್ವಮೂಸಪಾಸ್ತತ್ರಭಾವತಃ ॥ ೨೮ ॥ 
ಯೇ ಯೇ ಪಶ್ಯಂತಿ ತಂ ಖಡ್ಗಂ ಪ್ರಸ್ಫುರಂತಂ ರಣಾಂಗಣೇ । 

ತೇ ಸರ್ನೇ ನಿಧನಂ ಜಗ್ಮುರ್ವಜ್ರಂ ಪ್ರಾಹ್ಯೇನ ಕೀಟಕಃ WH ೨೯॥ 
ಅಥಾಂಸೌ ಸರ್ವಸೈನ್ಯಾನಾಂ ವಿನಾಶಾಯ ಮಹಾಭುಜಃ । 

ಶಂಖಂ ದಧ್ಮೌ ಮಹಾರಾವಂ ಪೂರಯನ್ನಿನ ರೋದಸೀ ॥೩೦॥ 
ಶೇಸ ಶಂಖನಿನಾದೇನ ನಿಷಾಕ್ತೇನೈವ ಭೂಯಸಾ । 

ಶ್ರುತಮಾತ್ರೇಣ ರಿಪವೋ ಮೂರ್ಥಿತಾಃ ಪತಿತಾ ಭುವಿ ॥ ೩೧॥ 
ಯೇಂಶ್ವಪೃಷ್ಠೇ ರಥೇ ಯೇಚ ಯೇಚ ದಂತಿಷು ಸಂಸ್ಥಿತಾಃ । 

ತೇ ವಿಸಂಜ್ಞಾ 8 ಕ್ಲಣಾತ್ಸೇತುಃ ಶಂಖನಾದಹತೌಜಸಃ ॥೩೨॥ 


೨೬. ಬಳಿಕ ಬಲಶಾಲಿಗಳಾದ ಸೈನ್ಯನಾಯಕರು ಅತಿ ಕೋಪದಿಂದ 
ಬಿಲ್ಲನ್ನು ಎತ್ತಿಕೊಂಡು ಒಬ್ಬಂಟಗನಾದ ಆ ಕುಮಾರನನ್ನು ಅಟ್ಟಸಿಕೊಂಡು 
ಬಂದರು. 

೨೭. ಆ ಕುಮಾರನು ನುಗ್ಗುತ್ತಿರುವ ಅವರ ಮುಂದಿ ದಾರುಣಖಡ್ಗ ವನ್ನು 
ಎತ್ತಿಕೊಂಡು ಪೌರುಷವನ್ನು ತೋರಿಸುವವನಂತೆ ಆ ವೀರರನ್ನು ಎದುರು 
ಗೊಂಡನು. 

೨೮. ಆ ಸೈನ್ಯಾಧಿಪತಿಗಳು ಅಂತಕನ ಭಯಂಕರವಾದ ನಾಲಿಗೆಯಂತಿ 
ರುವ ಅವನ ಉಜ್ವಲ ಖಡ್ಗವನ್ನು ನೋಡಿದ ಕೂಡಲೆ ಅದರ ಪ್ರಭಾವದಿಂದ 
ಮಡಿದರು. 

೨೯. ವಜ್ರಾಯುಧಕ್ಕೆ ಸಿಕ್ಕಿದ ಕೀಟದಂತೆ ಯುದ್ಧಾಂಗಣದಲ್ಲಿ ವಿರಾಜಿಸು 
ತ್ರಿರುವ ಆ ಕತ್ತಿಯನ್ನು ಕಂಡವರೆಲ್ಲರೂ ಸತ್ತರು. 

೩೦. ಬಳಿಕ ಆ ರಾಜಕುಮಾರನು ಸಮಸ್ತ ಶತ್ರುಸೈನ್ಯದ ನಾಶಕ್ಕಾಗಿ 
ಆಕಾಶ ಭೂಮಿಗಳನ್ನು ತುಂಬುವಂತೆ ಮಹಾಧ್ವನಿಯುಳ್ಳ ಶಂಖನನ್ನೂದಿದನು. 

೩೧. ವಿಷದಂತಿರುವ ಆಶಂಖದ ಶಬ್ದವನ್ನು ಕೇಳಿದ ಕೂಡಲೆ ಶತ್ರುಗಳು 
ಮಣರ್ಛೆಗೊಂಡು ಭೂಮಿಯಲ್ಲಿ ಬಿದ್ದರು. 

೩೨. ಕುದುರೆಯ ಮೇಲೆಯೂ, ಆನೆಯ ಮೆೇಲೆಯೂ, ರಥದಲ್ಲಿಯೂ 


ತ್ರಯೋಡಶೋತಧ್ಯಾಯೆಃ ೧೯೩ 


ತಾನ್ಕೂಮಾೌ ಪತಿತಾನ್ಸರ್ನಾನ್ನಷ್ಟಸಂಜ್ಞಾ ನ್ನಿರಾಯುಧಾನ್‌ । 

ವಿಗಣಯ್ಯ ಶನಪ್ಪಾಯಾನ್ನಾಃವಧೀದ್ಧ ರ್ಮಶಾಸ್ತ್ರವಿತ್‌ ॥ ೩೩ ॥ 
ಆತ್ಮನಃ ಸಿತರಂ ಬದ್ಧಂ ಮೋಚೆಯಿತ್ವಾ ರಣಾಜಿರೇ । 

ತತ್ಪತ್ನೀಃ ಶತ್ರುವಶಗಾಃ ಸರ್ವಾಃ ಸದ್ಯೋ ವ್ಯಮೋಚೆಯತ್‌ ॥ ೩೪॥ 
ಪತ್ನೀಶ್ಚ ಮಂತ್ರಿಮುಖ್ಯಾನಾಂ ತಥಾಂನ್ಯೇಷಾಂ ಪುರೌಕಸಾಂ । 


ಸ್ತ್ರಿಯೋ ಜಾಲಾಂಶ್ಚ ಕನ್ಯಾಶ್ಚ ಗೋಧನಾದೀನ್ಯನೇಕಶಃ ॥ ೩೫ ॥ 
ಮೋಚೆಯಿತ್ವಾ ರಿಪುಭಯಾತ್ತಮಾಶ್ಚಾಸಯದಾಕುಲಃ | 
ಅಥಾರಿಸೈನ್ಯೇಷು ಚರಂಸ್ರೇಷಾಂ ಜಗ್ರಾಹ ಯೋಷಿತಃ ॥ ೩೬ ॥ 
ಮರುನ್ಮ ನೋಜವಾನಶ್ವಾನ್ಮಾತಂಗಾಸ್ಸಿರಿಸನ್ನಿಭಾನ್‌ [ 

ಸ್ಯಂದನಾನಿ ಚ ರೌಕ್ಮಾಣಿ ದಾಸೀಶ್ಚ ರುಚಿರಾನನಾಃ ೩೭ ॥ 
ಸರ್ವಮಾಹೃತ್ಯ ವೇಗೇನ ಗೃಹೀತ್ವಾ ತದ್ಧ ನಂ ಬಹು । 

ಮಾಗಧೇಶಂ ಹೇಮರಥಂ ನಿರ್ಬಬಂಧ ಪರಾಜಿತಂ ॥೩೮॥ 
ತನ್ಮಂತ್ರಿಣಶ್ಚ ಭೂಪಾಂಶ್ಚ ತತ್ರ ಮುಖ್ಯಾಂಶ್ಚ ನಾಯಕಾನ್‌ । 

ಗೃಹೀತ್ವಾ ತರಸಾ ಬದ್ಧಾ ಪುರೀಂ ಪ್ರಾನೇಶಯದ್ದೂ ತಂ ॥೩೯॥ 


ಶುಳಿತಿರುವ ಶತ್ರುಸೈಸಿಕರೆಲ್ಲ ಶಂಖದ ಧ್ವನಿಯಿಂದ ಬಲಗುಂದಿ ಮೂರ್ಛೆ 
ಗೊಂಡು ಕೆಳಗೆ ಬಿದ್ದರು. 

೩೩. ಧರ್ಮಶಾಸ್ತ್ರವನ್ನೆರಿತ ಆ ರಾಜಕುಮಾರನು ಮುೂರ್ಛೆಗೊಂಡು 
ಭೂಮಿಯಲ್ಲಿ ಬಿದ್ದವರೂ, ಆಯುಧವಿಲ್ಲದವರೂ ಆದ ಆ ಸೈನಿಕರನ್ನು ಶವ 
ಪ್ರಾಯರನ್ನಾಗಿ ಎಣಿಸಿ ಕೊಲ್ಲಲಿಲ್ಲ. 

೩೪. ಯುದ್ಧಾಂಗಣದಲ್ಲಿ ಬದ್ಧನಾದ ತನ್ನ ತಂದೆಯನ್ನು ಬಿಡಿಸಿ ಶತ್ರು 
ವಶರಾದ ಅವನ ಪತ್ನಿಯರನ್ನು ಕೂಡಲೆ ಬಿಡಿಸಿದನು. 

೩೫-೩೮. ಮುಖ್ಯ ಮಂತ್ರಿಗಳ ಪತ್ಲಿಯರನ್ನೂ, ಇತರ ಪಟ್ಟಣಿಗರ 
ಸ್ತ್ರೀಯರನ್ನೂ, ಬಾಲಕರನ್ನೂ, ಕಥ್ಯೆಯರನ್ನೂ, ಅನೇಕ ಗೋವುಗಳನ್ನೂ 
ಶತ್ರುಗಳಿಂದ ಬಿಡಿಸಿ ಆ ರಾಜನನ್ನು ಸಮಾಧಾನಗೊಳಿಸಿ ತರುವಾಯ ಶತ್ರು 
ಸೈನ್ಯಗಳಲ್ಲಿ ಸಂಚರಿಸುತ್ತ ಅವರ ಹೆಂಗಸರನ್ನೂ ಗಾಳಿ, ಮನಸ್ಸಿಗಿಂತಲೂ 
ವೇಗವುಳ್ಳ ಕುದುರೆಗಳನ್ನೂ, ಬೆಟ್ಟದಂತಿರುವ ಆನೆಗಳನ್ನೂ, ಸುವರ್ಣದ ರಥ 
ಗಳನ್ನೂ, ಸುಂದರಿಯರಾದ ದಾಸಿಯರನ್ನೂ, ಸಕಲ ಧನವನ್ನೂ ತೆಗೆದುಕೊಂಡು 
ಸೋತಿರುವ ಮಗಧರಾಜನಾದ ಹೇಮರಥನನ್ನು ಬಂಧಿಸಿದನು. 


೩೯. ಆ ಹೇಮರಥನ ಮಂತ್ರಿಗಳನ್ನೂ, ಸಾಮಂತರಾಜರನ್ನೂ ಮುಖ್ಯ 
7 


೧೯೪ ಶ್ರೀ ಸ್ಯಾಂದಮ ಹಾಪುರಾಣಂ 


ಪೂರ್ವಂ ಯೇ ಸಮರೇ ಭಗ್ನಾ ವಿವೃತ್ತಾಃ ಸರ್ವತೋದಿಶಂ । 
ತೇ ಮಂತ್ರಿಮುಖ್ಯಾ ವಿಶ್ವಸ್ತಾ ನಾಯಕಾಶ್ಚ ಸಮಾಯಯುಃ 8೪೦8 
ಕುಮಾರವಿಕ್ರಮಂ ದೃಷ್ಟ್ಯಾ ಸರ್ವೇ ವಿಸ್ಮಿತಮಾನಸಾಃ | 


ತಂ ಮೇನಿರೇ ಸುರಶ್ರೇಷ್ಮಂ ಕಾರಣಾದಾಗತೆಂ ಭುವಂ H VOU 
ಅಹೋ ನಃ ಸುಮಹಾಭಾಗ್ಯಮಹೋ ನಸ್ತಪಸಃ ಫಲಂ! 

ಕೇನಾಪ್ಯನೇನ ವೀರೇಣ ಮೃತಾಃ ಸಂಜೀವಿತಾಃ ಖಲು ॥ ೪೨ ॥ 
ಏಷ ಕಿಂ ಯೋಗಸಿದ್ಧೋ ವಾ ತಪಃ ಸಿದ್ಧೋಂಥವಾಂ ಮರಃ । 
ಅಮಾನುಷಮಿದಂ ಕರ್ಮ ಯದನೇನ ಕೃತಂ ಮಹತ್‌ 1 ೪೩ 
ನೂನಮಸ್ಯ ಭವೇನ್ಮಾತಾ ಸಾ ಗೌರೀತಿ ಶಿವಃ ಪಿತಾ । 

ಅಕ್ಸೌಹಿಣೀನಾಂ ನವಕೆಂ ಜಿಗಾಯಾಂನಂತಶಕ್ತಿಧೃಕ್‌ ॥ ೪೪ ॥ 
ಇತ್ಯಾಶ್ಚರ್ಯಯುತೈರ್ಹ್ವಷ್ಟೈಃ ಪ್ರಶಂಸದ್ಧಿಃ ಪರಸ್ಸರಂ । 

ಪೃಷ್ಟೋ ಮಾತ್ಯಜನೇನಾಸಾವಾತ್ಮಾನಂ ಪ್ರಾಹ ತತ್ವತಃ 1 ೪೫ ॥ 


ನಾಯಕರನ್ನೂ ಬಲದಿಂದ ಹಿಡಿದು ಕಟ್ಟ ಶೀಘ್ರವಾಗಿ ತನ್ನ ಪಟ್ಟಣಕ್ಕೆ 
ಸಾಗಿಸಿದರು. 

೪೦. ಹಿಂದೆ ಯುದ್ಧದಲ್ಲಿ ಹೊಡೆಯಲ್ಪಟ್ಟು ನಾನಾ ದಿಕ್ಕಿಗೆ ಓಡಿಹೋದ 
ಅವನ ಮುಖ್ಯ ಮಂತ್ರಿಗಳೂ, ಸೇನಾನಾಯಕರೂ ನಂಬಿಕೆಗೊಂಡು ಹಿಂದಿ 
ರುಗಿದರು. 

೪೧. ಆ ಕುಮಾರನ ಪರಾಕ್ರಮವನ್ನು ನೋಡಿ ಎಲ್ಲರೂ ಅಚ್ಚರಿಗೊಂಡು 
ಅವನನ್ನು ಯಾವುದೊ ಒಂದು ಕಾರಣದಿಂದ ಭೂಮಿಗಿಳಿದುಬಂದಿರುವ ಶ್ರೇಷ್ಠ 
ದೇವತೆಯನ್ನಾಗಿ ತಿಳಿದರು. 

೪೨, "" ಯಾವನೊ ಒಬ್ಬ ವೀರನಾದ ಇವರಿಂದ, ಮಡಿದ ನಾವು ತಿರುಗಿ 
ಬದುಕಿಸಲ್ಪಟ್ಟುದರಿಂದ ನಮ್ಮ ಪುಣ್ಯವೂ ತಪಸ್ಸಿನ ಫಲವೂ ಅದ್ಭುತವಾದುದು. 

೪೩. ಮನುಷ್ಯರಿಂದ ಮಾಡಲಾಗದ ಕಾರ್ಯವನ್ನೆಸಗಿದ ಇವನು ಯೋಗ 
ಸಿದ್ದಿಯುಳ್ಳವನೊ, ತಪಸ್ಸಿದ್ದಿಯುಳ್ಳವನೊ, ಅಥವಾ ದೇವತೆಯೊ ಆಗಿರಬೇಕು. 

೪೪. ನಿಜವಾಗಿಯೂ ಇವನ ತಾಯಿಯು ಗೌರೀದೇವಿಯು. ತಂದೆಯು 
ಮಹೇಶ್ವರನೇ ಆಗಿರಬೇಕು. ಆದುದರಿಂದಲೆ ಇವನು ಅಪರಿಮಿತ ಶಕ್ತಿಯುಳ್ಳ 
ವನಾಗಿ ಒಂಬತ್ತು ಅಕ್ಸಾಹಿಣೀಸೇನೆಗಳನ್ನು ಗೆದ್ದನು.” 

೪೫. ಹೀಗೆ ಆಶ್ಚರ್ಯಗೊಂಡವರೂ, ಸಂತೋಷವುಳ್ಳವರೂ, ಪರಸ್ಪರ 
ವಾಗಿ ಹೊಗಳುವವರೂ:ಆದ ಮಂತ್ರಿಗಳು ಅವನನ್ನು ನೀನಾರೆಂದು ಕೇಳಲು 
ಅವನು ತನ್ನ ನಿಜವಾದ ವೃತ್ತಾಂತವನ್ನರುಹಿದನು. 


ತ್ರಯೋದೆಶೋತಧ್ಯಾಯೆಃ ೧೯೫ 


ಸಮಾಗತಂ ಸ್ವಪಿತರಂ ನಿಸ್ಮಯಾಹ್ಲಾ ದನಿಪ್ಲುತೆಂ ! 


ಮುಂಚಂತಮಾನಂದಜಲಂ ನವಂದೇ ಪ್ರೇಮನಿಹೃಲಃ ॥ ೪೬ ॥ 
ಸರಾಜಾ ನಿಜಪುತ್ರೇಣ ಪ್ರಣಯಾದಭಿವಂದಿತಃ । 
ಅಶ್ಲಿಸ್ಯ ಗಾಢಂ ತರಸಇ ಬಭಾಷೇ ಪ್ರೇಮಕಾತರಃ ॥ ೪೭ ॥ 


ಕಸ್ತ್ವಂ ದೇವೋ ಮನುಷ್ಯೋ ವಾ ಗಂಧರ್ವೋ ವಾ ಮಹಾಮತೇ | 
ಕಾ ಮಾತಾ ಜನಕಃ ಕೋ ವಾ ಕೋ ದೇಶ ಸ್ತನ ನಾಮ 80 ॥೪೪ಳ॥ 
ಕಸ್ಮಾನ್ನಃ ಶತ್ರುಭಿರ್ಬದ್ಧಾನ್ಮ ಎತಾನಿನ ಹತೌಜಸಃ । 


ಕಾರುಣ್ಯಾದಿವ ಸಂಪ್ರಾಪ್ಯ ಸಪತ್ಲೀಕಾನ್ಮುಮೋಚ ಯಃ ॥ ೪೯॥ 
ಕುತೋ ಲಬ್ಧಮಿದಂ ಧೈರ್ಯಂ ಶೌರ್ಯಂ ಶೇಜೋಬಲೋನ್ನತಿಃ 1 
ಜಿಗೀಸಸೀವ ಲೋಕಾಂಸ್ಟ್ರೀನ್ಸದೇವಾ$ ಸುರಮಾನುಷಾನ್‌ ೫೦ ॥ 


ಅಪಿ ಜನ್ಮಸಹಸ್ರೇಣ ತವಾನೃಣ್ಯಂ ಮಹೌಜಸಃ । 

ಕರ್ತುಂ ನಾಹಂ ಸಮರ್ಥೋಸ್ಮಿ ಸಹೈಭಿರ್ದಾರಬಾಂಧವೈಃ ॥ ೫೧% 
ಇಮಾನ್ಸುತ್ರಾನಿಮಾಃ ಪತ್ಚೀರಿದಂ ರಾಜ್ಯಮಿದಂ ಪುರಂ । 

ಸರ್ವಂ ವಿಹಾಯ ಮಚ್ಚಿತ್ತಂ ತ್ವಯ್ಕ್ಯೇನ ಪ್ರೇಮಬಂಧನಂ ॥ ೫೨ ॥ 





೪೬, ಆಶ್ಚರ್ಯಸಂತೋಷಗಳಲ್ಲಿ ಮುಳುಗಿ ಆನಂದಬಾಷ್ಪಗಳನ್ನು 
ಸುರಿಸುತ್ತ ಅಲ್ಲಿ ಬಂದಿರುವ ತಂದೆಯನ್ನು ಪ್ರೀತಿಯಿಂದ ವಂದಿಸಿದನು. 

೪೭. ಆ ರಾಜನು ತನ್ನ ಮಗನು ಪ್ರೀತಿಯಿಂದ ನಮಸ್ಕಾರಮಾಡಲು 
ಅವನನ್ನು ಪ್ರೇಮದಿಂದ ಬಿಗಿಯಾಗಿ ತಬ್ಬಿಕೊಂಡು ಇಂತೆಂದನು. 

೪೮-೪೯. “ಎಲೈ ಪ್ರಾಜ್ಞನೆ! ನೀನಾರು? ದೇವತೆಯೊ? ಮನುಷ್ಯನೊ? 
ಗಂಧರ್ವನೊ? ನಿನ್ನ ತಾಯಿಯಾರು? ತಂದೆಯಾರು? ನಿನ್ನ ದೇಶವಾವುದು? 
ನಿನ್ನ ಹೆಸರೇನು? ನೀನು ಯಾವ ಕಾರಣದಿಂದ ದಯೆಗೊಂಡು ಇಲ್ಲಿಗೆ ಬಂದು 
ಶತ್ರುಗಳಿಂದ ಬಂಧಿತರಾಗಿ ಸತ್ತವರಂತೆ ಶಕ್ತಿಯಿಲ್ಲದಿದ್ದ ನಮ್ಮನ್ನು ಪತ್ನಿಯ 
ರೊಡನೆ ಬಿಡಿಸಿದೆ? 

೫೦. ಈ ಶೌರ್ಯವೂ, ಧೈರ್ಯವೂ, ತೇಜಸ್ಸೂ, ಅತಿ ಬಲವೂ ನಿನಗೆ 
ಎಲ್ಲಿಂದ ಬಂದಿತು? ದೇವತೆಗಳು, ಅಸುರರು, ಮನುಷ್ಯರು ಇವರಿಂದೆ ಸಹಿತ 
ವಾದ ಮೂರು ಲೋಕಗಳನ್ನು ಜಯಸಿಲಿಚ್ಛಿಸುವಂತಿರುವೆ. 

೫೧. ಅತಿ ಬಲಿಷ್ಕನಾದ ನಿನ್ನ ಖುಣವನ್ನು ತೀರಿಸಲು ನಾನು ಅನೇಕ 
ಜನ್ಮಗಳಿಂದಲೂ ಈ ಪತ್ನಿ ಬಂಧುಗಳೊಡನೆ ಸಮರ್ಥನಲ್ಲ. 

೫೨. ಈ ನನ್ನ್ನ ಮನಸ್ಸು ಈ ಮಕ್ಕಳನ್ನೂ, ಈ ಹೆಂಡತಿಯರನ್ನೂ 
ಈ ರಾಜ್ಯವನ್ನೂ, ಈ ನಗರವನ್ನೂ ಇವೆಲ್ಲವನ್ನೂ ಬಿಟ್ಟು ನಿನ್ನಲ್ಲಿಯೇ ಪ್ರೀತಿ 
ಯಿಂದ ಆಸಕ್ತವಾಗಿರುವುದು. 


೧೯೬ ಶ್ರೀ ಸ್ಮಾಂದೆಮೆಹಾಪುರಾಣಂ 


ಸರ್ವಂ ಕಥೆಯ ಮೇ ತಾತ ಮತ್ತ್ರಾಣಪರಿರಕ್ಸಕೆ | 


ಏತಾಸಾಂ ಮಮ ಪತ್ಲೀನಾಂ ತ್ವದಧೀನಂ ಹಿ ಜೀವಿತಂ 1 ೫೩ ॥ 
ಸೂತ ಉವಾಚ :-- 

ಇತಿ ಪೃಷ್ಟಃ ಸ ಭದ್ರಾಯುಃ ಸ್ವಪಿತ್ರಾ ತಮಭಾಷತ । 

ಏಷ ವೈಶ್ಯಸುತೋ ರಾಜನ್ನ್ಸುನಯೋ ನಾಮ ಮತ್ಸಖಾ ॥ ೫೪ 0 


ಅಹಮಸ್ಕ ಗೃಹೇ ರಮ್ಯೇ ವಸಾಮಿ ಸಹಮಾತೃಶಃ । 

ಭದ್ರಾಯುರ್ನಾಮ ಮದ್ಭೃತ್ತೆಂ ಪಶ್ಚಾದ್ವಿಜ್ಞಾ 'ಸಯಾನಿ ತೇ ॥೫೫॥ 
ಪ್ರವಿಶ್ಯ ಭದ್ರಂ ತೇ ಸದಾರಃ ಸಸುಷೃ ಜ್ಜ ನಃ । 

ತ್ಯಕ್ತ್ವಾ `ಭೆಯಮರಾತಿಭ್ಯೊ € ವಿಹರಸ್ಸ ಜಸ ॥ ೫೬ ॥ 
ನೈತಾನ್ಮುಂಚೆ ರಿಪೂಂಸ್ತಾ ವದಾ ,ವದಾಗಮನಂ ಮಮ । 

ಅಹಮದ್ಯ ಗಮಿಷ್ಯಾಮಿ ಶೀಘುಮಾತ್ಮನಿನೇಶನೆಂ 1 ೫೭॥ 
ಇತ್ಯುಕ್ತ್ವಾ ನೃಪಮಾಮಂತ್ರ್ಯ ಭದ್ರಾಯುರ್ನ್ಯಪನಂದನಃ ! 

ಆಜಗಾಮ ಸ್ವಭವನಂ ಮಾತ್ರೇ ಸರ್ವಂ ನ್ಯವೇದಯತ್‌ ॥ ೫೮ ॥ 
ಸಾಹಿ ಹೃಷ್ಟಾ ಸ್ವತನೆಯಂ ಪರಿರೇಭೇಃ ಶ್ರುಲೋಚೆನಾ । 

ಸಚೆ ವೈಶ್ಯಪತಿಃ ಪ್ರೇಮ್ಡಾ ಪರಿಷ್ಟಜ್ಯಾಂಭ್ಯಪೂಜಯತ್‌ ॥೫೯॥ 

೫೩. ನನ್ನ ಪ್ರಾಣವನ್ನು ರಕ್ಷಿಸಿದ ಮಗುವೆ! ನನಗೆಲ್ಲವನ್ನೂ ತಿಳಿಸು. 
ಈ ನನ್ನ ಪತ್ನಿಯರ ಜೀವವು ನಿನ್ನಧೀನವಾಗಿರುವುದು.” 

೫೪, ಸೂತನು ಹೇಳುತ್ತಾನೆ:--ತಂದೆಯು ಹೀಗೆ ಕೇಳಲು ಆ ಭದ್ರಾ 
ಯುವು ಅವನನ್ನು ಕುರಿತು ಇಂತೆಂದನು. "" ದೊರೆಯೆ ! ಇವನು ವೈಶ್ಯತನಯ 
ನಾಗಿರುವ ನನ್ನ ಗೆಳೆಯನಾದ ಸುನಯನು. 

೫೫. ನಾನು ತಾಯಿಯೊಡನೆ ರಮ್ಯವಾದ ಇವನ ಮನೆಯಲ್ಲಿ ವಾಸ 
ಮಾಡುತ್ತಿದ್ದೇನೆ. ನನ್ನ ಹೆಸರು ಭದ್ರಾಯುವೆಂದು. ನನ್ನ ವೃತ್ತಾಂತವನ್ನು 
ಆ ಮೇಲೆ ನನಗೆ ಅರಿಕೆಮಾಡಿಕೊಳ್ಳು ತ್ಕೇನೆ. 

೫೬. ನೀನು ಸಿನ್ನ ಮಂಗಳ 'ಕಗರವನ್ನು ಪತ್ತಿ ಸ್ನೇಹಿತರು ಇವರೊಡನೆ 
ಪ್ರವೇಶಿಸಿ ಶತ್ರುಗಳಿಂದ ಭಯಗೊಳ್ಳದೆ ಸುಖವಾಗಿ ವಿಹರಿಸು. 

೫೭. ಈ ಶತ್ರುಗಳನ್ನು ನಾನು ಮರಳಿ ಬರುವವರೆಗೆ ಬಿಡಬೇಡ. ನಾನೀಗ 
ಜಾಗ್ರತೆಯಾಗಿ ನನ್ನ ಮನೆಗೆ ಹೋಗುವೆನು.” 

೫೮. ಭದ್ರಾಯುವು ಹೀಗೆಂದು ರಾಜನನ್ನು ಕೇಳಿಕೊಂಡು ತನ್ನ ಮನೆಗೆ 
ಬಂದು ನಡೆದೆ ವೃತ್ತ್ಯಾಂತವನ್ನೆಲ್ಲ ತಾಯಿಗೆ ತಿಳಿಸಿದನು. 


೫೯. ಅವಳೂ ಸಂತೋಷಗೊಂಡು ಆನೆಂದಬಾಷ್ಟ ವನ್ನು ಸುರಿಸುತ್ತ 
ಮಗನನ್ನು ಅಪ್ಪಿಕೊಂಡಳು. ಆ ವೈಶ್ಯಕೊಡೆಯನೂ ಅವೆನನ್ನು ಸ ತಿಯಿಂದ 


ಆಲಿಂಗಿಸಿ ಪೂಜಿಸಿದನು. 


ತ್ರಯೋದಶೋತಧ್ಯಾಯಃ ೧೯೭ 


ವಜ್ರ ಬಾಹುಶ್ಚ ರಾಜೇಂದ್ರಃ ಪ್ರವಿಷ್ಟೋ ನಿಜಮಂದಿರಂ । 


ಸ್ತ್ರೀಪುತ್ರಾಂಃಮಾತ್ಯಸಹಿತಃ ಪ್ರಹರ್ಷಮತುಲಂ ಯಯೌ ॥೬೦॥ 
ತಸ್ಯಾಂ ನಿಶಾಯಾಂ ವ್ಯುಷ್ಟಾಯಾಮೃಷಭೋ ಯೋಗಿನಾಂ ವರಃ । 
ಚಂದ್ರಾಂಗದಂ ಸಮಾಗತ್ಯ ಸೀಮಂತಿನ್ಯಾಃ ಪತಿಂ ನೃಪಂ ॥೬೧॥ 
ಭದ್ರಾಯುಷಃ ಸಮುತ್ಪತ್ತಿಂ ತಸ್ಯ ಕರ್ಮಾಂಹ್ಯಮಾನುಷಂ ! 

ಆನೇದ್ಯ ರಹಸಿ ಪ್ರೇಮ್ಣಾ ತ್ವತ್ಸುತಾಂ ಕೀರ್ತಿಮಾಲಿನೀಂ ॥ ೬೨ ॥ 
ಭದ್ರಾಯುಷೇ ಪ್ರಯಚ್ಛೇತಿ ಜೋಧಯಿತ್ವಾ ಚ ನೈಷಧಂ । 

ಯಷಭೋ ನಿರ್ಜಗಾಮಾಥ ದೇಶಕಾಲಾರ್ಥತತ್ವನಿತ್‌ ॥ ೬೩ ॥ 

॥ ನಿಶೇಷಕಂ ॥ 


ಅಥ ಚಂದ್ರಾಂಗದೋ ರಾಜಾ ಮುಹೂರ್ತೇ ಮಂಗಲೋಚಿತೇ। 
ಭದ್ರಾಯುಷಂ ಸಮಾಹೂಯ ಪ್ರಾಯಚ್ಛತ್ಛೀರ್ತಿಮಾಲಿನೀಂ ॥ ೬೪ ॥ 
ಕೃತೋದ್ವಾಹಃ ಸ ರಾಜೇಂದ್ರತನಯಃ ಸಹ ಭಾರ್ಯಯಾ । 
ಹೇಮಾಸನಸ್ಥಃ ಶುಶುಭೇ ರೋಹಿಣ್ಯೇನ ನಿಶಾಕರಃ ॥ ೬೫ ॥ 
ನಜ್ರಬಾಹುಂ ತತ್ಸಿತರಂ ಸಮಾಹೂಯ ಸ ನೈಷಧಃ । 

ಪುರಂ ಪ್ರನೇಶ್ಯ ಸಾಂಮಾತ್ಯಃ ಪ್ರತ್ಯುದ್ಧಮ್ಯಾಂಭ,ಪೂಜಯತ್‌ ॥ ೬೬॥ 


೬೦. ವಜ್ರಬಾಹುರಾಜನೂ ತನ್ನ ಮಂದಿರವನ್ನು ಪ್ರವೇಶಿಸಿ ಪಶ್ಚೀ 
ಪುತ್ರ, ಮಂತ್ರಿಗಳೊಡನೆ ಅತ್ಯಂತವಾಗಿ ಸಂತೋಷಗೊಂಡನು. 

೬೧-೬೩. ಆ ರಾತ್ರಿ ಬೆಳಗಾಗಲು ದೇಶಕಾಲವನ್ನರಿತ ಜುಷಭಯೋಗಿಯು 
ಸೀಮಂತಿನಿಯ ಪತಿಯಾದ ಚಂದ್ರಾಂಗದನ ಬಳಿಗೆ ಬಂದು ಭದ್ರಾಯುವಿನ 
ಉತ್ಪತ್ತಿಯನ್ನೂ ಅವನ ಮನುಷ್ಯವಿಲಕ್ಸ್ಮಣವಾದ ಕಾರ್ಯವನ್ನೂ ಪ್ರೀತಿ 
ಯಿಂದ ಗುಟ್ಟಿನಲ್ಲಿ ತಿಳಿಸಿ ನಿನ್ನ ಮಗಳಾದ ಕೀರ್ತಿಮಾಲಿನಿಯನ್ನು ಅವನಿಗೆ 
ಕೊಟ್ಟು ವಿವಾಹಮಾಡೆಂದು ಹೇಳಿ ಹೊರಟುಹೋದನು. 

೬೪. ತರುವಾಯ ಚಂದ್ರಾಂಗದನು ವಿವಾಹೋಚಿತ ಮುಹೂರ್ತದಲ್ಲಿ 
ಭದ್ರಾಯುವನ್ನು ಕರೆಯಿಸಿ ಅವನಿಗೆ ಕೀರ್ತಿಮಾಲಿನಿಯನ್ನು ಕೊಟ್ಟನು. 

೬೫. ಮದುವೆಮಾಡಿಕೊಂಡ ಆ ರಾಜಕುಮಾರನು ಭಾರ್ಯೆಯೊಡನೆ 
ಸುವರ್ಣಾಸನದಲ್ಲಿ ಕುಳಿತು ರೋಹಿಣಿಯೊಡನಿರುವ ಚಂದ್ರನಂತೆ ವಿರಾಜಿ 
ಸಿದನು. 

೬೬, ನಿಷಧರಾಜನು ಕುಮಾರನ ತಂದೆಯಾದ ವಜ್ರಬಾಹುವನ್ನು ತನ್ನ 
ಪಟ್ಟಣಕ್ಕೆ ಕರೆಯಿಸಿ ಮಂತ್ರಿಯೊಡನೆ ಅವನನ್ನು ಎದುರುಗೊಂಡು ಪೂಜಿ 
ಸಿದನು. 


೧೯೮ ಶ್ಶೀ ಸ್ಥಾಂದಮಹಾಪುರಾಣಂ 


ತೆತ್ರಾಂ ಪಶ್ಯತೃತೋದ್ವಾಹಂ ಭದ್ರಾಯುಷಮರಿಂದಮಂ ಟ 


ಸಾದಯೋಃ ಪತಿತಂ ಪ್ರೇಮ್ಣಾ ಹರ್ಷಾತ್ತಂ ಪರಿಷಸ್ವಜೇ ॥೬೭॥ 
ಏಷ ಮೇ ಪ್ರಾಣದೋ ವೀರ ಏಷ ಶತ್ರುನಿಷೂದನಃ । 

ಅಥಾಃ ಪ್ಯಜ್ಞಾ ತವಂಶೋಯಂ ಮಯಾನಂತಪರಾಕ್ರಮಃ 1 ೬೮ ॥ 
ಏಷ ತೇ ನೃಪ ಜಾಮಾತಾ ಚಂದ್ರಾಂಗದನುಹಾಬಲಃ । 

ಅಸ್ಯ ನಂಶಮಥೋತ್ಪ್ಸತ್ತಿಂ ಶ್ರೋತುಮಿಚ್ಛಾಮಿ ತತ್ವತಃ ॥೬೯॥ 
ಇತ್ನಂ ದಶಾರ್ಣರಾಜೇನ ಪ್ರಾರ್ಥಿತೋ ನಿಷಧಾಂಧಿಪಃ । 

ವಿವಿಕ್ತ ಉಪಸಂಗಮ್ಯ ಪ್ರಹಸನ್ನಿದಮುಬ್ರವೀತ್‌ ॥೭೦॥ 
ಏಷ ತೇ ತನಯೋ ರಾಜಂಛೈಶನೇ ಕೋಗಪೀಡಿತಃ । 

ತ್ವಯಾ ವನೇ ಪರಿತ್ಯಕ್ತಃ ಸಹ ಮಾತ್ರಾ ರುಜಾರ್ತಯಾ ॥ ೭೧॥ 
ಪರಿಭ್ರಮಂತೀ ವಿಪಿನೇ ಸಾ ನಾರೀ ಶಿಶುನಾಂಮುನಾ । 
ದೈವಾದ್ಮೈಶ್ಯಗೃ ಹಂ ಪ್ರಾಪ್ತಾ ತೇನ ವೈಶ್ಯೇನ ರಕ್ಷಿತಾ ॥ ೭೨ ॥ 
ಅಥಾಸೌ ಬಹುರೋಗಾರ್ತೊೋ ಮೃತಸ್ತವ ಕುಮಾರಕಃ । 

ಕೇನಾಃಂಪಿ ಯೋಗಿರಾಜೇನ ಮೃತಃ ಸಂಜೀವಿತಃ ಪುನಃ ॥ ೭೩ ॥ 


ರಾರಾ 


೬೭. ಅಲ್ಲಿ ವಿವಾಹಿತನಾಗಿ ತನಗೆ ನಮಸ್ಥಾರಮಾಡಿದ ಭದ್ರಾಯುವನ್ನು 
ವಜ್ರಬಾಹುವು ಸಂತೋಷದಿಂದ ಆಲಿಂಗಿಸಿದನು. 

೬೮. ""ಇವನು ನನಗೆ ಪ್ರಾಣದಾನಮಾಡಿದವನೂ, ವೀರನೂ, ಶತ್ರು 
ನಾಶಕನೂ ಆಗಿದ್ದಾನೆ. ಆದರೆ ಈ ಶೂರನ ವಂಶವನ್ನು ನಾನರಿಯೆನು. 

೬೯. ಚಂದ್ರಾಂಗದ! ಮಹಾಬಲಶಾಲಿಯಾದ ಈ ನಿನ್ನ ಅಳಿಯನ 
ವಂಶವನ್ನೂ, ಹುಟ್ಟದ ಶ್ರಮವನ್ನೂ ಕೇಳಲು ಬಯಸುವೆನು.” 

೭೦. ಹೀಗೆ ದಶಾರ್ಣರಾಜನಾದ ವಜ್ರಬಾಹುವು ಪ್ರಾರ್ಥಿಸಲು ನಿಷಧ 
ದೇಶದ ದೊರೆಯಾದ ಚಂದ್ರಾಂಗದನು ಗುಟ್ಟಾದ ಸ್ಥಳಕ್ಕೆ ಅವನನ್ನು ಕರಿದು 
ನಗುತ್ತ ಹೀಗೆಂದನು. 

೭೧. "" ಇವನು ಬಾಲ್ಯವಲ್ಲಿ ಕೋಗಪೀಡಿತನಾದುದರಿಂದ ನೀನು ರುಗ್ಗ 
ಳಾದ ತಾಯಿಯೊಡನೆ ಕಾಡಿನಲ್ಲಿ ತ್ಯಜಿಸಿದ ನಿನ್ನ ಮಗನು. 

೭೨. ಇವನೆ ತಾಯಿಯು ಇವನೊಡನೆ ಕಾಡಿನಲ್ಲಿ ಅಲೆಯುತ್ತ ದೈವ 
ವಶದಿಂದ ವೈಶ್ಯನ ಮನೆಯನ್ನು ಸೇರಲು ಆ ವೈಶ್ಯರಾಜನು ಇವಳನ್ನು 
ಕಾಪಾಡಿದನು. 

೭೩. ಬಳಿಕ ಅತಿ ರೋಗದಿಂದ ಪೀಡಿತನಾದ ಈ ನಿನ್ನ ಮಗನು ಮಡಿ 
ಯಲು ಇವನನ್ನು ಒಬ್ಬ ಶಿವಯೋಗಿಯು ಬದುಕಿಸಿದನು. 


ತ್ರಯೋದಶೋ9ಧ್ಯಾಯೆಃ ೧೯೯ 


ಯೆಷಭಾಖ್ಯಸ್ಯ ತಸ್ಕೈನ ಪ್ರಭಾವಾಚ್ಛಿವಯೋಗಿನಃ I 


ರೂಪಂ ಚ ದೇನಸದೃಶಂ ಪ್ರಾಸ್ತೌ ಮಾತೃಕುಮಾರಕೌ ॥ ೭೪ ॥ 
ತೇನ ದತ್ತೇನ ಖಡ್ಸೇನ ಶಂಖೇನ ರಿಪುಘಾತಿನಾ । 

ಜಿಗಾಯ ಸಮರೇ ಶತ್ರೂಂಛಿವನರ್ಮಾಭಿರಕ್ಸಿತಃ ॥ ೭೫ ॥ 
ದ್ವಿಷಟ್ಸಿಹಸ್ರನಾಗಾನಾಂ ಬಲಮೇಕೋ ಬಿಭರ್ತ್ಯಸೌ | 

ಸರ್ವವಿದ್ಯಾಸು ನಿಷ್ಣಾತೋ ಮಮ ಜಾಮಾತೃತಾಂ ಗತಃ ॥ ೭೬॥ 
ಅತ ಏನಂ ಸಮಾದಾಯ ಮಾತರಂ ಚಾಸ್ಯ ಸುವ್ರತಾಂ ! 

ಗಚ್ಛ ಸ್ವನೆಗರೀಂ ರಾಜನ್ರಾಸ್ಸ್ಯ್ಯಸಿ ಶ್ರೇಯ ಉತ್ತಮಂ ॥೭೭॥ 
ಇತಿ ಚಂದ್ರಾಂಗದಃ ಸರ್ವಮಾಖ್ಯಾಯಾಂತರ್ಗ್ಯಹೇ ಸ್ಥಿತಾಂ ! 
ತಸ್ಯಾಗ್ರಪತ್ಲೀಮಾಹೂಯ ದರ್ಶಯಾಮಾಸ ಭೂಷಿತಾಂ ॥ ೭೮ ॥ 


ಇತ್ಯಾದಿ ಸರ್ವಮಾಕರ್ಣ್ಯ ದೃಷ್ಟ್ವಾ ಚ ಸೆ ಮಹೀಪತಿಃ ! 
ವ್ರೀಡಿತೋ ನಿತರಾಂ ಮೌಢ್ಯಾತ್ಸ್ಪಕೃತಂ ಕರ್ಮ ಗರ್ಹಯನ್‌ ॥೩೯॥ 
ಪ್ರಾಪ್ತಶ್ಚ ಸರಮಾನಂದಂ ತಯೋರ್ದರ್ಶನಕೌತುಕಾತ್‌ । 


ಪುಲಕಾಂಕಿತಸರ್ವಾಂಗಸ್ತಾವುಭೌ ಪರಿಷಸ್ವಜೇ 1 ೮೦॥ 
ಏವಂ ನಿಷಧರಾಜೇನ ಪೂಜಿತಶ್ಹಾಭಿನಂದಿತಃ । 
ಸ ಭೋಜಯಿತ್ನಾ ತಂ ಸಮ್ಯಕ್ಸಯಂ ಚ ಸಹಮಂತ್ರಿಭಿಃ ॥ ೮೧॥ 


೭೪. ಖುಷಭನೆಂಬ ಆ ಶಿವಯೋಗಿಯ ಪ್ರಭಾವದಿಂದಲೆ ಈ ತಾಯಿ 
ಮಕ್ಕಳು ದೇವತೆಗಳಿಗೆ ಸಮಾನವಾದ ಆಕೃತಿಯನ್ನು ಪಡೆದರು. 

೭೫, ಆ ಯೋಗಿಯು ಕೊಟ್ಟ ಕತ್ತಿ, ಶಂಖ ಇವುಗಳಿಂದಲೂ, ಶಿವಕವಚ 
ದಿಂದಲೂ ರಕ್ಸಿತನಾದ ಇವನು ಯುದ್ಧ ದಲ್ಲಿ ಶತ್ರುಗಳನ್ನು ಗೆದ್ದನು. 

೭೬-೭೭. ಹನ್ನೆರಡುಸಾವಿರ ಆನೆಗಳ ಬಲವುಳ್ಳ ಸಕಲ ವಿದ್ಯಾಕುಶಲನಾದ 
ಇವನು ನೆನ್ನ ಅಳಿಯನಾದನು. ಆದುದರಿಂದ ಇವನನ್ನೂ ಸತಿವ್ರತೆಯಾದ ಇವನ 
ತಾಯಿಯನ್ನೂ ಕರೆದುಕೊಂಡು ನಿನ್ನ ಪಟ್ಟಣಕ್ಕೆ ಹೋಗು. ನೀನು ಉತ್ತಮ 
ವಾದ ಶ್ರೇಯಸ್ಸನ್ನು ಹೊಂದುವೆ." 

೭೮. ಚಂದ್ರಾಂಗದನು ಹೀಗೆ ಎಲ್ಲವನ್ನೂ ಹೇಳಿ ಒಳಮನೆಯಲ್ಲಿ 
ಅಲಂಕೃತಳಾಗಿದ್ದ ಅವನ ಜ್ಯೇಷ್ಠಭಾರ್ಯೆಯನ್ನು ಕರೆಯಿಸಿ ದಶಾರ್ಣರಾಜನಿಗೆ 
ತೋರಿಸಿದನು. 

೭೯-೮೩. ಆ ವಜ್ರಬಾಹುವು ಈ ಎಲ್ಲ ಮಾತನ್ನೂ ಕೇಳಿ ಪಶ್ಚೀಪುತ್ರರನ್ನು 
ಕಂಡು ನಾಚಿಕೆಗೊಂಡು ತಾನು ಮೂಢತನದಿಂದೆಸಗಿದ ಕೆಲಸವನ್ನು ನಿಂದಿಸುತ್ತ 
ಅವರ ದರ್ಶನದಿಂದ ಅತ್ಯಾನಂದಭರಿತನಾಗಿ ರೋಮಾಂಚಗೊಂಡು ಆ ಇಬ್ಬ 
ರನ್ನು ತಬ್ಬಿಕೊಂಡನು. ಹೀಗೆ ನಿಷಧರಾಜನು ಪೂಜಿಸಿ ಸಂತೋಷಗೊಳಿಸಲು 


೨೦೦ ಶ್ರೀ ಸ್ಕಾಂದಮಹಾಪುರಾಣಂ 


ತಾಮಾತ್ಮನೋಂಗ್ರಮಹಿಹೀಂ ಪುತ್ರಂ ತಮಸಿ ತಾಂ ಸ್ನುಷಾಂ । 


ಆದಾಯ ಸಪರೀವಾರೋ ವಜ್ರಬಾಹುಃ ಪುರೀಂ ಯಯೌ ॥ ೮೨ ॥ 
ಸ ಸಂಭ್ರಮೇಣ ಮಹತಾ ಭದ್ರಾಯುಃ ಪಿತೃಮಂದಿರಂ । 

ಸಂಪ್ರಾಪ್ಯ ಪರಮಾನಂದಂ ಚಕ್ರೇ ಸರ್ವಪುರೌಕಸಾಂ ॥ ೮೩ ॥ 
ಕಾಲೇನ ದಿನಮಾರೂಢೇ ಪಿತರಿ ಪ್ರಾಪ್ತಯೌವನಃ । 

ಭದ್ರಾಯುಃ ಪೃಥಿನೀಂ ಸರ್ವಾಂ ಶಶಾಸಾದ್ಭುತನಿಕ್ರಮಃ ॥ ೮೪ ॥ 


ಮಾಗಧೇಶಂ ಹೇಮರಥಂ ಮೋಚೆಯಾಮಾಸ ಬಂಧನಾತ್‌ । 
ಸಂಧಾಯ ಮೈತ್ರೀಂ ಪರಮಾಂ ಬ್ರಹ್ಮರ್ಹೀಣಾಂ ಚೆ ಸನ್ನಿಧೌ ॥ ೮೫॥ 
ಇತ್ಥಂ ತ್ರಿಲೋಕಮಹಿತಾಂ ಶಿವಯೋಗಿಪೂಜಾಂ 
ಕೃತ್ವಾ ಪುರಾತನಭವೇಃಪಿ ಸ ರಾಜಸೂನುಃ । 
ನಿಸ್ತೀರ್ಯ ಮಃಸಹನಿಪದ್ಗಣಮಾಪ್ತರಾಜ್ಯ 
ಶ್ಚ ೦ದ್ರಾಂಗದಸ್ಯ ಸುತಯಾ ಸಹ ಸಾಧು ರೇಮೇ ॥ ೮೬ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ಶೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ «" ಭದ್ರಾಯು ವಿವಾಹ 
ಕಥನಂ?” ನಾಮ ತ್ರಯೋದಶೋಂಧ್ಯಾಯಃ 


ವಜ್ರಬಾಹುವು ಆ ಪುತ್ರನಿಗೆ ಭೋಜನಮಾಡಿಸಿ ತಾನೂ ಮಂತ್ರಿಗಳೊಡನೆ ಊಟ 
ಮಾಡಿ ತನ್ನ ಜ್ಯೇಷ್ಮ್ಠಭಾರ್ಯೆಯನ್ನೂ, ಆ ತನಯನನ್ನೂ, ಸೊಸೆಯಾದ ಕೀರ್ತಿ 
ಮಾಲಿನಿಯನ್ನೂ ಕರೆದುಕೊಂಡು ಪರಿವಾರ ಸಹಿತನಾಗಿ ತನ್ನ ಪಟ್ಟಣಕ್ಕೆ 
ಹೋದನು. ಆ ಭದ್ರಾಯುವು ಮಹಾ ಸಂಭ್ರಮದಿಂದ ತಂದೆಯ ಮನೆಯನ್ನು 
ಸೇರಿ ಸಮಸ್ತ ಪಟ್ಟಣಿಗರಿಗೂ ಅತ್ಯಾನಂದವನ್ನುಂಟುಮಾಡಿದನು. 

೮೪. ಕಾಲಕ್ರಮದಿಂದ ವಜ್ರಬಾಹುವು ದಿವಂಗತನಾಗಲು ಯುವಕನಾದ 
ಭದ್ರಾಯುವು ಅತ್ಯಂತ ಪರಾಕ್ರಮವುಳ್ಳವನಾಗಿ ಸಕಲ ಭೂಮಂಡಲವನ್ನೂ 
ಆಳಿದನು. 

೮೫. ಬ್ರಹ್ಮರ್ಹಿಗಳ ಮುಂದೆ ಹೇಮರಥನೊಡನೆ ಸಂಧಿಮಾಡಿಕೊಂಡು 
ಅವನನ್ನು ಬಂಧನದಿಂದ ಬಿಡಿಸಿದನು. 

೮೬. ಹೀಗೆ ಆ ರಾಜಕುಮಾರನು ಹಿಂದಿನ ಜನ್ಮದಲ್ಲಿ ಅತಿ ಪೂಜ್ಯವಾದ 
ಶಿವಯೋಗಿಯ ಪೂಜೆಯನ್ನೆಸಗಿ ಸಹಿಸಲಾಗದ ಆಪತ್ತುಗಳನ್ನು ದಾಟ ರಾಜ್ಯ 
ವನ್ನು ಪಡೆದು ಕೀರ್ತಿಮಾಲಿನಿಯೊಡನೆ ವಿನೋದಹಪಡುತ್ತಿದ್ದನು. 


ಇಲ್ಲಿಗೆ ಎಂಬತ್ತೊಂದು ಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಯಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ " ಭದ್ರಾಯು ವಿವಾಹಳಥನ''ವೆಂಬ 
ಹದಿಮೂರನೆಯ ಅಧ್ಯಾಯವು ಮಂಗಿದುದು 


೫ ಶ್ರೀಃ ತೆ 
ಅಥ ಚತುರ್ದಶೋಂಧ್ಯಾಯಃ 
ಭದ್ರಾಯು ಶಿವಪ್ರಸಾದಕಥನಂ 
ಸೂತ ಉವಾಚ :-- 

ಪ್ರಾಪ್ತಸಿಂಹಾಸನೋ ವೀರೋ ಭದ್ರಾಯುಃ ಸ ಮಹೀಪತಿಃ । 
ಪ್ರನಿನೇಶ ನನಂ ರಮ್ಯಂ ಕದಾಚಿದಾರ್ಯೆಯಾ ಸಹ ॥೧॥ 
ತಸ್ಮಿನ್ನಿಕಸಿತಾಂಶೋಕಪ್ರಸೂನನವನಪಲ್ಲವೇ । 
ಪ್ರೋತ್ಸುಲ್ಲಮಲ್ಲಿಕಾಖಂಡಕೂಜದ್ಭ ಮರಸಂಕುಲೇ ॥೨॥ 
ನವಕೇಸರಸೌರಭ್ಯ ಬದ್ಧ ರಾಗಿಜನೋತ್ಸವೇ । 
ಸದ್ಯಃ ಕೋರಕಿತಾಂಶೋಕತಮಾಇಗ ಪನಾಂತರೇ 1೩ ॥ 
ಪ್ರಸೂನಪ್ರಕ ರಾನಮ್ರಮಾಧನೀನವಮಂಡಹಪೇ | 
ಪ್ರವಾಲಕುಸುಮದ್ಯೋತಚೂತಶಾಖಿಭಿರಂಚಿತೇ ॥೪॥ 
ಪುನ್ನಾಗವನವಿಭ್ರಾಂತಪುಂಸ್ಕೋಕಿಲನಿರಾವಿಣೆ । 
ವಸಂತಸಮಯೇ ರಮ್ಯೇ ನಿಜಹಾರ ಸ್ತ್ರಿಯಾ ಸಹ ॥೫॥ 


ಕನ್ನಡದ ಅನುವಾದ 
ಭದ್ರಾಯತಿಶಿವಪ್ರಸಾದಕಥನ 


೧, ಸೂತನು ಹೇಳುತ್ತಾನೆ:--ತಂದೆಯ ಸಿಂಹಾಸನವನ್ನು ಪಡೆದ ವೀರ 
ನಾದ ಆ ಭದ್ರಾಯುರಾಜನು ಒಂದಾನೊಂದು ದಿನ ಹೆಂಡತಿಯೊಡನೆ ರಮ್ಯ 
ವಾದ ಅರಣ್ಯವನ್ನು ಹೊಕ್ಕನು. 

೨-೫. ಅರಳಿದ ಪುಷ್ಪ ಮತ್ತು ಹೊಸತಳಿರುಗಳುಳ್ಳ ಅಶೋಕವೃಕ್ಸಗಳಿಂದ 
ತುಂಬಿ ವಿಕಾಸಗೊಂಡ ಮಲ್ಲಿಗೆಯ ಹೂವುಗಳ ಸಮೂಹದಲ್ಲಿ Pend 
ತಿರುವ ದುಂಬಿಗಳಿಂದ ವ್ಯಾಪ್ತವಾಗಿ, ಹೊಸತಾದ ಕೇಸರಪುಷ್ಪದ ಸುವಾ 
ಸನೆಯಲ್ಲಿ ಆಸಕ್ತರಾದ ಕಾಮಿಗಳಿಗೆ ಸಂತೋಷವನ್ನುಂಟುಮಾಡುತ್ತ, ಆಗಲೆ 
ಮೊಗ್ಗಾಗಿರುವ ಅತೋಕ, ತಮಾಲತರುಗಳ ವನಗಳುಳ್ಳುದಾಗಿ, ಹೂಗಳ 
ಸಮೂಹದಿಂದ ಬಗ್ಗಿದ ಮಲ್ಲಿಗೆಯ ಮಂಟಪವುಳ್ಳುದಾಗಿ, ಚಿಗುರು, ಹೂವು 
ಗಳಿಂದ ಕಂಗೊಳಿಸುತ್ತಿರುವ ಮಾವಿನ ಕೊಂಬೆಗಳಿಂದಲೂ ಮನೋಹರ 
ವಾಗಿ, ಸುರಗಿಯ ವನದಲ್ಲಿ ಸಂಚರಿಸುತ್ತಿರುವ ಗಂಡು ಕೋಗಿಲೆಗಳ ಧ್ವನಿ 
ಯುಳ್ಳುದಾಗಿ ರಮ್ಯವಾಗಿರುವ ವಸಂತಕಾಲದಲ್ಲಿ ಪತ್ನಿಯೊಡನೆ ವಿಹರಿಸಿದನು. 

F 


೨೦೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಥಾವಿ ದೂರೇ ಕ್ರೋಶಂತೌ ಧಾವಂತೌ ದ್ವಿಜದಂಪತೀ । 


ಅನ್ವೀಯಮಾನೌ ವ್ಯಾಫ್ರೇಣ ದದರ್ಶ ನೃಪಸತ್ತಮಃ Waku 
ಪಾಹಿ ಪಾಹಿ ಮಹಾರಾಜ ಹಾ ರಾಜನೈರುಣಾನಿಧೇ | 

ಏಷ ಧಾವತಿ ಶಾರ್ದೂಲೋ ಜಗ್ಗುಮಾವಾಂ ಮಹಾರಯಃ 1೭॥ 
ಏಷ ಪರ್ವತಸಂಕಾಶಃ ಸರ್ವಪ್ರಾಣಿಭಯಂಕರಃ । 

ಯಾವನ್ನ ಖಾದತಿ ಪ್ರಾಪ್ಯ ತಾವನ್ನೌ ರಕ್ಷ ಭೂಪತೇ Hen 


ಇತ್ನಮಾಕ್ರಂದಿತಂ ಶ್ರುತ್ವಾ ಸ ರಾಜಾ ಧನುರಾದದೇ । 
ತಾವದಾಗತ್ಯ ಶಾರ್ದೂಲೋ ಮಧ್ಯೇ ಜಗ್ರಾಹ ತಾಂವಧೂಂ ॥೯॥ 
ಹಾ ನಾಥ ನಾಥ ಹಾಕಾಂತ ಹಾ ಶಂಭೋ ಜಗತಃ ಪತೇ । 


ಇತಿ ರೋರೂಯಮಾಣಾಂ ತಾಂ ಯಾವಜ್ಜಗ್ರಾಹ ಭೀಷಣಃ H ೧೦ 
ತಾನತ್ಸ ರಾಜಾ ನಿಶಿತೈರ್ಭಲ್ಲೈರ್ವ್ಯಾಫ್ರುಮತಾಡಯತ್‌ | 

ನಚ ತೈರ್ನಿವ್ಯಘೇ ಕಿಂಚಿದ್ದಿರೀಂದ್ರ ಇವ ವೃಷ್ಟಿಭಿಃ ॥ ೧೧ ೫ 
ಸಶಾರ್ದೂಲೋ ಮಹಾಸತ್ವೋ ರಾಜ್ಞೋಸ್ತ್ರೈರಕೃತವ್ಯಥಃ | 
ಬಲಾದಾಕೃಷ್ಯ ತಾಂ ನಾರೀಮಹಾಕ್ರಾಮತ ಸತ್ವರಃ 1 ೧೨॥ 





೬. ರಾಜನು ಆ ಕಾಡಿನಲ್ಲಿ ಹತ್ತಿರದಲ್ಲಿಯೆ ಹುಲಿಯಿಂದ ಹಿಂಬಾಲಿ 
ಸಲ್ಪಟ್ಟು ಕೂಗುತ್ತ ಓಡುತ್ತಿರುವ ಬ್ರಾಹ್ಮಣದಂಪತಿಗಳನ್ನು ಕಂಡನು. 

೭. "" ದಯಾಳುವಾದ ದೊರೆಯೆ! ಕಾಪಾಡು. ಈ ಹುಲಿಯು ನಮ್ಮನ್ನು 
ತಿನ್ನುವುದಕ್ಕಾಗಿ ಅತಿವೇಗದಿಂದ ಓಡಿಬರುತ್ತಿದೆ. 

೮. ಮಹಾರಾಜ! ಪರ್ವತದಂತಿರುವ, ಸಮಸ್ತಪ್ರಾಣಿಗಳಿಗೂ ಭಯವ 
ನ್ನುಂಟುಮಾಡುವ ಈ ಹುಲಿಯು ನಮ್ಮನ್ನು ತಿನ್ನುವುದಕ್ಕಿಂತ ಮುಂಚೆಯೆ 
ರಕ್ಷಿಸು.? 

೯. ಆ ರಾಜನು ಈ ಕೂಗನ್ನು ಕೇಳಿ ಬಿಲ್ಲನ್ನು ತೆಗೆದುಕೊಂಡನು. ಅಷ್ಟ 
ರಲ್ಲಿಯೇ ಹುಲಿಯೂ ಆ ಬ್ರಾಹ್ಮಣ ಸ್ತ್ರೀಯನ್ನು ಹಿಡಿದುಕೊಂಡಿತು. 

೧೦-೧೧. ""ಹಾ! ನಾಥ! ಹಾ! ಪ್ರಿಯ! ಹಾ! ಜಗದೊಡೆಯ, ಶಂಭೊ!? 
ಎಂದು ಗೋಳಾಡುತ್ತಿರುವೆ ಆ ಬ್ರಾಹ್ಮಣಭಾರ್ಯೆಯನ್ನು ಭಯಂಕರವಾದ ಆ 
ಹುಲಿಯು ಹಿಡಿಯುವಷ್ಟರಲ್ಲಿಯೆ ಆ ರಾಜನು ಹರಿತವಾದ ಬಾಣಗಳಿಂದ ಅದನ್ನು 
ಹೊಡೆದನು. ಆದರೆ ಆ ಹುಲಿಯು ಮಳೆಗೆ ಸಿಕ್ಕಿದ ಬೆಟ್ಟದಂತೆ ಆ ಬಾಣಗಳಿಂದ 
ಏನೂ ವ್ಯಥೆಪಡಲಿಲ್ಲ. 

೧೨. ಆ ವ್ಯಾಫ್ರೆವು ರಾಜನ ಬಾಣದಿಂದ ವ್ಯಥೆಸಡದೆ ಆ ಬ್ರಾಹ್ಮಣ 
ಸ್ತ್ರೀಯನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಶೀಘ್ರವಾಗಿ ಹೊರಟು 
ಹೋಯಿತು 


ಚತು ರ್ದಶೋತಧ್ಯಾಯಃ ೨೦ಪಿ 


ವ್ಯಾಫ್ರೇಣಾಂಪಹೃತಾಂ ಪತ್ನೀಂ ವೀಕ್ರ್ಯ ವಿಸ್ರೋಂತಿಮಃಖಿತಃ । 
ರುರೋದ ಹಾ ಪ್ರಿಯೇ ಬಾಲೇ ಹಾ ಕಾಂತೇ ಹಾ ಪತಿವ್ರತೇ ॥ ೧೩ ॥ 
ಏಕಂ ಮಾವಿಂಹ ಸಂತ್ಯಜ್ಯ ಕಥಂ ಲೋಕಾಂತರಂ ಗತಾ ಟಃ 
ಪ್ರಾಣೇಭ್ಯೋಪಿ ಪ್ರಿಯಾಂ ತ್ಯಕ್ತ್ವಾ ಕಥಂ ಜೀವಿತುಮುತ್ಸಹೇ ॥ ೧೪ ॥ 
ರಾಜನ್ಯ ತೇ ಮಹಾಸ್ತ್ರಾಣಿ ಕ್ವತೇ ಶ್ಲಾಘ್ಯಂ ಮಹದ್ಭನುಃ I 


ಕ್ಕ ತೇ ದ್ವಾದಶಸಾಹಸ್ತ್ರಮಹಾನಾಗಾತಿಗಂ ಬಲಂ ॥ ೧೫ ॥ 
ಕಂ ತೇ ಶಂಖೇನ ಖಡ್ಗೇನ ಕಿಂ ತೇ ಮಂತ್ರಾಃ ಸ್ರನಿದ್ಯಯಾ | 

ಕಿಂ ಚ ತೇನ ಪ್ರಯತ್ನೇನ ಕಂ ಪ್ರಭಾವೇಣ ಭೂಯಸಾ ॥ ೧೬ ॥ 
ತತ್ಸರ್ವಂ ವಿಫೆಲಂ ಜಾತಂ ಯಚ್ಚಾನ್ಯತ್ತ್ನಯಿ ತಿಷ್ಠತಿ । 

ಯಸ್ತೃಂ ವನೌಕಸಂ ಜಂತುಂ ನಿವಾರಯಿತುಮಕ್ಸಮಃ ॥ ೧೭ ॥ 
ಕ್ಸಾತ್ರಸ್ಯಾಂಯಂ ಪರೋ ಧರ್ಮಃ ಕ್ಪತಾದ್ಯತ್ಸರಿರಕ್ಸೈ ಣಂ 1 
ತಸ್ಮಾತ್ಯುಲೋಚಿತೇ ಧರ್ಮೇ ನಷ್ಟೇ ತೈಜ್ಞೀನಿತೇನ ಕಂ H O೮ 
ಆರ್ತಾನಾಂ ಶರಣಾರ್ತಾನಾಂ ತ್ರಾಣಂ ಕುರ್ವಂತಿ ಪಾರ್ಥಿವಾಃ । 
ಪ್ರಾಣೈರರ್ಥೈಶ್ಚ ಧರ್ಮಜ್ಞಾ ಸ್ವದ್ಧಿಹೀನಾ ಮೃತೋಪಮಾಃ ॥೧೯॥ 


೧೩. ವ್ಯಾಘ್ರವು ಪತ್ನಿಯನ್ನು ಅಪಹರಿಸಿದುದನ್ನು ಕಂಡು ಬ್ರಾಹ್ಮಣನು 
ಅತಿ ದುಃಖದಿಂದ, " ಅಯ್ಯೊ ಪ್ರಿಯಳೆ! ಅಯ್ಯೊ ಬಾಲೆಯೆ! ಅಯ್ಯೊ ಕಾಂತೆ! 
ಅಯ್ಯೋ ಪತಿವ್ರತೆ!” ಎಂದು ಗೋಳಾಡಿದನು. 

೧೪. “ ನನ್ನನ್ನು ಒಂದಿಯಾಗಿ ಇಲ್ಲಿ ಬಿಟ್ಟು ನೀನೊಬ್ಬಳೇ ಹೇಗೆ ಪರಲೋಕ 
ವನ್ಫ್ಯೈದಿದೆ? ಪ್ರಾಣಕ್ಕಿಂತಲೂ ಪ್ರಿಯಳಾದ ನಿನ್ನನ್ನು ತ್ಯಜಿಸಿ ನಾನು ಹೇಗೆ 
ಜೀವಿಸಲಿಚ್ಛಿಸುವೆನು? 

೧೫. ಮಹಾರಾಜ! ನಿನ್ನ ಮಹಾಸ್ತ್ರಗಳೆಲ್ಲಿ? ನಿನ್ನ ಶ್ಲಾಘ್ಯವಾದ ಮಹಾ 
ಧನುಸ್ಸೆಲ್ಲಿ? ನಿನ್ನ ಹನ್ನೆರಡು ಸಾವಿರ ಆನೆಗಳ ಬಲವೆಲ್ಲಿ? 

೧೬. ನಿನ್ನ ಶಂಖ, ಕತ್ತಿ, ಮಂತ್ರವಿದ್ಯೆ, ಅಸ್ರ್ರವಿದ್ಯೆ, ಪ್ರಯತ್ನ, ಮಹಾ 
ಸಾಮರ್ಥ್ಯ ಇವುಗಳಿಂದೇನು ಪ್ರಯೋಜನವಾದಂತಾಯಿತು? 

೧೭. ಈಗ ನೀನು ಕಾಡಿನಲ್ಲಿ ವಾಸವಾಗಿರುವ ಪ್ರಾಣಿಯನ್ನು ಕೊಲ್ಲಲಶಕ್ತ 
ನಾದುದರಿಂದ ನಿನ್ನಲ್ಲಿರುವ ಶಂಖ ಮೊದಲಾದವುಗಳೂ, ಇತರ ಶಕ್ತಿಗಳೂ 
ಪ್ರಯೋಜನವಿಲ್ಲದುವು. 

೧೮. ದೀನರನ್ನು ಹಿಂಸೆಯಿಂದ ರಕ್ಷಿಸುವುದೇ ಕ್ಲತ್ರಿಯನ ಉತ್ತಮ 
ಧರ್ಮವು. ಆದುದರಿಂದ ಕುಲೋಚಿತವಾದ ಧರ್ಮವು ಹಾಳಾಗಲು ನೀನು 
ಬದುಕಿರುವುದರಿಂದೇನು ಪ್ರಯೋಜನ? 

೧೯. ಧರ್ಮಗಳನ್ನರಿತ ಪಾರ್ಥಿವರು ದುಃಖಗೊಂಡು ಮರೆಹೊಕ್ಕವರನ್ನು 


೨೦೪ ಶ್ರೀ ಸ್ಯಾಂದಮ ಹಾಪುರಾಣಂ 


ಧನಿನಾಂ ದಾನೆಹೀನಾನಾಂ ಗಾರ್ಹಸ್ಥಾ 3ದ್ಧಿಕ್ಸಿತಾ ವರಾ । 


ಆರ್ತತ್ರಾಣನಿಹೀನಾನಾಂ ಜೀವಿತಾನ್ಮರಣಂ ವರಂ 1 ೨೦॥% 
ವರಂ ವಿಷಾದನಂ ರಾಜ್ಞೊ € ವರಮಗ್ನ್‌ ಪ್ರವೇಶನಂ | 

ಅನಾಥಾನಾಂ ಪ್ರಪೆನ್ನಾನಾಂ ಕೃಪಣಾನಾಮರಕ್ಸ್ಟಣಾತ್‌ ॥ ೨೧॥ 
ಇತ್ಸಂ ನಿಲಪಿತಂ ತಸ್ಯ ಸೃವೀರ್ಯಸ್ಯ ಚೆ ಗರ್ಹಣಂ। 

ನಿಶಮ್ಯ ನೃಪತಿಃ ಶೋಕಾದಾತ್ಮನ್ಯೇವಮುಚಿಂತಯತ್‌ ॥ ೨೨ ॥ 
ಅಹೋ ಮೇ ಪೌರುಷಂ ನಷ್ಟಮದ್ಯ ದೈವನಿಪರ್ಯಯಾತ್‌ । 

ಅದ್ಯ ಕೀರ್ತಿಶ್ಚ ಮೇ ನಷ್ಟಾ ಪಾತಕಂ ಪ್ರಾಪ್ತಮುತ್ಯಟಂ ॥ ೨೩ ॥ 


ಧರ್ಮಃ ಕಾಲೋಜಿತೋ ನಷ್ಟೋ ಮಂದಭಾಗ್ಯಸ್ಯ ದುರ್ಮತೇಃ । 
ನೂನಂ ಮೇ ಸಂಪದೋ ರಾಜ್ಯಮಾಯುಷ್ಯಂ ಕ್ಲೆಯಮೇಷ್ಯತಿ ॥ ೨೪ ॥ 
ಅಪುಂಸಾಂ ಸಂಪದೋ ಭೋಗಾಃ ಪುತ್ರದಾರಧನಾನಿ ಚ । 

ದೈವೇನ ಕ್ಲಣಮುದ್ಯಂತಿ ಕ್ಲಣಾದಸ್ತಂ ವ್ರಜಂತಿ ಚ ॥ ೨೫ ॥ 





ತಮ್ಮ ಪ್ರಾಣದಿಂದಲೂ, ದ್ರವ್ಯದಿಂದಲೂ ರಕ್ಷಿಸುತ್ತಾರೆ. ಹಾಗೆ ಮಾಡದ 
ರಾಜರು ಸತ್ತಂತೆಯೇ. 

೨೦. ದಾನಮಾಡದ ಹಣಗಾರರ ಗೃಹಸ್ಥಾಶ್ರಮಕ್ಕಿಂತ ಸನ್ಫ್ಯಾಸಾಶ್ರಮವೇ 
ಉತ್ತಮವಾದುದು. ಆರ್ತರನ್ನು ರಕ್ಷಿಸದವರ ಬದುಕಿಗಿಂತ ಸಾವು ಶ್ರೇಷ್ಠ 
ವಾದುದು. 

೨೧. ಅನಾಥರಾಗಿ ಶರಣಾಗತರಾದ ದೀನರನ್ನು ಕಾಪಾಡದಿರುವ ರಾಜರು 
ವಿಷವನ್ನು ಕುಡಿಯುವುದೂ, ಅಗ್ನಿಯನ್ನು ಪ್ರವೇಶಿಸುವುದೂ ಒಳ್ಳೆಯದು.” 

೨೨. ರಾಜನು ಆ ಬ್ರಾಹ್ಮಣನ ಈ ರೀತಿಯಾದ ಗೋಳಾಟನನ್ನೂ, ತನ್ನ 
ಶಕ್ತಿಯ ನಿಂದೆಯನ್ನೂ ಕೇಳಿ ದುಃಖದಿಂದ ಮನಸ್ಸಿನಲ್ಲಿ ಹೀಗೆ ಆರೋಚಿ 
ಸಿದನು, 

೨೩. ""ಈಗ ಅದೃಷ್ಟದ ವ್ಯತ್ಯಾಸದಿಂದ ನನ್ನ ಪೌರುಷವು ಹಾಳಾಯಿತು. 
ನನ್ನ ಕೀರ್ತಿಯೂ ನಷ್ಟವಾಯಿತು. ಮಹಾ ಪಾಪವು ಸಂಘಟಸಿತು. ಇದು 
ಆಶ್ಚರ್ಯಕರವಾಗಿದೆ. 

೨೪. ದುರದೃಷ್ಟವುಳ್ಳವನ್ಕೂ ದುಷ್ಟನೂ ಆದ ನನ್ನ ಸಮಯೋಚಿತವಾದ 
ಧರ್ಮವು ಹಾಳಾಯಿತು. ನಿಶ್ಚಯವಾಗಿಯೂ ನನ್ನ ಸಂಪತ್ತುಗಳ್ಕೂ ರಾಜ್ಯವೂ, 
ಆಯುಷ್ಯವೂ ನಾಶವಾಗುವುವು. 

೨೫. ಪೌರುಷವಿಲ್ಲದ ಮಾನವರ ಸೆಂಪತ್ತುಗಳೂ, ಭೋಗಗಳೂ, 
ಮಕ್ಕಳೂ, ಹೆಂಡತಿಯೂ, ದ್ರವ್ಯಗಳೂ ಅದೃಷ್ಟದಿಂದ ಕ್ಷಣಕಾಲ ಹೆಚ್ಚುತ್ತವೆ. 
ಕ್ಷಣ ಕಾಲದಲ್ಲಿಯೇ ಹಾಳಾಗುತ್ತವೆ. 


ಚತು ರ್ದಶೋಳಧ್ಯಾಯೆಃ ೨೦೫ 


ಅತ ಏನೆಂದಿ ಜನ್ನ ನಂ ಹತದಾರಂ ಶುಚಾರ್ದಿತೆಂ ! 


ಗತಶೋಕಂ 'ಕರಿಷ್ಯಾಮಿ ದತ್ವಾ ಪ್ರಾಣಾನಪಿ ಪ್ರಿಯಾನ್‌ ॥ ೨೬ ॥ 
ಇತಿ ನಿಶ್ಚಿತ್ಯ ಮನಸಾ ಭದ್ರಾಯುರ್ನ್ಯಪಸತ್ತಮಃ I 

ಪತಿತ್ಕಾ ಸಾದಯೋಸ್ತ್ಪಸ್ಯ ಬಭಾಷೇ ಸೆರಿಸಾಂತ್ವಯನ್‌ ॥ ೨9೭ 
ಕೃಪಾಂ ಕುರು ಮಯಿ ಬ್ರಪ್ಮನ್ಸತ್ರಬಂಧೌ ಹತೌಜಸಿ । 

ಶೋಕಂ ತ್ಯಜ ಮಹಾಬುದ್ಧೆ € ದಾಸ್ಯಾ ಮ )ರ್ಥಂ ತವೇಪ್ಪಿತೆಂ ॥ ೨೮ ॥ 
ಇದಂ ರಾಜ್ಯಮಿಯಂ ರಾಜಿ ಸ್ವೇ ಮಮೇದೇ ಚ ಕಲೇವರಂ | 
ತೈದಧೀನೆಮಿದಂ ಸರ್ವಂ ಕಂ ತೇಭಿಲಷಿತಂ ವದ ॥ ೨೯॥ 


ಬ್ರಾಹ್ಮಣ ಉವಾಚ :- 
ಕಿಮಾದರ್ಶೇನ ಚಾಂಂಧಸ್ಯ ಕೆಂ ಗೃಹೈರ್ಬ್ಳೈಕ್ಸ್ಯಜೀವಿನಃ | 
ಕಿಂ ಪುಸ್ತಕೇನ ಮೂರ್ಯಸ್ಯ ಹ್ಯಸ್ತ್ರೀಕಸ್ಯ ಧನೇನ ಕಿಂ ॥೩೦॥ 
ಅತೋ ಹಂ ಗತಪತ್ಲೀಕೋ ಮುಕ್ತಭೋಗೋ ನ ಕರ್ಹಿಚಿತ್‌ । 
ಇಮಾಂ ತವಾಗ್ರಮಹಿಷೀಂ ಕಾಮಾರ್ಥಂ ದೀಯತಾಂ ಮಮ ॥೩೧॥ 
ರಾಜೋವಾಚ: 
ಬ್ರಹ್ಮನ್ಯಿನಮೇಷ ಧರ್ಮಸ್ತೇ ಕಿಮೇತದ್ದುರುಶಾಸನಂ । 
ಅಸ್ಪರ್ಗ್ಯಮಯಶಸ್ಯಂ ಚ ಪರದಾರಾಭಿಮರ್ಶನಂ ॥ ೩೨॥ 


೨೬. ಆದುದರಿಂದ ನನಗೆ ಪ್ರಿಯಗಳಾದ ಪ್ರಾಣಗಳನ್ನು ಕೊಟ್ಟಾದರೂ 
ಹೆಂಡತಿಯನ್ನು ಕಳೆದುಕೊಂಡು ದುಃಖಿಸುತ್ತಿರುವ ಈ ಬ್ರಾಹ್ಮಣನ ಶೋಕವನ್ನು 
ಪರಿಹರಿಸುವೆನು.?? 

೨೭. ಭದ್ರಾಯುರಾಜನು ಹೀಗೆ ಆಲೋಚಿಸಿ ಬ್ರಾಹ್ಮಣನ ಅಡಿಗಳಿಗೆರಗಿ 
ಅವನನ್ನು ಸಮಾಧಾನಗೊಳಿಸುತ್ತ ಹೀಗೆಂದನು. 

೨೮-೨೯. " ಬ್ರಾಹ್ಮಣವರ್ಯ! ಪ್ರತಾಪವಿಲ್ಲದ ಕ್ಪತ್ರಿ ಯನೆನಿಸಿಕೊಂಡ 
ನನ್ನಲ್ಲಿ ದಯೆಮಾಡು. ಎಲೈ ಪ್ರಾ ಜ್ಞನೇ! ಶೋಕವನ್ನು ಬಿಡು. ನಿನ್ನ ಇಷ್ಟಾರ್ಥ 
ವನ್ಸೀಯುವೆನು. ಈ ನನ್ನ ರಾಜ್ಯ, ಈ ರಾಣಿ, ಈ ನನ್ನ ದೇಹ ಇವೆಲ್ಲವೂ "ನ್ನ್ನ 
ಅಧೀನವಾಗಿವೆ. ನಿನ್ನ ಅಭೀಪ್ಸಿತವನ್ನು ಹೇಳು.” 

ಬ್ರಾಹ್ಮಣನು ಹೇಳುತ್ತಾನೆ:--""ಕುರುಡಥಿಗೆ ಕನ್ನಡಿಯಿಂದಲ್ಕೂ 
ಭಿಕ್ಸುಕನಿಗೆ ಮನೆಗಳಿಂದಲೂ, ಮೂರ್ಯನಿಗೆ ಪುಸ್ತಕದಿಂದಲೂ, ಹೆಂಡತಿಯಿಲ್ಲ 
ದವನಿಗೆ ಧನದಿಂದಲೂ ಏನುಪ್ರಯೋಜನ? 

೩೧. ಯಾವ ವಿಷಯವನ್ನೂ ಭೋಗಿಸದೆ ಹೆಂಡತಿಯನ್ನು ಕಳೆದುಕೊಂಡ 
ನನಗೆ ಈ ನಿನ್ನ ಪಟ್ಟಿ ದರಾಣಿಯನ್ನು ಕಾಮೋಸಭೋಗಕ್ಕಾಗಿ ಕೊಡು. 

೩೨, ರಾಜನು ಹೇಳುತ್ತಾನೆ:-"“ಎಲ್ಫೆ ಬ್ರಾಹ್ಮಣನೆ! ನಿನಗಿದು ಧರ್ಮವೆ? 


೨೦೬ ಶ್ರೀ ಸ್ಯಾಂದಮಹಾಪುರಾಣಂ 


ದಾತಾರಃ ಸಂತಿ ವಿತ್ತಸ್ಯ ರಾಜ್ಯಸ್ಯ ಗಜವಾಜಿನಾಂ । 


ಆತ್ಮದೇಹಸ್ಯ ವಾ ಕ್ವಾಂಪಿ ನ ಕಲತ್ರಸ್ಯ ಕರ್ಹಿಚಿತ್‌ 1 ೩೩ ॥ 
ಪೆರದಾರೋಪಭೋಗೇನ ಯತ್ಪಾಸಂ ಸಮುಪಾರ್ಜಿತಂ । 
ನ ತತ್ಕಾಲಯಿತುಂ ಶಕ್ಯಂ ಪ್ರಾಯಶ್ಲಿತ್ತ ಶತೈರಪಿ ॥ ೩೪ ॥ 


ಬ್ರಾಹ್ಮಣ ಉವಾಚ: 
ಅಪಿ ಬ್ರಹ್ಮನಧಂ ಘೋರಮಸಿ ಮದ್ಯನಿಷೇವಣಂ । 
ತಪಸಾ ನಾಶಯಿಷ್ಯಾಮಿ ಕಂ ಪುನಃ ಪಾರದಾರಿಕಂ । 
ತಸ್ಮಾತ್ಪ್ರಯಚ್ಛೆ ಮೇ ಭಾರ್ಯಾಮಿಮಾಂ ತ್ವಂ ಧ್ರುವಮನ್ಯಥಾ ॥! ೩೫ ॥ 
ಅರಕ್ಷ್ಮಣಾದ್ಸಯಾರ್ತಾನಾಂ ಗಂತಾಸಿ ನಿರಯಂ ಧ್ರುವಂ । 
ಇತಿ ನಿಪ್ರಗಿರಾ ಭೀತಶ್ಚಿಂತಯಾಮಾಸ ಪಾರ್ಥಿವಃ । 


ಅರಕ್ಸಣಾನ್ಮಹತ್ಸಾಪಂ ಪತ್ಲೀದಾನಂ ತತೋ ವರಂ HA೬n 
ಅತಃ ಪತ್ನೀಂ ದ್ವಿಜಾಃಗ್ರಾ $ಯ ದತ್ವಾ ನಿರ್ಮುಕ್ತಕಿಲ್ಪಿಷಃ | 
ಸದ್ಯೋ ನಟ್ನಂ ಪ್ರವೇಕ್ಸ್ಯಾಮಿ ಕೀರ್ತಿಶ್ಚ ನಿಹಿತಾ ಭವೇತ್‌ ॥೩೭॥ 





ನಿನ್ನ ಗುರುಗಳು ಹೀಗೆ ನಿನಗೆ ಉಪದೇಶಮಾಡಿರುವರೆ? ಪರರ ಪತ್ನಿಯರ 
ಸ್ಮರ್ಶದಿಂದ ನರಕವೂ ಅಪಕೀರ್ತಿಯೂ ಉಂಟಾಗುವುದು. 

೩೩. ಲೋಕದಲ್ಲಿ ಹಣ, ರಾಜ್ಯ, ಆನೆ, ಕುದುರೆ, ಕೆಲವೆಡೆಯಲ್ಲಿ ತನ್ನ 
ದೇಹ ಇವುಗಳನ್ನು ಕೊಡುವರಿರುವರು. ಹೆಂಡತಿಯನ್ನು ದಾನಮಾಡುವವರು. 
ಎಲ್ಲಿಯೂ ಇಲ್ಲ. 

೩೪. ಪರಪತ್ಕಿಯರ ಉಪಭೋಗದಿಂದುಂಟಾದ ಪಾಪವನ್ನು ಅನೇಕ 
ಪ್ರಾಯಶ್ಚಿತ್ತಗಳಿಂದಲೂ ತೊಳೆದುಕೊಳ್ಳಲು ಸಾಧ್ಯವಿಲ್ಲ.” 

೩೫-೩೬, ಬ್ರಾಹ್ಮಣನು ಹೇಳುತ್ತಾನೆ:-- "ಮಹಾರಾಜ! ನಾನು ಘೋರ 
ವಾದ ಬ್ರಹ್ಮೆಹತ್ಯೆಯನ್ನೂ, ಸುರಾಪಾನದಿಂದುಂಟಾದ ದೋಷಗಳನ್ನೂ ತಪಸ್ಸಿ 
ನಿಂದ ನೀಗಿಸಿಕೊಳ್ಳುವೆನು. ಪರದಾರಗಮನದ ದೋಷದ ವಿಷಯದಲ್ಲಿ ಏನನ್ನು 
ಹೇಳಲಿ, ಆದುದರಿಂದ ನೀನು ಈ ನಿನ್ನ ಹೆಂಡತಿಯನ್ನು ನನಗೆ ಕೊಟ್ಟುಬಿಡು. 
ಹಾಗೆ ಮಾಡದಿದ್ದರೆ ಭಯಾರ್ತರನ್ನು ಕಾಪಾಡದಿರುವ ಪಾಪದಿಂದ ನರಕಕ್ಕೆ 
ಹೋಗುವೆ.” ರಾಜನು ಬ್ರಾಹ್ಮಣನ ಮಾತನ್ನು ಕೇಳಿ ಭಯಗೊಂಡು ಆಲೋಚಿ 
ಸಿದನು. "" ಕಾಪಾಡದಿರುವುದರಿಂದ ಮಹಾಪಾಪವುಂಟಾಗುವುದು. ಅದಕ್ಕಿಂತ 
ಸತ್ಲಿಯನ್ನು ಕೊಡುವುದೇ ಒಳ್ಳೆಯದು. 

೩೭. ಆದುದರಿಂದ ಈ ಬ್ರಾಹ್ಮಣೋತ್ತಮನಿಗೆ ಪತ್ತಿಯನ್ನು ದಾನಮಾಡಿ 
ಪಾಪವನ್ನು ತೊಳೆದುಕೊಂಡು ಕೂಡಲೆ ಅಗ್ವಿಯನ್ನು ಪ್ರವೇಶಿಸುವೆನು. ನನ್ನ್ನ 
ಕೀರ್ತಿಯು ಶಾಶ್ವತವಾಗಿರುವುದು.'? 


ಚತುರ್ದಶೋಕಿಧ್ಯಾಯಃ ೨೦೭ 


ಇತಿ ಶಿಶ್ಚಿತ್ಯ ಮನಸಾ ಸಮುಜ್ವಾಲ್ಯ ಹುತಾಃಶನಂ | 
ತಂ ಬ್ರಾಹ್ಮಣಂ ಸಮಾಹೂಯ ದದೌ ಪತ್ನೀಂ ಸಹೋದಕಾಂ ॥ ೩೮॥ 
ಸ್ವಯಂ ಸ್ನಾತಃ ಶುಚಿರ್ಭೂತ್ವಾ ಪ್ರಣಮ್ಯ ವಿಬುಧೇಶ್ವರಾನ್‌ । 


ತಮಗ್ನಿಂ ದ್ವಿಃ ಪರಿಕ್ರಮ್ಯ ಶಿವಂ ದಧ್ಯೌ ಸಮಾಹಿತಃ HAI 
ತಮಥಾಗ್ನೌ್‌ ಸತಿಷ್ಯಂತಂ ಸ್ವಪೆದಾಸಕ್ತಚೇತಸಂ | 
ಪ್ರತ್ಯದೃಶ್ಯತ ವಿಶ್ವೇಶಃ ಪ್ರಾದುರ್ಭೂತೋ ಜಗತ್ಪತಿಃ ॥೪೦॥ 


ತಮಿಾಶ್ಚರಂ ಪೆಂಚವಕ್ತ್ರಂ ತ್ರಿಣೇತ್ರಂ 
ಪಿನಾಕನಂ ಚಂದ್ರಕಲಾವತಂಸಂ | 
ಆಲಂಬಿತಾಪಿಂಗಜಟಾಕಪಾಲಂ 
ಮಧ್ಯಂ ಗತಂ ಭಾಸ್ಕರಕೋಟಿತೇಜಸಂ 1೪೧॥ 
ಮೃಣಾಲಗೌರಂ ಗಜಚರ್ಮವಾಸಸಂ 
ಗಂಗಾತರಂಗೋಕ್ಸಿತಮೌಲಿದೇಶಂ । 
ನಾಗೇಂದ್ರಹಾರಾವಲಿಕಂಕಣೋರ್ಮಿಕಾ 
ಕರೀಟಿಕೋಟ್ಯಿಂಗದಕುಂಡಲೋಜ್ವಲಂ ॥ ೪೨॥ 
ಶ್ರಿಶೂಲಖಟ್ಟಾಂಗಕುಠಾರಚರ್ಮ 
ಮೃಗಾಭಯೇಷ್ಟಾರ್ಥಪಿನಾಕಹಸ್ತಂ 





೩೮. ಹೀಗೆ ನಿಶ್ಚಯಿಸಿ ಬೆಂಕಿಯನ್ನು ಉರಿಸಿ ಆ ಬ್ರಾಹ್ಮಣನನ್ನು ಕರೆದು 
ಉದಕಸಹಿತವಾಗಿ ಹೆಂಡತಿಯನ್ನು ದಾನಮಾಡಿದನು. 

೩೯, ತಾನೂ ಸ್ನಾನಮಾಡಿ ಶುದ್ಧನಾಗಿ ದೇವತೆಗಳನ್ನು ವಂದಿಸಿ ಆ 
ಅಗ್ನಿಯನ್ನು ಎರಡಾವೃತ್ತಿ ಪ್ರದಕ್ಸಿಣೆಗೈದು ಒಮ್ಮನಸ್ಸಿನಿಂದ ಶಿವನನ್ನು 
ಚಿಂತಿಸಿದರು. 

೪೦. ತರುವಾಯ ಅಗ್ನಿಯಲ್ಲಿ ಬೀಳುತ್ತಿರುವವನೂ, ತನ್ನ ಚರಣದಲ್ಲಿ 
ಮನಸ್ಸಸ್ನಿಟ್ಟವನೂ ಆದ ಆ ದೊರೆಯನ್ನು ತಡೆಯುವುದಕ್ಕಾಗಿ ಜಗದೊಡೆಯ 
ನಾದ ಶಂಕರನು ಪ್ರತ್ಯಕ್ಸನಾದನು. 

೪೧-೪೩. ಆ ರಾಜನು ಐದು ಮುಖವುಳ್ಳ ವನೂ ಮುಕ್ಕಣ್ಣನೂ, 
ನಿನಾಕವನ್ನು ಹಿಡಿದವನೂ, ಚಂದ್ರಕಲಾಧರನೂ, ಜೋಲಾಡುತ್ತಿರುವ ಹಳದಿಯ 
ಜಟಿಯುಳ್ಳವನೂ, ಅನೇಕ ಸೂರ್ಯರ ತೇಜಸ್ಸುಳ್ಳೆ ವನೂ, ತಾವರೆದಂಟನಂತೆ 
ಬೆಳ್ಳ ಗಿರುವವನ್ಕೂ ಗಜಚರ್ಮಧಾರಿಯೂ, ಗಂಗೆಯ ಅಲೆಗಳಿಂದ ಒದ್ದೆಯಾದ 
ತಲೆಯುಳ್ಳವನೂ, ಸರ್ಪದಮಾಲೆ, ಕಂಕಣ, ಉಂಗುರ, ಕಿರೀಟ, ಭುಜಕೀರ್ತಿ, 
ಕುಂಡಲ ಇವುಗಳಿಂದ ಉಜ್ವಲನೂ, ತ್ರಿಶೂಲ, ಖಟ್ವಾಂಗ್ಕ ಕೊಡಲಿ, 
ಗುರಾಣಿ, ಮೃಗ, ಅಭಯ, ವರ, ಇವುಗಳನ್ನು ಹಸ್ತದಲ್ಲುಳ್ಳವನೂ, ವೃಷಭಾ 


೨೦೮ ಶ್ರೀ ಸ್ಯಾಂದಮಹಾಪುರಾಣಂ 


ವೃ ಷೋಪರಿಸ್ಕ ೦ ಶಿತಿಕಂಠವಿಸಾಶಂ 


ಸ್ರೋದ್ಭೂ ತಮಗ್ರೇ ನೈಪೆತಿರ್ದದರ್ಶ ॥ ೪೩ 0 
ಅಥಾಂಂಬರಾದ್ದು ೨ತೆಂ ಪೇತುಃ 'ದಿನ್ಮಾ 8 ಕುಸುಮವ ೈಷ್ಟಯಃ | 
ಪ್ರ ESE RE ದೇವಾಶ್ಚ ನನೃತುರ್ಜಗುಃ ॥ ೪೪ ॥ 


ತತ್ರಾಜಗ್ಮುರ್ನಾರದಾಷ್ಯಾಃ ಸನಕಾದ್ಯಾಃ ಸುರರ್ಷಯಃ । 
ಇಂದ್ರಾದಯಶ್ಚ ಲೋಕೇಶಾಸ್ತಥಾ ಬ್ರಹ್ಮರ್ಹಯೋಂಮಲಾಃ ॥ ೪೫ ॥ 
ತೇಷಾಂ ಮಧ್ಯೇ ಸಮಾಸೀನೋ ಮಹಾದೇವಃ ಸಹೋಮಯಾ । 
ವವರ್ಷ ಕರುಣಾಸಾರಂ ಭಕ್ತಿನಮ್ರೋ ಮಹೀಪತೌ ॥ ೪೬ ॥ 
ತದ್ದರ್ಶನಾನಂದವಿಜೃಂಭಿತಾಶಯಃ 
ಪ್ರವೃದ್ಧಬಾಷಸ್ಟಾಂಬುಪರಿಪ್ಲು ತಾಂಗಃ I 
ಪ್ರಹೃಷ್ಟರೋಮಾ ಗಲಗದ್ಗದಾಕ್ಸರಂ 
ತುಷ್ಟಾನ ಗೀರ್ಥಿರ್ಮುಕುಲೀಕೃತಾಂಜಲಿಃ ॥ ೪೭॥ 
ರಾಜೋವಾಚ :-- 
ನತೋಸ್ಮ್ಯಹಂ ದೇವಮುನಾಥೆಮನ್ಯಯಂ 
ಪ್ರಧಾನಮವ್ಯಕ್ತಗುಣಂ ಮಹಾಂತಂ ! 
ಅಕಾರಣಂ ಕಾರಣಕಾರಣಂ ಹರಂ 
ಶಿವಂ ಚಿದಾನಂದನಮುಯೆಂ ಪ್ರಶಾಂತಂ ॥ ೪೮ ॥ 


ರೂಢನೂ, ನೀಲಕಂಠನೂ ಆಗಿ ಮುಂದೆ ಆವಿರ್ಭವಿಸಿದ ಮಹಾದೇವನನ್ನು 
ಕಂಡನು. 

೪೪. ಬಳಿಕ ಆಕಾಶದಿಂದ ದಿವ್ಯವಾದ ಹೂಮಳೆಯು ಸುರಿಯಿತು. ದೇವ. 
ವಾದ್ಯಗಳು ಮೊಳಗಿದುವು. ದೇವತೆಗಳು ಕುಣಿದರು ಮತ್ತು ಗಾನಮಾಡಿದರು. 

೪೫. ಅಲ್ಲಿಗೆ ನಾರದ ಸನಕಾದಿ ದೇವರ್ಷಿಗಳೂ, ಇಂದ್ರಾದಿ ದಿಕ್ಬಾಲ 
ಕರೂ, ಶುದ್ಧ ರಾದ ಬ್ರಹ್ಮರ್ಷಿಗಳೂ ಬಂದರು. 

೪೬. 'ಅವರ ಸತುತ ಮಹಾದೇವನು ಪಾರ್ವತಿಯೊಡನೆ ಕುಳಿತು ಭಕ್ತಿ 
ಯಿಂದ ಮಣಿದ ಆ ರಾಜನಲ್ಲಿ ದಯೆಯ ಧಾರೆಯನ್ನು ಸುರಿಸಿದನು. 

೪೭, ಅವನ ದರ್ಶನದಿಂದುಂಬಾದ ಆನಂದದಿಂದ ವೃ ದ್ಧಿ ಗೊಂಡ. 
ಸದಾ ್ಸಿವನೆಯುಳ್ಳ ವನೂ, ಕಣ್ಣೀರಿನಿಂದ ಒದ್ದೆಯಾದ lide ಸ್ಸಿವನೂ, 
ಕೋಮಾಂಚಗೊಬಡವಲೂ ಅದೆ ದೊರೆಯು 'ಫೈಮುಗಿದುಕೊಂಡು ಗದ್ಗದ 
ಧ್ವನಿಯ ಮಾತಿನಿಂದ ಈ ರೀತಿಯಾಗಿ ಸು ಬ್ರ 

೪೮. ರಾಜನು ಹೇಳುತ್ತಾನೆ: ""ನಾನು ಏಕೈಕಪ್ರಭುವೂ ವಿಕಾರ. 


ಚತು ರ್ದಶೋಈಧ್ಯಾಯಃ ೨೦೯ 


ತ್ವಂ ವಿಶ್ವಸಾಕ್ಸೀ ಜಗತೋಇಸ್ಯ ಕರ್ತಾ 
ವಿರೂಢಧಾಮಾ ಹೃದಿ ಸನ್ನಿನಿಷ್ಟಃ | 
ಅತೋ ವಿಚಿನೈಂತಿ ವಿಧೌ ವಿಪಶ್ಚಿತೋ 
ಯೋಗೈರನೇಕೈಃ ಕೃತಚಿತ್ತರೋಧ್ಯೆಃ ॥೪೯॥ 
ಏಕಾತ್ಮತಾಂ ಭಾವಯತಾಂ ತ್ವಮೇಕೋ 
ನಾನಾಧಿಯಾಂ ಯಸ್ತ್ಸಮನೇಕರೂಪಃ । 
ಅತೀಂದ್ರಿಯಂ ಸಾಕ್ಸ್ಟ್ಯುದಯಾಸ್ತನಿಭ್ರಮಂ 
ಮನಃಸಥಾತ್ಸಂಹ್ರಿಯತೇ ಪದಂ ಶೇ ॥ ೫೦ ॥ 
ತಂ ತ್ವಾಂ ದುರಾಪಂ ವಚಸೋ ಧಿಯಾಶ್ಚ 
ವ್ಯಸೇತನೋಹಂ ಪರಮಾತ್ಮರೂಪಂ | 
ಗುಣೈಕನಿಸ್ಮಾಃ ಪ್ರಕೃತೌ ನಿಲೀನಾಃ 
ಕಥಂ ವಪುಃ ಸ್ತೋತುಮಲಂ ಗಿರೋ ಮೇ ॥ ೫೧॥ 
ತಥಾಪಿ ಭಕ್ತ್ಯಾಶ್ರಯತಾಮುಪೇತ 
ಸ್ಪವಾಂಂಘಿಿಪದ್ಮಂ ಪ್ರಣತಾರ್ತಿಭಂಜನಂ । 
ಸುಘೋರಸಂಸಾರದವಾಗ್ನಿ ಪೀಡಿಶೋ 
ಭಾಜಾಮಿ ನಿತ್ಯಂ ಭವಭೀತಿಶಾಂತಯೇ ॥ ೫೨ ॥ 
ರಹಿತನೂ, ಮುಖ್ಯನೂ, ಅಸ್ಪಷ್ಟಗುಣನೂ, ಕಾರಣವಿಲ್ಲದವನೂ, ಜಗತ್ತಿಗೆ 
ಕಾರಣರಾದವರಿಗೆ ಕಾರಣನೂ, ಚಿದಾನಂದ ಸ್ವರೂಪನೂ ಶಾಂತನೂ ಆದ 
ಪರಶಿವನನ್ನು ನಮಸ್ಕರಿಸುತ್ತೇನೆ. 

೪೯. ಫೀನು ಸಮಸ್ತವನ್ನೂ ಪ್ರತ್ಯಕ್ಸವಾಗಿ ನೋಡುವವನೂ, ಈ ಜಗತ್ತಿಗೆ 
ಕಾರಣನೂ, ಸ್ಥಿರವಾದ ಬೆಲೆಯುಳ್ಳವನೂ, ಪ್ರಾಣಿಗಳ ಹೃದಯಕಮಲದಲ್ಲಿರು 
ವವನೂ ಆಗಿರುವೆ. ಆದುದರಿಂದ ಜ್ಞಾನಿಗಳು ಚಿತ್ತನಿರೋಧಮಾಡಿ ಅನೇಕ 
ಯೋಗಗಳಿಂದ ನಿನ್ನನ್ನು ಹುಡುಕುತ್ತಾರೆ. 

೫೦. ನೀನು ಏಕರೂಪದಿಂದ ಧ್ಯಾನಿಸುವವರಿಗೆ ಏಕರೂಸನೂ, ನಾನಾ 
ಬುದ್ಧಿಗಳಿಂದ ಭಾವಿಸುವವರಿಗೆ ಅನೇಕರೂಸನೂ ಆಗಿ ಕಾಣಿಸುವೆ. ಇಂದ್ರಿಯ 
ಗಳಿಗೆ ಅಗೋಚರವೂ ಉದಯ, ಅಸ್ತಗಳ ಭ್ರಾಂತಿಯುಳ್ಳುದೂ ಆಗಿರುವ ನಿನ್ನ 
ಸ್ಥಾನವು ಆಲೋಚಿಸಲಸಾಧ್ಯವಾದುದು. 

೫೧-೫೨. ಮಾತು ಬುದ್ಧಿಗಳಿಗೆ ಹೊಂದಲಶಕ್ಯವೂ, ಮೋಹರಹಿತನೂ, 
ಪರಮಾತ್ಮರೂಪವೂ ಆಗಿರುವ ನಿನ್ನ ದೇಹವನ್ನು ಗುಣಗಳಲ್ಲಿ ನಿರತವೂ, ಪ್ರಕೃತಿ 
ಯಲ್ಲಿ ಅಡಗಿರುವುದೂ ಆಗಿರುವ ನನ್ನ ಮಾತುಗಳು ಸ್ತುತಿಸಲು ಹೇಗೆ ಸಮರ್ಥ 
ವಾದಾವು? ಹಾಗಾದರೂ ಘೋರ ಸಂಸಾರವೆಂಬ ಕಾಳ್ಗಿಚ್ಚಿನಿಂದ ಪೀಡಿತನಾದ 


೨೧೦ ಶ್ರೀ ಸ್ಯಾಂದಮಹಾಪುರಾಣಂ 


ನನುಸ್ತೇ ದೇವದೇವಾಯ ಮಹಾದೇವಾಯ ಶಂಭವೇ। 


ಸಮಸ್ಥಿಮೂರ್ತಿರೊಪಾಯು ಸರ್ಗಸಿ ತ್ಯಂತಕಾರಿಣೇ 1 ೫೩॥ 
ಆ ಇ 

ನಮೋ ವಿಶ್ವಾದಿರೂಪಾಯ ವಿಶ್ವಪ್ರಥಮಸಾಕ್ಷಿಣೇ | 

ನಮಸೆ ೈನ್ಮಾತ್ರತತ್ವಾಯ ಬೋಧಾನಂದಘನಾಯ ಚೆ 1 ೫೪ ॥ 
ಸರ್ವಕ್ಸೇತ್ರನಿನಾಸಾಯ ಕ್ಪೇತ್ರಭಿನ್ನಾತ್ಮಶಕ್ತಯೇ । 

ಅಶಕ್ತಾಯ ನಮಸ್ತುಭ್ಯಂ ಶಕ್ತಾಭಾಸಾಯ ಭೂಯಸೇ 1 ೫೫ ॥ 
ನಿರಾಭಾಸಾಯ ನಿತ್ಯಾಯ ಸತ್ಯಜ್ಞಾ ನಾಂತರಾತ್ಮನೇ । 

ನಿಶುದ್ಧಾಯ ನಿದೂರಾಯ ವಿಮುಕ್ತಾಂಶೇಷಕರ್ಮಣೇ ॥ ೫೬॥ 
ನನೋ ನೇದಾಂತವೇದ್ಯಾಯ ವೇದಮೂಲನಿವಾಸಿನೇ । 

ನಮೋ ವಿನಿಕ್ರಚೇಷ್ಟಾಯ ಸನಿವೃತ್ತಗುಣವೃತ್ತಯೇ ॥ ೫೭ ॥ 
ನಮಃ ಕಲ್ಯಾಣನೀರ್ಯಾಯ ಕಲ್ಯಾಣಫಲದಾಯಿನೇ । 
ನಮೋಂಃನಂತಾಯ ಮಹತೇ ಶಾಂತಾಯ ಶಿನರೂಪಿಣೇ ॥ ೫೮ ॥ 


ನಾನು ಸಂಸಾರದ ಭಯಶಾಂತಿಗಾಗಿ ಭಕ್ತಿಯಿಂದ ಆಶ್ರಯಿಸುವವರ ದುಃಖ 
ವನ್ನು ನಿವಾರಿಸುವ ನಿನ್ನ ಪಾದಕಮಲವನ್ನು ಯಾವಾಗಲೂ ಸೇವಿಸುತ್ತೇನೆ. 

೫೩. ತ್ರಿಮೂರ್ತಿರೂಪನೂ, ಸೃಷ್ಟಿ, ಸ್ಥಿತಿ, ಲಯಕಾರಣನೂ, ದೇವತೆ 
ಗಳಿಗೆ ದೇವನೂ ಆದ ಓ ಶಂಕರನೆ! ನಿನಗೆ ನಮಸ್ಕಾರವು. 

೫೪. ವಿಶ್ವಾದಿರೂಪನ್ಕೂ ಪ್ರಪಂಚದಲ್ಲಿ ಮೊದಲನೆಯ ಸಾಕ್ಟಿಯೂ, 
ತನ್ಮಾತ್ರ ತತ್ವರೂಪನೂ, ಜ್ಞಾ, ನಾನಂದಸ್ವರೂಪನೂ ಆದ ನಿನಗೆ ನಮಸ್ಕಾರವು. 

೫೫. ಸಕಲಪ್ರಾಣಿಗಳ ದೇಹಗಳಲ್ಲಿ ವಾಸಿಸುವವನೂ, ದೇಹಕ್ಕಿಂತ 
ಭಿನ್ನವಾದ ಆತ್ಮಶಕ್ತೆಯುಳ್ಳ ವನೂ, ಅಶಕ್ತನ್ಕೂ ಶಕ್ತನಂತೆ ಕಾಣುವವನೂ 
ಆಗಿರುವ ನಿನಗೆ ನಮಸ್ಕಾರವು. 

೫೬-೫೭. ಅತ್ಯಂತಪ್ರಕಾಶಮಾನನೂ, ಶಾಶ್ವತನೂ, ಸತ್ಯ, ಜ್ಞಾನ 
ಸ್ವರೂಪನೂ, ಪವಿತ್ರನೂ, ಪಾಪಿಗಳಿಗೆ ಅತ್ಯಂತದೂರನಾದವನೂ, ಸಕಲ 
ಕರ್ಮಗಳನ್ನು ತ್ಯಜಿಸಿದವನೂ, ಉಪನಿಷತ್ತುಗಳಿಂದ ಪ್ರತಿಪಾದ್ಯನೂ, 
ವೇದಕ್ಕೆ ಮೂಲಕಾರಣನಾದ ಬ್ರಹ್ಮನಲ್ಲಿ ವಾಸಿಸುವವನೂ, ರಹಸ್ಯವಾದ 
ಕಾರ್ಯವುಳ್ಳ,ವನೂ, ಸತ್ವಾದಿಗುಣಗಳ ವ್ಯಾಪಾರದಿಂದ ಬಾಹ್ಯನೂ ಆದ ನಿನಗೆ 
ನಮಸ್ಕಾರವು. 

೫೮. ಮಂಗಳಕರವಾದ ಸಾಮರ್ಥ್ಯವುಳ್ಳ ವನ್ನೂ ಮಂಗಳಕರವಾದ ಫಲ 
ಗಳನ್ಸೀಯುವವನೂ, ನಾಶವಿಲ್ಲದವನೂ, ಶಾಂತನೂ, ಶಿವರೂಪಿಯೂ ಆದ 
ನಿನಗೆ ನಮಸ್ಕಾರವು. 


ಚತುರ್ದಶೋತಧ್ಯಾಯಃ ೨೧೧ 


ಅಘೋರಾಯ ಸುಘೋರಾಯ ಘೋರಾಘೌಫಘವಿದಾರಿಣೇ । 
ಭರ್ಗಾಯ ಭನಬೀಜಾಯ ಭಂಜನಾಯ ಗರೀಯಸೇ 


ನಮೋ ನಿಧ್ಧಸ್ತಮನೋಹಾಯ ನಿಶವಾತ್ಮಗುಣಾಯ ಚೆ ॥೫೯॥ 
ಪಾಹಿ ಮಾಂ ಜಗತಾಂ ನಾಥ ಪಾಹಿ ಶಂಕರ ಶಾಶ್ವತ ! 
ಪಾಹಿ ರುದ್ರ ನಿರೂಪಾಕ್ಸ, ಪಾಹಿ ಮೃತ್ಯುಂಜಯಾಂವ್ಯಯ ॥೬೦॥ 


ಶಂಭೋ ಶೆಶಾಂಕಕೃತಶೇಖರ ಶಾಂತಮೂರ್ತೇ 
ಗೌರೀಶ ಗೋಪತಿನಿಶಾಪಹುತಾಶನೇತ್ರ | 
ಗಂಗಾಧರಾಂಧಕನಿದಾರಣ ಪುಣ್ಯಕೀರ್ತೇ 


ಭೂತೇಶ ಭೂಧರನಿವಾಸ ಸದಾ ನಮಸ್ತೇ ॥ ೬೧॥ 
ಸೂತ ಉವಾಚ :-- 
ಏನಂ ಸ್ತುತಃ ಸ ಭಗವಾನ್ರಾಜ್ಞಾ ದೇವೋ ಮಹೇಶ್ವರಃ । 
ಪ್ರಸನ್ನಃ ಸಹ ಪಾರ್ವತ್ಯಾ ಪ್ರತ್ಯುವಾಚ ದಯಾನಿಧಿಃ 1 ೬೨॥ 
ಈಶ್ವರ ಉವಾಚ :-- 


ರಾಜಂಸ್ತೇ ಪರಿತುಷ್ಟೋಸಸ್ಮಿ ಭಕ್ತ್ಯಾ ಪುಣ್ಯಸ್ತನೇನ ಚ । 
ಅನನ್ಯಚೇತಾ ಯೋ ನಿತ್ಯಂ ಸದಾ ಮಾಂ ಪರ್ಯಪೂಜಯಃ ॥೬೩॥ 


೫೯. ಭಯಂಕರನಲ್ಲದವನೂ, ಅತ್ಯಂತ ಭಯಂಕರನೂ, ಭಯಂಕರವಾದ 
ಪಾಪಗಳ ಸಮೂಹವನ್ನು ಹೋಗಲಾಡಿಸುವವನೂ, ಸಂಸಾರಕ್ಕೆ ಕಾರಣವಾದ 
ಪಾಪವನ್ನು ಸರಿಹರಿಸುವವನೂ, ಅಜ್ಞಾನನಾಶಕನೂ, ಶುದ್ಧವಾದ ಆತ್ಮಗುಣ 
ವುಳ್ಳವನೂ ಆದ ಶಂಕರ! ನಿನಗೆ ನಮಸ್ಕಾರವು. 

೬೦. ಜಗಡೊಡೆಯನೂ, ಶಾಶ್ವತನೂ, ತ್ರಿನೇತ್ರನೂ, ಮೃತ್ಯುವನ್ನು 
ಜಯಿಸಿದವನೂ, ನಿಕಾರನಿಲ್ಲದವನೂ ಆದ ಶಂಕರ! ನನ್ನನ್ನು ರಕ್ಸಿಸು. 

೬೧. ಚಂದ್ರಮೌಳಿಯೂ, ಶಾಂತಸ್ವರೂಸನೂ, ಗೌರೀಪತಿಯೂ, 
ಸೂರ್ಯ, ಚಂದ್ರ, ಅಗ್ನಿರೂಪವಾದ ಮೂರು ಕಣ್ಣುಗಳುಳ್ಳವನೂ, ಗಂಗೆಯನ್ನು 
ತಲೆಯಲ್ಲಿ ಹೊತ್ತಿರುವವನೂ, ಅಂಧಕಾಸುರನನ್ನು ಸದೆಬಡಿದವನೂ, ಪುಣ್ಯಕರ 
ವಾದ ಕೀರ್ತಿಯುಳ್ಳವನೂ, ಪ್ರಾಣಿಗಳಿಗೆ ಒಡೆಯನೂ, ಕೈಲಾಸ ಪರ್ವತದಲ್ಲಿ 
ವಾಸಮಾಡುವವನೂ ಆದ ಓ ಶಂಕರ! ನಿನಗೆ ನಮಸ್ಕಾರವು.” 

೬೨. ಸೂತನು ಹೇಳುತ್ತಾನೆ: ರಾಜನು ಹೀಗೆ ಸ್ತುತಿಸಲು ದಯಾಳು 
ವಾದ ಮಹೇಶ್ವರನು ಪಾರ್ವತಿಯೊಡನೆ ಪ್ರಸನ್ನನಾಗಿ ಹೀಗೆಂದನು. 

೬೩. ಈಶ್ವರನು ಹೇಳುತ್ತಾನೆ:--" ಮಹಾರಾಜ! ನೀನು ಯಾವಾಗಲೂ 
ಅನನ್ಯಚಿತ್ತನಾಗಿ ನನ್ನನ್ನು ಪೂಜಿಸಿರುವೆ. ಈಗ ನಾನು ನಿನ್ನ ಭಕ್ಕಿಯಿಂದಲೂ, 
ಪವಿತ್ರಸ್ತೋತ್ರದಿಂದಲೂ ಆನಂದಗೊಂಡಿದ್ದೇನೆ. 


೨೧೨ ಶ್ರೀ ಸ್ಕಾಂದಮಹಾಪುರಾಣಂ 


ತವ ಭಾವಪರೀಕ್ಸಾರ್ಥಂ ದ್ವಿಜೋ ಭೂತ್ವಾ ಹಮಾಗತೆಃ । 


ವ್ಯಾಫ್ರೇಣ ಯಾ ಪರಿಗ್ರಸ್ತಾ ಸೈಷಾ ದೇನೀ ಗಿರೀಂದ್ರಜಾ ॥೬೪॥ 
ನ್ಯಾಘ್ರೋ ಮಾಯಾಮಯೋ ಯಸ್ತೇ ಶರೈರಕ್ಸತವಿಗ್ರೆ ಹಃ । 
ಧೀರತಾಂ ದ್ರಷ್ಟುಕಾಮಸ್ತೇ ಪತ್ಚೀಂ ಯಾಚಿತವಾನಹಂ ॥ ೬೫ ॥ 


ಅಸ್ಯಾಶ್ಲೆ ಕೀರ್ತಿಮಾಲಿನ್ಯಾಸ್ತವ ಭಕ್ತ್ಯಾಶ್ಚ ಮಾನದ । 
ತುಷ್ಟೋ ಹಂ ಸಂಪ್ರಯಚ್ಛಾಮಿ ವರಂ ವರಯ ದುರ್ಲಭಂ H ೬೬ ॥ 
ರಾಜೋವಾಚ :.- 

ಏಷ ಏಪ ವರೋ ದೇವ ಯದ್ಭವಾನ್ಸರನೇಶ್ವ್ಚರಃ I 

ಭವತಾಪಪರೀತಸ್ಯ ಮಮ ಪ್ರತ್ಯಕ್ಟೃತಾಂ ಗತಃ 1 ೬೭॥ 
ನಾಂನ್ಯಂ ವರಂ ವೃಣೇ ದೇವ ಭವತೋ ವರದರ್ಷಭಾತ್‌ । 

ಅಪಂ ಚ ಸೇಯಂಸಾ ರಾಜ್ಞೇ ಮಮ ಮಾತಾ ಚ ಮತ್ತಿತಾ ॥೬೮॥ 
ವೈಶ್ಯಃ ಪೆದ್ಮಾಕರೋ ನಾಮ ತತ್ಪುತ್ರಃ ಸುನೆಯಾಭಿಧಃ । 


ಸರ್ವಾನೇತಾನ್ಮಹಾದೇವ ಸದಾ ತ್ವತ್ಸಾರ್ಶ್ವಗಾನ್ಯುರು 1೬೯॥ 
ಸೂತ ಉವಾಚ ;-- 

ಅಥ ರಾಜ್ಞೇ ಮಹಾಭಾಗಾ ಪ್ರಣತಾ ಕೀರ್ತಿಮಾಲಿನೀ । 

ಭಕ್ತ್ಯಾ ಪ್ರಸಾದ್ಯ ಗಿರಿಶಂ ಯಯಾಚೇ ನರಮುತ್ತಮಂ ॥೭೦॥ 


೬೪. ನಿನ್ನ ಮನಸ್ಸನ್ನು ಪರೀಕ್ಷಿಸುವುದಕ್ಕಾಗಿ ನಾನು ಬ್ರಾಹ್ಮಣನಾಗಿ 
ಬಂದಿದ್ದೇನೆ. ಹುಲಿಯಿಂದ ಹಿಡಿಯಲ್ಪಟ್ಟವಳೇ ನನ್ನ ಮಡದಿಯಾದ ಗಿರಿಜೆಯು. 

೬೫. ನಿನ್ನ್ನ ಬಾಣಗಳಿಂದ ಘಾಯಗೊಳ್ಳದಿದ್ದ ಆ ಹುಲಿಯು ಮಾಯಾ 
ರೂಪವಾದುದು. ನಿನ್ನ ಧೈರ್ಯವನ್ನು ನೋಡಲಸೇಕ್ಷೆಯಿಂದ ನಾನು ನಿನ್ನ 
ಪತ್ನಿಯನ್ನು ಬೇಡಿದೆನು. 

೬೬. ಈ ಕೇರ್ತಿಮಾಲಿನಿಯ ಮತ್ತು ನಿನ್ನ ಭಕ್ಕಿಯಿಂದ ಸಂತುಷ್ಟನಾದ 
ನಾನು ನಿನಗೆ ದುರ್ಲಭವಾದ ವರವನ್ನು ಕೊಡುತ್ತೇನೆ, ಕೇಳಿಕೊ.” 

೬೭. ರಾಜನು ಹೇಳುತ್ತಾನೆ:-""ಸಂಸಾರತಾಪದಿಂದ ಪೀಡಿತನಾದ ನನಗೆ 
ಪರಮೇಶ್ವರನಾದ ನೀನು ಪ್ರತ್ಯಕ್ಸನಾದುದೇ ನನಗೆ ವರವು. 

೬೮-೬೯. ವರವಸ್ಸೀಯುವವರಲ್ಲಿ ಶ್ರೇಷ್ಠನಾದ ನಿನ್ನಲ್ಲಿ ಬೇರೆ ವರವನ್ನು 
ನಾನು ಕೇಳಿಕೊಳ್ಳುವುದಿಲ್ಲ. ನನ್ನ ಈ ರಾಣಿಯು, ನನ್ನ ತಾಯಿತಂದೆಗಳು, 
ಪದ್ಮಾಕರನೆಂಬ ವೈಶ್ಯನು, ಅವನ ಮಗನಾದ ಸುನಯನು ಇವರೆಲ್ಲರನ್ನೂ ನಿನ್ನ 
ಬಳಿಯಲ್ಲಿ ವಾಸಿಸುವಂತೆ ಮಾಡು.” 

೭೦. ಬಳಿಕ ಭಾಗ್ಯವಂತಳಾದ ಕೀರ್ತಿಮಾಲಿನಿಯು ನಮಸ್ಕಾರಮಾಡಿ 
ಭಕ್ತಿಯಿಂದ ಶಿವನನ್ನು ಸಂತೋಷಗೊಳಿಸಿ ಉತ್ತಮವರವನ್ನು ಬೇಡಿದಳು. 


ಚತುರ್ದಶೋರಿಧ್ಯಾಯಃ ೨೧ಸಿ 
ನಾಚ: 


ಫಾ ್ರಾಂಗದೋ ಮಮ ಪಿತಾ ಮಾತಾ ಸೀಮಂತಿನೀ ಚ ಮೇ। 
ತಯೋರ್ಯಾಚೇ ಮಹಾದೇವ ತ್ವತ್ಪಾರ್ಕ್ಶೇ ಸನ್ನಿಧಿಂ ಸದಾ ॥೭೧॥ 
ಏವಮಸ್ತಿ aತಿ ಗೌರೀಶಃ ಪ ಪ್ರಸನ್ನೋ ಭಕ ವತ್ಸಲಃ । 

ತಯೋಃ ರೌಮನರಂ ದತ್ಕಾಕ್ಷ ಕ ಹಾಡಂತರ್ಜಿತೋಂಭವತ್‌ ॥ ೭೨ ॥ 
ಸೋಪಿ ರಾಜಾ ಸುರೈಃ ಮ ಪ್ರಸಾದಂ ಪ್ರಾಪ್ಯ ಶೂಲಿನಃ । 


ಸಹಿತಃ ಕೀರ್ತಿಮಾಲಿನ್ಯಾ ಮರು ವಿಷಯಾಸ್ಟ್ರಿಯಾನ್‌ ॥ ೭೩ ॥ 
ಕೃತ್ವಾ ವರ್ಷಾಃಯುತಂ ರಾಜ್ಯಮವ್ಯಾಹತಬಲೋನ್ನತಿಃ । 

ರಾಜ್ಯಂ ಪುತ್ರೇಷು ವಿನ್ಯಸ್ಯ ಭೇಜೇ ಶಂಭೋ ಪರಂ ಪದಂ ॥೭೪॥ 
ಚೆಂದ್ರಾಂಗದೋಪಿ ರಾಜೇಂದ್ರೋ ರಾಜ್ಞೇ ಸೀಮಂತಿನೀ ಚ ಸಾ। 
ಭಕ್ತ್ಯಾ ಸಂಪೂಜ್ಯ ಗಿರಿಶಂ ಜಗ್ಮತುಃ ಶಾಂಭವಂ ಪದಂ ॥ ೭೫ ॥ 


ಏತತ್ಸವಿತ್ರಮಘನಾಶಕರಂ ವಿಚಿತ್ರಂ 
ಶಂಭೋರ್ಗುಣಾನುಕಥನಂ ಪರಮಂ ರಹಸ್ಯಂ । 
ಯಃ ಶ್ರಾ ವಯೇದ್ಟು ಧಜನಾನ್ರ್ರ ಯತಃ ಪಠೇದ್ವಾ 
ಸಂಪ್ರಾ ಸ್ಯ ಭೋಗವಿಭವಂ ಶಿವಮೇತಿ ಸೋಂಂತೇ ॥೭೬॥ 
ಇತಿ ಶ್ರೀ ಸ್ಕಾಂದೇ ಮಕಪ್ರರಾಣ ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 
ತೃ ತೀಯೇ ಬ್ರ ಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತ ರೆಖಂಜೀ 4« ಭದ್ರಾಯು 
ಶಿನಪ ಕ ಸಾದಕಥನಂ ನಾಮ `ಚತುರ್ದಶೋತಧ್ಯಾ ಯಃ 


೭೧. ರಾಣಿಯು ಹೇಳುತ್ತಾಳೆ:--ಮಹಾದೇವ! ನನ್ನ ತಂದೆ ತಾಯಿ 
ಗಳಾದ ಚಂದ್ರಾಂಗದ ಸೀಮಂತಿನಿಯರನ್ನು ನಿನ್ನ ಬಳಿಯಿರುವಂತೆ ಮಾಡ 
ಬೇಕೆಂದು ಬೇಡುತ್ತೇನೆ. 

೭೨-೭೩. ಭಕ್ತರಲ್ಲಿ ಪ್ರೀತಿಯುಳ್ಳ ಶಂಕರನು ಪ್ರಸನ್ನನಾಗಿ ಹಾಗೆಯೇ ಆಗ 
ಲೆಂದು ಅವರಿಗೆ ಇಷ್ಟ ವಾಡ ವರವನ್ಸಿ ತ್ತು ಕ್ಷಣಕಾಲದಲ್ಲಿಯೇ ಅಂತರ್ಧಾನ 
ವಾದನು. ಆ ಸ ದೇವತೆಗಳ ಸನ್ನಿಧಿಯಲ್ಲಿ ಶಿವನ ಅನುಗ ಗ್ರಹವನ್ನು 
ಪಡೆದು ಕೀರ್ತಿಮಾಲಿನಿಯೊಡನೆ ಸ್ರಿಯವಾದ ವಿಷಯಗಳನ್ನನುಭವಿಸಿದನು. 

೭೪. ಹತ್ತುಸಾವಿರ ವನ್ನಗಳಳಾಲ ಬಲಗುಂದದೆ ರಾಜ್ಯಭಾರ ಮಾಡಿ 
ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ಶಿವನ ಉತ್ತಮ ಸ್ಥಾ ನವನ್ನು ಸಡೆದನು. 

೭೫-೭೬. ಚಂದ್ರಾ 'ಗದನೂ, ಸೀಮಂತಿನಿಯೂ ಭಕ್ತಿ ಯಿಂದ ಶಿವನನ್ನು 
ಆರಾಧಿಸಿ ಅವನ ಸ್ಥಾನಕ್ಕೆ, ತೆರಳಿದರು. ಪವಿತ್ರವೂ, ಪಾಪನಾಶಕವೂ, ಆಶ್ಚರ್ಯ 
ಕರವೂ ಆಗಿರುವ ಶಿವನ ಸುಣಕಥನರೂಪವಾದ ಈ ಸರಮರಹಸ್ಯವನ್ನು ಹೇಳುವೆ 
ವನೂ, ಶುದ್ಧನಾಗಿ ಪಠಿಸುವವನೂ ಅನೇಕ ಸುಖಗಳನ್ನನುಭವಿಸಿ ಕೊನೆಯಲ್ಲಿ 
ಶಿವನನ್ನು ಸೇರುವನು. 

ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ ಪ್ರಸಿದ್ಧವಾದ 
ಶ್ರ ಸ್ಯಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ 
ಬ್ರಹೊ ಕತ್ತ ರಖಂಡದಲ್ಲಿ "" ಭದ್ರಾ ಯೆಂಶಿವೆಪ ಥ್ರ ಸಾದಕಥನ *ವೆಂಬ 
'ಹೆದಿನಾಲ್ಕ ನೆಯ ಅಧ್ಯಾಯವು ನಿಯ 


॥ ಶ್ರೀಃ ॥ 
ಅಥ ಪಂಚದರೋಂಧ್ಯಾಯಃ 
ಭಸ್ಮಮಾಹಾತ್ಮ್ಯ ಕಥನಂ 
ಸೂತ ಉವಾಚ 2... 

ಯಷಭಸ್ವಾಂನುಭಾವೋಂಯಂ ನರ್ಣಿತಃ ಶಿನಯೋಗಿನಃ । 
ಅಥಾತನ್ಯಸ್ಕಾಪಿ ನಕ್ಸ್ಯಾಮಿ ಪ್ರಭಾವಂ ಶಿವಯೋಗಿನಃ Hor 
ಭಸ್ಮನಶ್ಚಾಂಸಿ ಮಾಹಾತ್ಮ್ಯಂ ವರ್ಣಯಾಮಿ ಸಮಾಸತಃ । 
ಕೃತಕೃತ್ಯಾ ಭವಿಷ್ಯಂತಿ ಯಚ್ಛು ೨ತ್ಕಾ ಸಾಪಿನೋ ಜನಾಃ “೨9 
ಅಸ್ಕೇಕೋ ವಾಮದೇವಾಖ್ಯಃ ಶಿನಯೋಗೀ ಮಹಾತಪಾಃ । 
ನಿರ್ವ್ವಂದ್ಹೋ ನಿರ್ಗುಣಃ ಶಾಂತೋ ನಿಃಸಂಗಃ ಸೆಮದರ್ಶೆನಃ 1೩ 
ಆತ್ಮಾರಾನೋ ಜಿತಕ್ರೋಥೋ ಗೃಹದಾರವಿವರ್ಜಿತಃ 1 
ಅತರ್ಕಿತಗತಿರ್ಮೌನೀ ಸಂತುಷ್ಟೋ ನಿಷ್ಟರಿಗ್ರಹಃ ॥೪॥ 
ಭಸ್ಮೋದ್ಧೂಲಿತಸರ್ನಾಂಗೋ ಜಟಾ ಮಂಡಲಮಂಡಿತಃ । 
ವಲ್ಯಲಾಂಜಿನಸಂವೀತೋ ಭಿಕ್ಸಾಮಾತ್ರಪರಿಗ್ರಹಃ um 

ಕನ್ನಡದ ಅನುವಾದ 

ಭಸ್ಮಮಾಹಾತ್ಮ್ಯ ಕಥನ 

೧. ಸೂತನು ಹೇಳುತ್ತಾನೆ: ಈಗ ಖುಷಭಯೋಗಿಯ ಮಾಹಾಕ್ಮ್ಮ್ಯೆ 
ಯನ್ನು ವರ್ಣಿಸಿರುವೆನು. ಇನ್ನೊಬ್ಬ ಶಿವಯೋಗಿಯ ಪ್ರಭಾವವನ್ನು ಇನ್ನು 
ಮುಂದೆ ಹೇಳುವೆನು. 

೨. ಭಸ್ಮದ ಮಾಹಾತ್ಮೈಯನ್ನೂ ಸಂಕ್ಸೇಪವಾಗಿ ವರ್ಣಿಸುವೆನು. 
ಇದನ್ನು ಕೇಳಿ ಪಾಪಿಗಳಾದ ಜನರೆಲ್ಲರೂ ಧನ್ಯರಾಗುವರು. 

೩-೫. ಮಹಾ ತಪಸ್ವಿಯೂ, ದ್ವಂದ್ವ (ಶೀತೋಷ್ಣ) ಸಹಿಷ್ಣುವೂ, 
ರಜಸ್ತನೋಗುಣಗಳ ಕಾರ್ಯವಿಲ್ಲದವನೂ, ಶಾಂತನೂ, ವಿಷಯಗಳ ಸಂಬಂಧ 
ವನ್ನು ಬಿಟ್ಟವನೂ, ಎಲ್ಲರಲ್ಲಿಯೂ ಸಮದೃಷ್ಟಿಯುಳ್ಳವನೂ, ಪರಮಾತ್ಮನಲ್ಲಿ 
ಆಸಕ್ತವಾದ ಮನಸ್ಸುಳ್ಳವನೂ, ಕೋಪವನ್ನು ಜಯಿಸಿದವನೂ, ಮಕ್ಕೆ ಪತ್ನಿ 
ಮುಂತಾದುವೇನೂ ಇಲ್ಲದಿರುವವನೂ, ಆಕಸ್ಮಿಕ ಗಮನವುಳ್ಳನನೊ, ಮೌನ 
ವಾಗಿರುವವನೂ, ಸಂತುಷ್ಟನೂ, ದಾನವನ್ನು ಸ್ವೀಕರಿಸದನನೂ, ಭಸ್ಮದಿಂದ 
ಲಿಪ್ತೃವಾದ ಸಮಸ್ತ್ಯಾವಯವವುಳ್ಳವನೂ, ಜಟಿಯ ಸಮೂಹೆದಿಂದ ಅಲಂಕ 
ತನೂ, ನಾರುಬಟ್ಟಿ, ಕೃಷ್ಣಾ ಜಿನನನ್ನು ಧರಿಸಿದವನೂ, ಭಿಕ್ಟೆಯನ್ನು ತೆಗೆದು 
ಕೊಳ್ಳುವವನೂ ಆದ ವಾಮದೇವನೆಂಬ ಶಿವಯೋಗಿಯೊಬ್ಬನಿದ್ದನು. 


ಪಂಚದಶೋಕಿಧ್ಯಾಯಃ ೨೧೫ 


ಸ ಏಕದಾ ಚರಂಲ್ಲೊ ಕೇ ಸರ್ವಾಂನುಗ್ರಹತತ್ಸರಃ I 


ಕ್ರೌಂಚಾಂರಣ್ಯಂ ಮಹಾಘೋರಂ ಪ್ರವಿವೇಶ ಯದೃಚ್ಛಯಾ Hn 
ತಸ್ಮಿನ್ನಿರ್ಮನುಜೇಂ ರಣ್ಯೇ ತಿಸ್ಕತ್ಯೇಕೋಂತಿಭೀಷಣಃ । 
ಕ್ಪುತ್ತೃಷಾಕುಲಿತೋ ನಿತ್ಯಂ ಯಃಕಶ್ಚಿದ್ದ್ರಹ್ಮರಾಕ್ಸಸಃ nen 
ತಂ ಪ್ರವಿಷ್ಟಂ ಶಿನಾತ್ಮಾನಂ ಸ ದೃಷ್ಟ್ಯಾ ಬ್ರಹ್ಮರಾಕ್ಷಸಃ । 

ಅಭಿದುದ್ರಾನ ವೇಗೇನ ಜಗ್ಗು 0 ಕ್ಲುತ್ಪರಿಪೀಡಿತಃ ॥೮॥ 
ನ್ಯಾತ್ತಾನನಂ ಮಹಾಕಾಯಂ ಭೀಮದಂಷೃ ಹೈಂ ಭಯಾನಕಂ ಟ 
ತಮಾಯಾಂತಮಭಿಪ್ರೇಕ್ಟ, ಕ ಯೋಗೀಶೋ ನ ಚಚಾಲ ಸಃ 1೯॥ 
ಅಥಾಭಿದ್ರುತ್ಯ ತರಸಾ ಸಘೋರೋ ವನಗೋಚರಃ । 

ಜೋರ್ಭ್ಯಾಂ ನಿಷ್ಟೀಡ್ಯ ಜಗ್ರಾಹ ನಿಷ್ಕಂಪಂ ಶಿವಯೋಗಿನಂ ॥ ೧೦॥ 


ತದಂಗಸ್ಪರ್ಶನಾದೇವ ಸದ್ಯೋ ವಿಧ್ಠೃಸ್ತಕಿಲ್ಪಿಷಃ । 

ಸ ಬ್ರಹ್ಮರಾಕ್ಸಸೋ ಹಘಹೋರೋ ವಿಷಣ್ಣಃ ಸ್ಮೃತಿಮಾಯಂಯೌ ॥ ೧೧॥ 
ಯಥಾ ಚಿಂತಾಮಣಿಂ ಸ್ಪ್ಸಷ್ಟ್ಟಾ ಲೋಹಂ ಕಾಂಚೆನತಾಂ ವ್ರಜೇತ್‌ | 
ಯಥಾ ಜಂಬೂನದೀಂ ಪ್ರಾಪ್ಯ ಮೃತ್ತಿಕಾ ಸ್ವರ್ಣತಾಂ ವ್ರಜೇತ್‌ ॥ ೧೨॥ 

೬. ಅವನು ಒಂದು ವೇಳೆ ಎಲ್ಲರಿಗೂ ಅನುಗ್ರ ಹಮಾಡಲು ನಿರತನಾಗಿ 
ಪ್ರಪಂಚದಲ್ಲಿ ಸಂಚರಿಸುತ್ತ ಘೋರವಾದ ಕ್ರೌಂಚಾರಣ್ಯವನ್ನು ಆಕಸ್ಮಿಕವಾಗಿ 
ಹೊಕ್ಕನು. 

೭.ಆ ಮನುಷ್ಯರಿಲ್ಲದ ಕಾಡಿನಲ್ಲಿ ಅತಿ ಭಯಂಕರನೂ, ಹಸಿವು. 
ಬಾಯಾರಿಕೆಗಳಿಂದ ವ್ಯಥೆಗೊಂಡವನೂ ಆದ ಒಬ್ಬ ಬ್ರಹ್ಮರಾಕ್ಸಸನಿದ್ದನು. 

೮. ಅವನು ಹಸಿವಿನಿಂದ ಪೀಡಿತನಾಗಿ ಆ ಕಾಡಿನಲ್ಲಿ ಪ್ರವೇಶಿಸಿದ 
ಆ ಶಿವಯೋಗಿಯನ್ನು ಕಂಡು ತಿನ್ನುವುದಕ್ಕೋಸ್ಕರ ಬೇಗನೆ ಅಟ್ಟಿಸಿಕೊಂಡು 
ಬಂದನು. 

೯. ಬಾಯಿಯನ್ನು ತೆರೆದುಕೊಂಡಿರುವವನೂ, ದೊಡ್ಡ ದೇಹವುಳ್ಳ ವನೂ, 
ಭಯಂಕರವಾದ ಹಲ್ಲುಳ್ಳವನೂ ಆಗಿ ಬರುತ್ತಿರುವ ಆ ಬ್ರಹ್ಮರಾಕ್ಟೃಸನನ್ನು ಕಂಡು 
ಯೋಗೀಶ್ವರನು ಚಲಿಸಲಿಲ್ಲ. 

೧೦. ಭಯಂಕರನಾದ ಆ ಬ್ರಹ್ಮರಾಕ್ಬಸನು ಬೇಗನೆ ಓಡಿಬಂದು ಅಲ್ಲಾಡ 
ದಿರುವ ಆ ಶಿವಯೋಗಿಯನ್ನು ತೋಳುಗಳಿಂದ ತಿಕ್ಕಿ ಹಿಡಿದುಕೊಂಡನು. 

೧೧. ಅವನ ಅವಯವಗಳ ಸ್ಪರ್ಶದಿಂದ ಕೂಡಲೆ ಆ ಬ್ರಹ್ಮರಾಕ್ಸಸನು 
ಪಾಪವನ್ನು ಕಳೆದುಕೊಂಡು ವ್ಯಥೆಗೊಂಡವನಾಗಿ ಜನ್ಮಾಂತರವನ್ನು ಜ್ಞಾಸಿಸಿ 
ಕೊಂಡನು. 

೧೨-೧೪. ಚಿಂತಾಮಣಿಯನ್ನು ಮುಟ್ಟ ಕಬ್ಬಿಣವು ಚಿನ್ರವಾಗು 


ಬ ಈ 


೨೧೬ ಶ್ರೀ ಸ್ಮಾಂದೆಮಹಾಪುರಾಣಂ 


ಯಥಾ ಮಾನಸಮಭ್ಯೇತ್ಯ ವಾಯಸಾ ಯಾಂತಿ ಹಂಸತಾಂ ॥ 
ಯಥಾಂಮೃತಂ ಸಕೃತ್ಸೀತ್ವಾ ನರೋ ದೇವತ್ವಮಾಪ್ಪ್ನುಯಾತ್‌ 8 ೧೩ 
ತಫೈವನ ಹಿ ಮಹಾತ್ಮಾನೋ ದರ್ಶನಸ್ಪರ್ಶನಾದಿಭಿಃ । 
ಸದ್ಯಃ ಪುನಂತ್ಯಫಘೋಹೇತಾನ್ಸೆತ್ಸಂಗೋ ದುರ್ಲಭೋ ಹ್ಯತಃ ॥ ೧೪೫ 
ಯಃ ಪೂರ್ವಂ ಕ್ಲುತ್ಸಿಪಸಾಸಾರ್ತೋ ಘೋರಾತ್ಮಾ ನಿಪಿನೇಚರಃ । 
ಸ ಸದ್ಯಸ್ತೃನ್ನಿಮಾಯಾತಃ ಪೂರ್ಣಾನಂದೋ ಬಭೂವ ಹ ॥ ೧೫ ॥ 
ತದ್ಗಾತ್ರಲಗ್ನಸಿತಭಸ್ಮಕಣಾಂನುವಿದ್ದಃ 
ಸದ್ಯೋ ವಿಧೂತಘನಪಾಪತಮಃಸ್ವಭಾವಃ । 
ಸಂಪ್ರಾಪ್ತ ಪೂರ್ನಭವಸಂಸ್ಕೃೃತಿರುಗ್ರಕಾರ್ಯ 
ಸ್ತತ್ಪಾದಸದ್ಮಯುಗಲೇ ಪ್ರಣತೋ ಬಭಾಷೇ 1 ೧೬॥ 
ರಾಕ್ರಸ ಉವಾಚೆ:- 


ಪ್ರಸೀದ ಮೇ ಮಹಾಯೋಗಿನ್ರಸೀದ ಕರುಣಾನಿಧೇ । 


ಪ್ರಸೀದ ಭವತಪ್ತಾನಾಮಾನಂದಾ ಮೃತವಾರಿಥೇ H ೧೭॥ 
ಕ್ಹಾಂಹಂ ಷಾಹಮತಿರ್ಥ್ಫೊೋರಃ ಸರ್ವಪ್ರಾಣಿಭಯಂಕರಃ I 
ಕ್ವತೇ ಮಹಾನುಭಾವಸ್ಯ ದರ್ಶನಂ ಕರುಣಾತ್ಮನಃ ॥ ೧೮ ॥ 





ವಂತೆಯೂ, ಜಂಬೂನದಿಯನ್ನು ಹೊಂದಿ ಮಣ್ಣು ಚಿನ್ನವಾಗುವಂತೆಯ್ಕೂ 
ಮಾನಸ ಸರೋವರವನ್ನು ಸೇರಿ ಕಾಗೆಯು ಹಂಸವಾಗುವಂತೆಯೂ, ಮನುಷ್ಯನು 
ಅಮೃತವನ್ನು ಒಂದು ಸಾರಿ ಕುಡಿದು ದೇವತೆಯಾಗುವಂತೆಯೂ ಮಹಾತ್ಮರು 
ದರ್ಶನ ಸ್ಪರ್ಶನಾದಿಗಳಿಂದ ಪಾಪಿಷ್ಮರನ್ನು ಕೂಡಲೆ ಶುದ್ಧಮಾಡುತ್ತಾರೆ. 
ಆದುದರಿಂದ ಆ ಮಹಾತ್ಮರ ಸಹವಾಸವು ದುರ್ಲಭವಾದುದು. 

೧೫. ಹಿಂದೆ ಹಸಿವು ಬಾಯಾರಿಕೆಗಳಿಂದ ಸಂಕಟಗೊಂಡು ಕಾಡಿನಲ್ಲಿ 
ಸಂಚರಿಸುತ್ತಿದ್ದ ಆ ಘೋರ ಬ್ರಹ್ಮರಾಕ್ಸಸನು ಕೂಡಲೆ ತೃಪ್ತನಾಗಿ ಆನಂದ 
ಗೊಂಡನು. 

೧೬. ಆ ಶಿವಯೋಗಿಯ ದೇಹದಲ್ಲಿರುವ ಧವಳಭಸ್ಮಕಣಗಳಿಂದ ಲಿಪ್ತನೂ, 
ಕೂಡಲೆ ಕಳೆದ ಪಾಸಸ್ವಭಾವವುಳ್ಳವನೂ, ಹಿಂದಿನ ಜನ್ಮದ ಸ್ಮರಣೆಯುಳ್ಳ ವನೂ, 
ಕಠಿನ ಕಾರ್ಯವುಳ್ಳೆ ವನೂ ಆದ ಆ ಬ್ರಹ್ಮೆರಾಕ್ಟೃಸನು ಆ ಯೋಗಿಯ ಚರಣ 
ಗಳಿಗೆ ನಮಸ್ಕರಿಸಿ ಇಂತೆಂದನು. 

೧೭. ರಾಕ್ಸಸನು ಹೇಳುತ್ತಾನೆ :--ದಯಾಳುವೂ, ಸಂಸಾರದಿಂದ ದುಃಖ 
ಗೊಂಡವರಿಗೆ ಆನಂದವೆಂಬ ಅಮೃತಸಮುದ್ರ ಸ್ವರೂಪನೂ ಆದ ಮಹಾ 
ಯೋಗಿಯೆ! ನೀನು ನನ್ನ ಲ್ಲಿ ಪ್ರಸನ್ನನಾಗಬೇಕು. 

೧೮. ಪಾಪಬುದ್ಧಿಯುಳ್ಳವನೂ, ಸಕಲ ಪ್ರಾಣಿಗಳಿಗೆ ಭಯವನ್ನುಂಟು 


ಪಂಚದಶೋತಿಧ್ಯಾಯಃ ೨೧೭ 


ಉದ್ದ ರೋದ್ಧ ರ ಮಾಂ ಘೋರೇ ಪತಿತಂ ದುಃಖಸಾಗರೇ |! 

ತನ ಇನ್ನಿ ಧಿಮಾತ್ರಿ ೀಣ ಮಹಾನಂದೋಭಿವರ್ಧಶೇ ॥ ೧೯॥ 
ವರವ Ne — 

ಕಸ್ತೃಂ ನನೇಚರೋ ಘೋರೋ ರಾಕ್ಬಸೋತತ್ರ ಕಮಾಸ್ಥಿತಃ । 

ಕಥನೇತಾಂ ಮುಹಾಘೋರಾಂ ಕಷ್ಟಾಂ ಗತಿಮವಾಪ್ತವಾನ್‌ ॥ ೨೦॥ 
ರಾಕ್ಷಸ ಉವಾಚ :-- 

ರಾಕ್ಚಸೋಹಮಿತಃ ಪೂರ್ವಂ ಪಂಚನಿಂಶತಿಮೇ ಭವೇ । 

ಗೋಪ್ತಾ ಯವನರಾಷ್ಟ್ರ ಸ್ಯ ದುರ್ಜಯೋ ನಾಮ ವೀರ್ಯವಾನ್‌ ॥೨೧॥ 

ಸೋಹಂ ದುರಾತ್ಮಾ ನಾಪೀಯಾನ್ಸೆ ಕ್ಸ್ರೊರಚಾರೀ ಮದೋತ್ಕಟಃ । 

ದಂಡಧಾರೀ ದುರಾಚಾರಃ ಪ್ರಚಂಡೋ ನಿರ್ಫ್ಫೃಣಃ ಖಲಃ ॥ ೨೨॥ 

ಯುವಾ ಬಹುಕಲತ್ರೋಃಪಿ  ಕಾಮಾಸಕೊ ಜಿತೇಂದ್ರಿಯಃ | 

ಇಮಾಂ ಸಾಸೀಯಸೀಂ ಚೇಷ್ಟಾಂ ಪುನರೇಕಾಂ ಗತೋಂಸ್ಮ್ಯಹಂ॥ ೨೩ ॥ 

ಪ್ರತ್ಯಹಂ ನೂತನಾಮನ್ಯಾಂ ನಾರೀಂ ಭೋಕ್ತುಮನಾಃ ಸದಾ । 

ಆಹೃತಾಃ ಸರ್ನದೇಶೇಭ್ಯೋ ನಾರ್ಯೋ ಭೃತ್ಯೆ ಎರ್ಮದಾಜ್ಞ ಯಾ| ೨೪ ॥ 

ಮಾಡುವವನೂ ಆದ ನಾನೆಲ್ಲಿ? ದಯಾಳುವೂ, ಮಹಾನುಭಾವನೂ ಆದ ನಿನ್ನ 

ದರ್ಶನವೆಲ್ಲಿ? 

೧೯. ಘೋರವಾದ ದುಃಖಸ ಮುದ್ರದಲ್ಲಿ ಬಿದ್ದಿರುವ ನನ್ನನ್ನು ಉದ್ಧಾರ 
ಮಾಡು. ನಿನ್ನ ಸನ್ನಿಧಾನದಿಂದಲೇ ನನಗೆ ಅತಿಶಯಾನಂದವು ಹೆಚ್ಚುತ್ತಿ ದೆ 

೨೦. ವಾಮದೇವನು ಹೇಳುತ್ತಾನೆ:--ಅರಣ್ಯದಲ್ಲಿ ಸಂಚರಿಸುವ ಘೋರ 
ರಾಕ್ಟೃಸನಾದ ನೀನಾರು? ಇಲ್ಲಿ ಏಕೆ ಇರುವೆ? ನೀನು ಇಂತಹ ಅತಿ ಭಯಂಕರ 
ವಾದ ಸ್ಥಿತಿಯನ್ನು ಹೇಗೆ ಹೊಂದಿದೆ? 

೨೧. ರಾಕ್ಟಸನು ಹೇಳುತ್ತಾನೆ ರಾಕ್ಷಸನಾದ ನಾನು ಇದಕ್ಕಿಂತ 
ಹಿಂದೆ ಇಪ ಧೃತ್ತೈ ದನೆಯ ಜನ್ಮ] ದಲ್ಲಿ ದುರ್ಜಯನೆಂಬ ಪರಾಕ್ರ ಮಶಾಲಿಯಾದ 
ಯವನರಾಜ್ಯದ ದೊರೆಯಾಗಿದ್ದೆನು. 

೨೨-೨೨೩. ದುರಾತ ನೂ, ಪಾಪಿಯೂ, ಸ್ವೇಚ್ಛ ಯಾದ ನಡತೆಯುಳ್ಳ 
ವನೂ, ಮದದಿಂದ ಕೊಬ್ಬ ನ್ಬಿದವನೂ, ಶಿಕ್ಟೆಮಾಡುವವನೂ, ದುರ್ನಡತೆಯುಳ್ಳ 
ವನೂ, ಕಠಿನನೂ, ಕರುಣೆಯಿಲ್ಲದವನ್ನೂ ಯುವಕನೂ ಆದ ನಾನು ಅನೇಕ 
ಜನ ಪತ್ಲಿಯರಿದ್ದರೂ ಇಂದ್ರಿಯೆಗಳನ್ನು ಜಯಿಸ ಸದೆ ಕಾಮದಲ್ಲಿ ಆಸಕ್ತನಾಗಿ 
ಈ ಪಾಪದ ಕೆಲಸವೊಂದನ್ನು ಮಾಡುತ್ತಿದ್ದೆನು. 

೨೪. ಪ್ರತಿದಿನವೂ ಹೊಸ ಹೆಂಗಸೊಬ್ಬಳನ್ನು ಅನುಭವಿಸಲಿಚ್ಛಿಯುಳ್ಳವ 
ನಾಗಿ ಸೇವಕರಿಂದ ಸಮಸ್ತ ದೇಶಗಳಿಂದಲೂ ಹೆಂಗಸರನ್ನು ಹಿಡಿದುತರಿಸಿದೆನು, 


೨೧೮ ಶ್ರೀ ಸ್ಥಾಂದಮಹಾಪುರಾಣಂ 


ಭುಕ್ತ್ವಾ ಭುಕ್ತ್ವಾ ಪರಿತ್ಯಕ್ತಾಮೇಕಾಮೇಕಾಂ ದಿನೇ ದಿನೇ । 


ಅಂತರ್ಗ್ಯಹೇಷು ಸಂಸ್ಥಾಪ್ಯ ಪುನರನ್ಯಾಃ ಸ್ತ್ರಿಯೋ ಧೃತಾಃ ॥ ೨೫ ॥ 
ಏವಂ ಸ್ವರಾಷ್ಟ್ರಾತ್ಸರರಾಷ ೈತಶ್ಚ 
ದೇಶಾಕರಗ್ರಾಮಪುರವ್ರಜೇಭ್ಯಃ । 
ಆಹೃತ್ಯ ನಾರ್ಯೊೋ ರಮಿತಾ ದಿನೇ ದಿನೇ 
ಭುಕ್ತಾ ಪುನಃ ಕಾಃಪಿ ನ ಭುಜ್ಯತೇ ಮಯಾ ॥ ೨೬ ॥ 
ಅಥಾಂನ್ಯೈಶ್ಚ ನ ಭುಜ್ಯಂತೇ ಮಯಾ ಭುಕ್ತಾಸ್ತಥಾ ಸ್ತ್ರಿಯಃ | 
ಅಂತರ್ಗ್ಯಹೇಷು ನಿಹಿತಾಃ ಶೋಚಂತೇ ಚೆ ದಿಮಾನಿಶಂ ॥ ೨೭ 
ಬ್ರಹ್ಮನಿಟ್ಟಿ ಎತ್ರೆಶೊದ್ರಾಣಾಂ ಯದಾ ನಾಯೋ ಮಯಾ ಹೃತಾಃ । 
ಮಮ ರಾಜ್ಯೇ ಸ್ಥಿತಾ ವಿಪ್ರಾಃ ಸಹದಾರೈಃ ಪ್ರದುದ್ರುವುಃ ॥೨೮॥ 
ಸಭರ್ತೃ್ಯಕಾಶ್ಚ ಕನ್ಯಾಶ್ಲ ನಿಧವಾಶ್ಚ ರಜಸ್ವಲಾಃ । 
ಅಪೃತ್ಯ ನಾರ್ಯೋ ರಮಿತಾ ಮಯಾ ಕಾಮಹತಾತ್ಮನಾ ॥ ೨೯॥ 
ತ್ರಿಶತಂ ದ್ವಿಜನಾರೀಣಾಂ ರಾಜಸ್ತ್ರೀಣಾಂ ಚೆತುಃಶತೆಂ ॥ 
ಷಟ್ಟಿತಂ ವೈಶ್ಯನಾರೀಣಾಂ ಸಹಸ್ರಂ ಶೂದ್ರಯೋಷಿತಾಂ ॥೩೦॥ 
ಶತಂ ಚಾಂಡಾಲನಾರೀಣಾಂ ಪುಲಿಂದೀನಾಂ ಸಹಸ್ರಕಂ । 
ಶೈಲೂಷೀಣಾಂ ಪೆಂಚೆಶತಂ ರಜಕೀನಾಂ ಚತುಃಶತಂ W ೩೧॥ 


೨೫. ಒಂದೊಂದು ದಿನ ಒಬ್ಬೊಬ್ಬಳನ್ನು ಅನುಭವಿಸಿ ಅವಳನ್ನು ಮನೆ 
ಯೊಳಗಿಟ್ಟು ಮರಳಿ ಬೇರೆ ಸ್ತ್ರೀಯರನ್ನು ಕರೆಯಿಸಿದೆತು. 

೨೬. ಹೀಗೆ ನನ್ನ ದೇಶದಿಂದಲೂ, ಪರದೇಶದಿಂದಲೂ ಗ್ರಾಮ, ನಗರ, 
ಗೊಲ್ಲರ ಹಳ್ಳಿ ಗಳಿಂದಲೂ ಹೆಂಗಸರನ್ನು ಕರೆತೆಂದು ಅವರೊಡನೆ ರಮಿಸಿದೆನು. 

೨೭. ನಾನು ಅನುಭವಿಸಿ ಬಿಟ್ಟ ಹೆಂಗಸರನ್ನು ಇತರರು ಭೋಗಿಸದಿರು 
ವುದರಿಂದ ಆ ಹೆಂಗಸರನ್ನೆಲ್ಲ ಮನೆಯೊಳಗಿಡಲು ಅವರು ಹಗಲು ರಾತ್ರಿ 
ದುಃಖಿಸುತ್ತಿದ್ದರು. 

೨೮. ಬ್ರಾಹ್ಮಣಾದಿ ನಾಲ್ಕುಜಾತಿಯವರ ಹೆಂಗಸರನ್ನೂ ನಾನು ಅಪಹರಿಸಿ 
ದುದರಿಂದ ನನ್ನ ರಾಜ್ಯದಲ್ಲಿ ನೆಲಸಿದ್ದ ಬ್ರಾಹ್ಮಣರು ತಮ್ಮ ಪತ್ನಿಯರೊಡನೆ 
ಓಡಿಹೋದರು. 

೨೯. ಕಾಮಾಂಧನಾದ ನಾನು ಗಂಡನಿರುವವರೂ, ಕನ್ಯೆಯರೂ, ವಿಧವೆ 
ಯರೂ, ರಜಸ್ವಲೆಯರೂ ಆದ ಹೆಂಗಸರನ್ನು ತಂದು ರಮಿಸಿದೆನು. 

೩೦-೩೨. ದುರಾತ್ಮನಾದ ನಾನು ಮುನ್ನೂರು ಜನ ಬ್ರಾಹ್ಮಣ ಸ್ತ್ರೀಯ 
ರನ್ನೂ, ನಾನೂರು ಮಂದಿ ಸ್ಪತ್ರಿಯ ಹೆಂಗಸರನ್ನೂ, ಆರುನೂರು ಮಂದಿ 
ವೈಶ್ಯಸ್ತ್ರೀಯರನ್ನೂ, ಸಾವಿರ ಜನ ಶೂದ್ರ ಸ್ತ್ರೀಯರನ್ನೂ ನೂರು ಮಂದಿ 


ಪಂಚದಶೋತ$ಧ್ಯಾಯೆಃ ೨೧೯ 


ಅಸಂಖ್ಯಾ ವಾರಮುಖ್ಯಾಶ್ಚ ಮಯಾ ಭುಕ್ತಾ ದುರಾತ್ಮನಾ । 


ತಥಾಃಪಿ ಮಯಿ ಕಾಮಸ್ಯ ನ ತೃಪ್ತಿಃ ಸಮಜಾಯತ ॥ ೩೨॥ 
ಏವಂ ದುರ್ವಿಷಯಾಸಕ್ತಂ ಮತ್ತಂ ಪಾನರತಂ ಸದಾ । 
ಯೌವನೇಂಪಿ ನುಹಾರೋಗಾ ವಿನಿಶುರ್ಯಕ್ಪ ೌದಯಃ ॥ ೩೩ ॥ 


ಕೋಗಾರ್ದಿತೋನಪತ್ಯಶ್ನ ಶತ್ರುಭಿಶ್ಚಾಪಿ ಪೀಡಿತಃ । 
ತ್ಯಕ್ತೋಂಮಾತ್ಯೈಶ್ಚ ಭೃತ್ಯೈಶ್ಚ ನುತೋಂಹಂ ಸ್ವೇನ ಕರ್ಮಣಾ ॥ ೩೪ ॥ 
ಆಯುರ್ವಿನಶ್ಯತ್ಯಯಶೋ ನಿವರ್ಧತೇ 
ಭಾಗ್ಯಂ ಕ್ಷಯಂ ಯಾತ್ಯತಿದುರ್ಗತಿಂ ವ್ರಜೇತ್‌ । 
ಸ್ಪರ್ಗಾಚ್ಹ್ಯವಂತೇ ಪಿತರಃ ಪುರಾತನಾ 


ಧರ್ಮವ್ಯಪೇತಸ್ಯ ನರಸ್ಯ ನಿಶ್ಲಿತಂ ॥ ೩೫ ॥ 
ಅಥಾಃಹಂ ಕಿಂಕರೈರ್ಯಾಮ್ಯೈರ್ನೀತೋ ವೈವಸ್ವತಾಲಯಂ । 
ತತೋ ಹಂ ನರಕೇ ಘೋರೇ ತತ್ಕುಂಡೇ ವಿನಿಸಾತಿತಃ ॥ ೩೬॥ 
ತತ್ರಾ£ಃಹಂ ನರಕೇ ಘೋರೇ ನರ್ಷಾಣಾಮುಯುತೆತ್ರಯಂ । 
ಶೇತಃ ಪಿಬಸ್ಸೀಡ್ಯಮಾನೋ ನ್ಯವಸಂ ಯಮುಕಿಂಕರೈಃ ॥ ೩೭॥ 








ಚಂಡಾಲ ಮಹಿಳೆಯರನ್ನೂ, ಸಾವಿರ ಮಂದಿ ಬೇಡರ ಹೆಂಗಸರನ್ನೂ, ಐನೂರು 
ಮಂದಿ ನಟಿಯರನ್ನೂ, ನಾನೂರು ಮಂದಿ ಅಗಸಗಿತ್ರ್ತಿಯರನ್ನೂ, ಲೆಕ್ಕವಿಲ್ಲದಷ್ಟು 
ಸೂಳೆಯರನ್ನೂ ಉಪಭೋಗಿಸಿದರೂ ನನಗೆ ಕಾಮದ ತೃಪ್ತಿಯಾಗಲಿಲ್ಲ. 

೩೩. ಹೀಗೆ ದುಷ್ಟ ವಿಷಯಗಳಲ್ಲಿ ಆಸಕ್ತನೂ, ಮತ್ತನೂ, ಕುಡಿತದಲ್ಲಿ 
ನಿರತನೂ ಆದ ನನ್ನನ್ನು ಯಾವನದಲ್ಲಿಯೇ ಕ್ಷಯ ಮೊದಲಾದ ಮಹಾ 
ರೋಗಗಳು ಪೀಡಿಸಿದುವು. 

೩೪. ರೋಗದಿಂದ ಬಂಧಿಸಲ್ಪಟ್ಟ ನಾನು ಮಕ್ಕಳಿಲ್ಲದವನೂ, ವೈರಿ 
ಗಳಿಂದ ಹೀಡಿತನೂ, ಮಂತ್ರಿಗಳಿಂದಲೂ, ಸೇವಕರಿಂದಲೂ ಬಿಡಲ್ಪಟ್ಟವನೂ 
ಆಗಿ ನನ್ನ ದುಷ್ಟ ಕರ್ಮದಿಂದಲೇ ಮಡಿದೆನು. 

೩೫. “ ಧರ್ಮವನ್ನು ಬಿಟ್ಟ ಮನುಷ್ಯನ ಆಯುಸ್ಸು ನಾಶವಾಗುವುದು. 
ಅಪಕೀರ್ತಿಯು ಹೆಚ್ಚುವುದು. ಸಂಪತ್ತು ಹಾಳಾಗುವುದು. ಅವನು ಅತ್ಯಂತ 
ದುರವಸ್ಥೆ ಯನ್ನು ಹೊಂದುವನು. ಅವನ ಹಿಂದಿನ ಪಿತೃಗಳು ನಿಶ್ಚಯವಾಗಿಯೂ 
ಸ್ವರ್ಗದಿಂದ ಭ್ರಷ್ಟರಾಗುವರು.” 

೩೬. ಆ ಮೇಲೆ ನನ್ನನ್ನು ಯಷುಕಿಂಕರರು ಯಮನ ಮನೆಗೆ ಕರೆದು 
ಕೊಂಡು ಹೋಗಿ ಘೋರ ನರಕದಲ್ಲಿ ಕೆಡವಿದರು. 

೩೭. ಆ ಘೋರ ನರಕದಲ್ಲಿ ನಾನು ಮೂವತ್ತು ಸಾವಿರ ವರ್ಷ ರೇತಸ್ಸನ್ನು 
ಕುಡಿಯುತ್ತ ಯಮನ ಸೇವಕರಿಂದ ಪೀಡಿತನಾಗಿ ವಾಸಿಸಿದೆನು. 


೨೨೦ ಶ್ರೀ ಸ್ಕಾಂದಮಹಾಪುರಾಣಂ 


ತತಃ ಪಾಪಾಂ ನಶೇಷೇಣ ಪಿಶಾಚೋ ನಿರ್ಜನೇ ವನೇ । 

ಸಹಸ್ರಶಿಶ್ಚಃ ಸಂಜಾತೋ ನಿತ್ಯಂ ಕ್ಪುತ್ತೃಷಯಾಕುಲಃ ॥೩೮॥ 
ಪೈಶಾಚೀಂ ಗತಿಮಾಶ್ರಿತ್ಯ ನೀತಂ ದಿವ್ಯಂ ಶರಚ್ಛತಂ | 

ದ್ವಿತೀಯೇಃಂಹಂ ಭನೇ ಜಾತೋ ವ್ಯಾಘ್ರಃ ಪ್ರಾಣೆಭಯಂಕರಃ ॥ ೩೯8 
ತೃತೀಯೇಂಜಗರೋ ಘೋರಶ್ಚತುರ್ಥೇಃಹಂ ಭವೇ ವೃಕಃ । 

ಪಂಚಮ ವಿಡ್ಕರಾಹೆಶ್ಚ ಷಷ್ಮ್ಕೇಂಹಂ ಕೃಕಲಾಸಕಃ 1 ೪೦॥ 
ಸಸ್ಮನೇಂಃಹಂ ಸಾರಮೇಯಃ ಸೃಗಾಲಶ್ಚಾಂಷ್ಠ ಮೇ ಭವೇ। 

ನನನೇ ಗನಯೋ ಭೀಮೋ ನುಗೋಹಂ ದಶಮೇ ಭವೇ ॥೪೧॥ 
ಏಕಾದಶೇ ಮರ್ಕಟಶ್ವ ಗೃಥ್ರೋಂಹಂ ದ್ವಾದಶೇ ಭನೇ । 
ತ್ರಯೋದಶೇಂಹಂ ನಕುಲೋ ವಾಯಸಶ್ಚ ಚತುರ್ಪಶೇ ॥ ೪೨ ॥ 
ಅಚ್ಛ ಭಲ್ಲಃ ಸಂಚದಶೇ ಷೋಡಶೇ ವನಕುಕ್ಕುಟಿಃ | 

ಗರ್ದಭೋಹಂ ಸಪ್ತದಶೇ ಮಾರ್ಜಾರೋಂಷ್ಟಾದಶೇ ಭವೇ ॥೪೩॥ 
ಏಕೋನವಿಂಶೇ ಮಂಡೂಕಃ ಕೂರ್ಮೊ ವಿಂಶತಿಮೇ ಭವೇ । 

ಏಕವಿಂಶೇ ಭವೇ ಮತ್ಸ್ಯೋ ದ್ವಾವಿಂಶೇ ಮೂಸಷಕೋಭವಂ ॥ ೪೪ ॥ 
ಉಲೂಕೋ*ಹಂ ತ್ರಯೋವಿಂಶೇ ಚತುರ್ನಿಂಶೇ ವನದ್ಧಿಪಃ । 
ಪಂಚವಿಂಶೇ ಭವೇ ಚಾಂಸ್ಮಿನ್‌ ಜಾತೋಹಂ ಬ್ರಹ್ಮರಾಕ್ಸಸಃ ॥ ೪೫ ॥ 





೩೮. ಬಳಿಕ ಉಳಿದ ಪಾಪದಿಂದ ನಿರ್ಜನವಾದ ಕಾಡಿನಲ್ಲಿ ಸಾವಿರ 
ಶಿಶ್ಚವುಳ್ಳ) ಪಿಶಾಚನಾಗಿ ಹಸಿವು, ಬಾಯಾರಿಕೆಗಳಿಂದ ಕಷ್ಟಪಡುತ್ತಿದ್ದೆನು. 

೩೯. ಹೀಗೆ ಪಿಶಾಚನಾಗಿ ದೇವತೆಗಳ ನೂರು ವರ್ಷಗಳನ್ನು ಕಳೆದು 
ಎರಡನೆ ಜನ್ಮದಲ್ಲಿ ಭಯಂಕರವಾದ ಹುಲಿಯಾದೆನು. 

೪೦-೪೫, ಮೂರನೆಯ ಜನ್ಮದಲ್ಲಿ ಭಯಂಕರವಾದ ದಾಸರಹಾವೂ, ನಾಲ್ಕ 
ನೆಯ ಜನ್ಮದಲ್ಲಿ ತೋಳನೂ, ಐದನೆಯ ಜನ್ಮದಲ್ಲಿ ಹಂದಿಯೂ, ಆರನೆಯ ಜನ್ಮದಲ್ಲಿ 
ಓತಿಕೇತನೂ, ಏಳನೆಯ ಜನ್ಮದಲ್ಲಿ ನಾಯಿಯೂ, ಎಂಟನೆಯದರಲ್ಲಿ ನರಿಯೂ, 
ಒಂಭತ್ತನೆಯದರಲ್ಲಿ ಕಾಡೆತ್ತೂ, ಹತ್ತನೆಯ ಜನ್ಮದಲ್ಲಿ ಜಿಂಕೆಯೂ, ಹನ್ನೊಂದ 
ನೆಯದರಲ್ಲಿ ಕೋತಿಯೂ, ಹನ್ನೆರಡನೆಯದರಲ್ಲಿ ಹದ್ದೂ, ಹದಿಮೂರನೆಯದರಲ್ಲಿ 
ಮುಂಗಸಿಯೂ, ಹದಿನಾಲ್ಕನೆಯದರಲ್ಲಿ ಕಾಗೆಯೂ ಹದಿನೈದನೆಯ ಜನ್ಮದಲ್ಲಿ 
ಕರಡಿಯೂ, ಹದಿನಾರನೆಯ ಜನ್ಮದಲ್ಲಿ ಕಾಡುಕೋಳಿಯೂ, ಹದಿನೇಳನೆಯದರಲ್ಲಿ 
ಕತ್ತೆಯೂ, ಹದಿನೆಂಟನೆಯ ಜನ್ಮದಲ್ಲಿ ಜಿಕ್ಕೂ, ಹತ್ತೊಂಭತ್ತನೆಯ ಜನ್ಮದಲ್ಲಿ 
ಕಪ್ಸೆಯೂ, ಇಪ್ಪತ್ತನೆಯ ಜನ್ಮದಲ್ಲಿ ಆಮೆಯೂ, ಇಪ್ಪತ್ತೊಂದನೆಯ ಜನ್ಮದಲ್ಲಿ 
ಮಾನೂ, ಇಪ್ಪತ್ತೆರಡನೆಯ ಜನ್ಮದಲ್ಲಿ ಇಲಿಯೂ, ಇಪ್ಪತ್ತಮೂರನೆಯ ಜನ್ಮದಲ್ಲಿ 
ಗೂಬೆಯೂ, ಇಪ್ಪ ತ್ತನಾಲ್ಕನೆಯ ಜನ್ಮದಲ್ಲಿ ಕಾಡಾನೆಯೂ, ಇಪ್ಪತ್ತೈದನೆಯ 
ಜನ್ಮದಲ್ಲಿ ಈ ಬ್ರಹ್ಮರಾಕಸನೂ ಆದೆನು. 


ಪಂಚದಶೋ9ಧ್ಯಾಯಃ ೨೨೧ 


ಕ್ಸುತ್ಸರೀತೋ ನಿರಾಹಾರೋ ವಸಾಮ್ಯತ್ರ ಮಹಾವನೇ 1 
ಇದಾನೀಮಾಗತಂ ದೃಷ್ಟ್ಯಾ ಭನಂತಂ ಜಗ್ಗುಮುತ್ಸುಕಃ | 


ತ್ವದ್ದೀಹಸ್ಪರ್ಶಮಾತ್ರೇಣ ಜಾತಾ ಪೂರ್ವಭವಸ್ಮೃತಿಃ 1 ೪೬ ॥ 
ಗತಜನ್ಮಸಹಸ್ರಾಣಿ ಸ್ಮರಾಮ್ಯದ್ಯ ತ್ವದಂತಿಕೇ । 

ನಿರ್ವೇದಶ್ಚ ಪರೋ ಜಾತಃ ಪ್ರಸನ್ನಂ ಹೃದಯಂ ಚ ಮೇ ॥೪೭॥ 
ಈದೃಶೋಂಯಂ ಪ್ರಭಾವಸ್ತೇ ಕಥಂ ಲಬ್ಬೋ ಮಹಾಮತೇ । 

ತಪಸಾ ವಾಪಿ ತೀವ್ರೇಣ ಕಿಮು ತೀರ್ಥನಿಷೇನಣಾತ್‌ ॥ ೪೮ ॥ 
ಯೋಗೇನ ದೇನಶಕ್ತ್ಯಾ ನಾ ಮಂತ್ರೆರ್ನಾಂನಂತಶಕ್ತಿಭಿಃ । 

ತತ್ವತೋ ಬ್ರೂಹಿ ಭಗವಂಸ್ತ್ವಾಮಹಂ ಶರಣಂ ಗತಃ ॥೪೯॥ 


ವಾನುದೇವ ಉವಾಚ :-. 
ಏಷ ಮದ್ದಾತ್ರಲಗ್ನಸ್ಯ ಪ್ರಭಾವೋ ಭಸ್ಮನೋ ಮಹಾನ್‌ । 
ಯತ್ಸಂಪರ್ಕಾತ್ರನೋವೃತ್ತೇಸ್ತನೇಯಂ ಮತಿರುತ್ತಮಾ ॥ ೫೦॥ 
ಘೋ ವೇದ ಭಸ್ಮಸಾಮರ್ಥ್ಯಂ ಮಹಾದೇವಾದೃತೇ ಪರಃ । 


ಮರ್ನಿಭಾವ್ಯಂ ಯಥಾ ಶಂಭೋರ್ಮಾ ಹಾತ್ಮ್ಯಂ ಭಸ್ಮನಸ್ತಥಾ ॥ ೫೧॥ 


೪೬. ಈ ಗೊಂಡಾರಣ್ಯದಲ್ಲಿ ಆಹಾರವಿಲ್ಲದೆ ಹಸಿವಿನಿಂದ ವ್ಯಥೆಗೊಂಡು 
ಈಗ ಇಲ್ಲಿಗೆ ಬಂದ ನಿನ್ನನ್ನು ತಿನ್ನಲಿಚ್ಛಿಸಿದೆನು. ಈ ನಿನ್ನ ದೇಹದ ಸ್ಪರ್ಶದಿಂದಲೇ 
ನನಗೆ ಹಿಂದಿನ ಜನ್ಮಗಳ ಸ್ಮರಣೆಯುಂಟಾಯಿತು. 

೪೭. ಈಗ ನಿನ್ನ ಬಳಿಯಿರುವ ನಾನು ಕಳೆದೆ ಸಾವಿರ ಜನ್ಮಗಳನ್ನು 
ಸ್ಮರಿಸುವೆನು. ನನಗೆ ಬಹಳ ವೈರಾಗ್ಯವುಂಟಾಗಿಡೆ. ನನ್ನ ಮನಸ್ಸು ಪ್ರಸನ್ನ 
ವಾಗಿದೆ. 

೪೮-೪೯. ಜ್ಞಾನಿಯೆ! ನಿನಗೆ ಇಂತಹ ಸಾಮರ್ಥ್ಯವು ತೀವ್ರ ತಪಸ್ಸಿ 
ನಿಂದಲೊ, ತೀರ್ಥಸೇವೆಯಿಂದಲೊ,  ಯೋಗಶಕ್ತಿಯಿಂದಲೊ, ದೈವಿಕ 
ಸಾಮರ್ಥ್ಯದಿಂದಲೊ, ಅಪರಿಮಿತ ಸಾಮರ್ಥ್ಯವುಳ್ಳ ಮಂತ್ರಿಗಳಿಂದಲೊ 
ಯಾವುದರಿಂದುಂಟಾಯಿತು? 

೫೦. ವಾಮದೇವನು ಹೇಳುತ್ತಾನೆ: ಈ ನನ್ನ ದೇಹದಲ್ಲಿ ಲಿಪ್ತವಾದ 

ಸ್ಮದ ಶಕ್ತಿಯು ಮಹೆತ್ತಾದುದು. ಇದರ ಸಂಬಂಧದಿಂದಲೇ ತಾಮಸ 
ಸ್ವಭಾವವುಳ್ಳ ನಿನಗೆ ಉತ್ತಮವಾದ ಈ ಜ್ಞಾ ನವುಂಟಾಗಿದೆ. 

೫೧. ಶಂಕರನ ಹೊರತು ಭಸ್ಮದ ಸಾಮರ್ಥ್ಯವನ್ನು ತಿಳಿದವರಾರು? 
ಶಿವನ ಮಾಹಾತ್ಮ್ಯೆಯನ್ನರಿಯಲು ಹೇಗೆ ಸಾಧ್ಯವಿಲ್ಲವೊ, ಹಾಗೆಯೇ ಭಸ್ಮದ 
ಮಾಹಾತ್ಮ್ಯೆಯನ್ನು ತಿಳಿಸಲೂ ಸಾಧ್ಯವಿಲ್ಲ. 


೨೨೨ ಶ್ರೀ ಸ್ಕಾಂದಮಹಾಪುರಾಣಂ 


ಪುರಾ ಭವಾದೃಶಃ ಕಶ್ಚಿದ್ಬಾಹ್ಮಣೋ ಧರ್ಮನರ್ಜಿತಃ । 

ದ್ರಾನಿಡೇಷು ಸ್ಥಿತೋ ಮೂಢಃ ಕರ್ಮಣಾ ಶೂದ್ರತಾಂ ಗತಃ ॥ ೫೨ ॥ 
ಚೌರ್ಯವೃತ್ತಿರ್ನೈಸೃತಿಕೋ ವೃಷಲೀರತಿಲಾಲಸಃ । 

ಕದಾಚಿಜ್ಜಾರತಾಂ ಪ್ರಾಪ್ತಃ ಶೂದ್ರೇಣ ನಿಹತೋ ನಿಶಿ ॥ ೫೩॥ 
ತಚ್ಛವಸ್ಯ ಬಹಿರ್ಗಾಮಾತ್ಮಿಪ್ತಸ್ಯ ಪ್ರೇತಕರ್ಮಣಃ । 

ಚಚಾರ ಸಾರಮೇಯೋಂಂಗೇ ಭಸ್ಮಸಾದೋ ಯದೃಚ್ಛಯಾ ॥ ೫೪॥ 


ಅಥ ತಂ ನರಕೇ ಘೋರೇ ಪತಿತಂ ಶಿವಕಂಕೆರಾಃ । 


ನಿನ್ಯುರ್ನಿಮಾನಮಾರೋಪ್ಯ ಪ್ರಸಹ್ಯ ಯಮಕಿಂಕರಾನ್‌ ॥ ೫% ॥ 
ಶಿನದೂತಾನ್ಸಮಭ್ಯೇತ್ಯ ಯಮೋಪಿ ಪರಿಸೃಷ್ಟವಾನ್‌ 1 
ಮಹಾಪಾತಕಕರ್ತಾರಂ ಕಥಮೇನಂ ನಿನೀಷಥ ॥ ೫೬॥ 
ಅಥೋಚುಃ ಶಿವದೂತಾಸ್ತೇ ಪಶ್ಯಾಸ್ಯ ಶಿವನಿಗ್ರಹಂ । 

ವಕ್ಲೋ ಲಲಾಟಿದೋರ್ಮೂಲಾನ್ಯಂಕಿತಾನಿ ಸುಭಸ್ಮನಾ ॥ ೫೭॥ 


ಅತ ಏನಂ ಸಮಾನೇತುಮಾಗತಾಃ ಶಿವಶಾಸನಾತ್‌ । 


ನಾಸ್ಕಾನ್ನಿಷೇದ್ದುಂ ಶಕ್ತೋಸಿ ಮಾಸ್ತೃತ್ರ ತವ ಸಂಶಯಃ 10 ೫೮॥ 





೫೨. ಹಿಂದೆ ದ್ರವಿಡದೇಶದಲ್ಲಿ (ತಮಿಳು ನಾಡಿನಲ್ಲಿ) ಕರ್ಮದಿಂದ ಶೂದ್ರ 
ನಾದ ನಿನ್ನಂತಹ ಧರ್ಮಬಾಹ್ಯನಾದ ಬ್ರಾಹ್ಮಣನೊಬ್ಬನಿದ್ದನು. 

೫೩-೫೪. ಕಳ್ಳನೂ, ಅಲಸನೂ, ಶೂದ್ರಸ್ತ್ರೀರತಿಯಲ್ಲಿ ಆಸಕ್ತನೂ ಆದ 
ಅವನು ಒಂದಾನೊಂದು ದಿನ ರಾತ್ರಿ ಜಾರನಾಗಿರುವಾಗ ಶೂದ್ರನೊಬ್ಬನು 
ಅವನನ್ನು ಕೊಂದನು. ಗ್ರಾಮದ ಹೊರಗೆ ಎಸೆದ ಅವನ ಶವದಮೇಲೆ ಕಾಲಿನಲ್ಲಿ 
ಬೂದಿಯುಳ್ಳ ಒಂದು ನಾಯಿಯು ಆಕಸ್ಮಿಕವಾಗಿ ಸಂಚರಿಸಿತು. 

೫೫. ಅನಂತರ ಘೋರ ನರಕದಲ್ಲಿ ಬಿದ್ದಿರುವ ಅವನನ್ನು ಶಿವನ ಸೇವಕರು 
ಯಮನ ಸೇವಕರನ್ನು ಬಲಾತ್ಕಾರದಿಂದ ತಡೆದು ವಿಮಾನದಲ್ಲಿ ಕುಳ್ಳಿರಿಸಿ ಕರೆದು 
ಕೊಂಡು ಹೋದರು. 

೫೬. ಯಮನು ಶಿವಕಿಂಕರರ ಬಳಿ ಬಂದು "ಮಹಾ ಪಾಪಿಯಾದ 
ಇವನನ್ನು ಹೇಗೆ ನೀವು ಕರೆದುಕೊಂಡು ಹೋಗಲಿಚ್ಛಿಸುತ್ತೀರಿ'' ಎಂದು 
ಕೇಳಿದನು. 

೫೭. ಶಿವಕಿಂಕರರು ಯಮನನ್ನು ಕುರಿತು ಇಂತೆಂದರು :-ಇವನ ಶವ 
ವನ್ನು ನೋಡು. ಎದೆ, ಹಣೆ, ಕಂಕಳುಗಳಲ್ಲಿ ಭಸ್ಮವು ಲಿಪ್ತ ವಾಗಿದೆ. 

೫೮. ಆದುದರಿಂದಲೇ ಶಿವನ ಅಪ್ಪಣೆಯಿಂದ ಇವನನ್ನು ಕರೆದುಕೊಂಡು 
ಹೋಗಲು ಬಂದಿದ್ದೇವೆ. ನಮ್ಮನ್ನು ತಡೆಯಲು ನೀನು ಶಕ್ತನಲ್ಲ. ನೀನು 
ಸಂದೇಹಪಡಬೇಡ. 


ಪಂಚದಶೋತ$ಧ್ಯಾಯಃ ಪಿತಿತ್ಲಿ 


ಇತ್ಯಾಭಾಷ್ಯ ಯಮಂ ಶಂಭೋರ್ದೂತಾಸ್ತಂ ಬ್ರಾಹ್ಮಣಂ ತತಃ । 
ಪೆಶ್ಯತಾಂ ಸರ್ವಲೋಕಾನಾಂ ನಿನ್ಯುರ್ಲೋಕಮನಾಮಯಂ 1 ೫೯॥ 
ತಸ್ಮಾದಶೇಷಸಾಪಾನಾಂ ಸದ್ಯಃ ಸಂಶೋಧನಂ ಪರಂ । 


ಶಂಭೋರ್ವಿಭೂಷಣಂ ಭಸ್ಮ ಸತತಂ ಧ್ರ್ರಿಯತೇ ಮಯಾ ॥೬೦॥ 
ಇತ್ಸ 0 ನಿಶಮ್ಯ ಮಾಹಾತ್ಮ್ಯ್ಯಂ ಭಸ್ಮನೋ ಬ್ರಹ್ಮರಾಕ್ಸಸಃ । 
ವಿಸ್ತರೇಣ ಪುನಃ ಶ್ರೋತುಮೌತ್ಯಂಶ್ಯಾದಿತ್ಯಭಾಷತ Hon 


ಸಾಧು ಸಾಧು ಮಹಾಯೋಗಿನ್ನ ನ್ಯೋಸ್ಮಿ ತನ ದೆರ್ಶನಾತ್‌ । 

ಮಾಂ ವಿಮೋಚೆಯ ಧರ್ಮಾತ್ಮನ್ಫೋರಾದಸ್ಮಾದ್ಮಿ ಜನ್ಮನಃ ॥೬೨॥ 
ಕಿಂಚಿದಸ್ತೀಹ ಮೇ ಭಾತಿ ಮಹಾಪುಣ್ಯಂ ಪುರಾಕೃತಂ । 

ಅತೋಹಂ ತ್ವತ್ಪ್ರಸಾದೇನ ಮುಳ್ತೋಸ್ಕ್ಯದ್ಯ ದ್ವಿಜೋತ್ತಮ ॥ ೬೩॥ 


ಏಕಸ್ಮೆ 4 ಶಿನಭಕ್ತಾಯ ತಸ್ಮಿನ್ಬಾರ್ಥಿನಜನ್ನನ | 

ಭೂನಿರ್ವ್ಯತ್ತಿಕರೀ ದತ್ತಾ ಸಸ್ಕಾರಾಮಾನ್ವಿತಾ ಮಯಾ ॥ ೬೪॥ 
ಯಮೇನಾಪಿ ತದೈವೋಕ್ತಂ ಪಂಚವಿಂಶತಿಮೇ ಭನೇ । 
ಕಸ್ಕಚಿದ್ಯೋಗಿನಃ ಸಂಗಾನ್ಮೋಕ್ಸ್ಗಸೇ ಸಂಸ್ಕೃತೇರಿತಿ ॥ ೬೫ ॥ 


೫೯. ಶಿವದೂತರು ಹೀಗೆಂದು ಆ ಬ್ರಾಹ್ಮಣನನ್ನು ಸಮಸ್ತ ಜನರು 
ನೋಡುತ್ತಿರುವಾಗಲೆ ಶಾಶ್ವತ ಲೋಕಕ್ಕೆ ಕರೆದುಕೊಂಡುಹೋದರು. 

೬೦. ಆದುದರಿಂದ ಸಕಲ ಪಾಪಗಳನ್ನೂ ಕೂಡಲೆ ಪರಿಹರಿಸುವ ಶಿವನ 
ಅಲಂಕಾರವಾದ ಭಸ್ಮವನ್ನು ನಾನು ಯಾವಾಗಲೂ ಧರಿಸುತ್ತಿದ್ದೇನೆ. 

೬೧. ಬ್ರಹ್ಮರಾಕ್ಸಸನು ಈ ರೀತಿ ಭಸ್ಮದ ಮಾಹಾತ್ಮ್ಯೆಯನ್ನು ಕೇಳಿ 
ಮರಳಿ ಅದನ್ನು ವಿಸ್ತಾರವಾಗಿ ಕೇಳಲು ಕುತೂಹಲದಿಂದ ಹೀಗೆಂದನು. 

೬೨. ಮಹಾ ಯೋಗಿಯೆ ! ಒಳ್ಳೆಯದು. ನಿನ್ನ ದರ್ಶನದಿಂದ ನಾನು 
ಧನ್ಯನಾಗಿದ್ದೇನೆ. ಧರ್ನಿಷ್ಮನೆ! ಈ ಘೋರವಾದ ದುಷ್ಟ ಜನ್ಮದಿಂದ ನನ್ನನ್ನು 
ಪಾರುಮಾಡು. 

೬೩. ಬ್ರಾಹ್ಮಣವರ್ಯನೆ! ನಾನು ಹಿಂದೆಸಗಿದ ಪುಣ್ಯಲೇಶನಿದೆಯೆಂದು 
ತೋರುತ್ತದೆ. ಅದರಿಂದಲೆ ಈಗ ನಿನ್ನ ಅನುಗ್ರಹದಿಂದ ಪಾಪಮುಕ್ತ 
ನಾಗುವೆನು. 

೬೪. ನಾನು ಆ ರಾಜನ ಜನ್ಮದಲ್ಲಿ ಓರ್ವ ಶಿವಭಕ್ತನಿಗೆ ಜೀವನವನ್ನು 
ಮಾಡಿಸುವ ಶೋಟಗಳಿರುವ ಭೂಮಿಯನ್ನು ದಾನಮಾಡಿರುವೆನು. 

೬೫, ಯಮನೂ “ನೀನು ಇಪ್ಪತ್ತೈದನೆಯ ಜನ್ಮದಲ್ಲಿ ಒಬ್ಬ ಯೋಗಿಯ 
ಸಂಬಂಧದಿಂದ ಈ ಸಂಸಾರದಿಂದ ಮುಕ್ತನಾಗುವೆ?' ಎಂದಿರುವನು. 


೨೨೪ ಶ್ರೀ ಸ್ಯಾಂದಮಹಾಪುರಾಣಂ 


ತದದ್ಯ ಫಲಿತಂ ಪುಣ್ಯಂ ಯತ್ಯಿಂಚಿತ್ರಾಗ್ಸ ವಾರ್ಜಿತಂ | 


ಅತೋ ನಿರ್ಮನುಜಾಂರಣ್ಯೇ ಸಂಪ್ರಾಪ್ತಸ್ತನ ಸಂಗಮಃ ॥ ೬೬ ॥ 

ಅತೋ ಮಾಂ ಘೋರಪಾಷ್ಮಾನಂ ಸಂಸರಂತಂ ಕುಜನ್ಮನಿ | 

ಸಮುದ್ಧರ ಕೃಷಾಸಿಂಥೋ ದತ್ವ್ವಾ ಭಸ್ಮ ಸಮಂತ್ರಕಂ 1 ೬೭॥ 

ಕಥಂ ಧಾರ್ಯಮಿದಂ ಭಸ್ಮ ಕೋ ಮಂತ್ರಃ ಕೋ ವಿಧಿಃ ಶುಭಃ । 

ಕೂ ಕಾಲಃ ಕಶ್ಚ ವಾ ದೇಶಃ ಸರ್ವಂ ಕಥಯ ಮೇ ಗುರೋ ॥೬೮॥ 

ಭವಾವೃಶಾ ಮಹಾತ್ಮಾನಃ ಸದಾ ಲೋಕಹಿತೇ ರತಾಃ । 

ನಾತ್ಮನೋ ಹಿತಮಿಚ್ಛೆಂತಿ ಕಲ್ಪವೃಕ್ಸಸಧರ್ನೀಣಃ ॥೬೯॥ 
ಸೂತ ಉವಾಚ :-- 


ಇತ್ಯುಕ್ತಸ್ತೇನ ಯೋಗೀಶೋ ಘೋರೇಣ ವನಚಾರಿಣಾ । 
ಭೂಯೋಪಸಪಿ ಭಸ್ಮಮಾಹಾತ್ಮ 30 ನರ್ಣಯಾಮಾಸ ತೆತ್ವನಿತ್‌ ॥ ೭೦॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ 4" ಭಸ್ಮಮಾಹಾತ್ಮ್ಯ 
ಕಥನಂ'ನಾಮ ಪಂಚದಶೋಂಧ್ಯಾಯಃ 


೬೬, ಆ ಹಿಂದಿನ ಜನ್ಮದಲ್ಲಿ ಸಂಪಾದಿಸಿದ ಅಲ್ಪ ಪುಣ್ಯವು ಈಗ ಫಲಿಸಿತು. 
'ಆದುದರಿಂದ ನಿರ್ಜನಾರಣ್ಯದಲ್ಲಿ ನಿನ್ನ ಸಮಾಗಮವಾಯಿತು. 

೬೭. ಕರುಣಾಸಾಗರನಾದ ಯೋಗಿಯೆ! ಈ ದುಷ್ಟಜನ್ಮದಲ್ಲಿ ತೊಳಲು 
ತ್ತಿರುವ ಘೋರ ಪಾಹಿಯಾದ ನನಗೆ ಮಂತ್ರಿಸಿದ ಭಸ್ಮವನ್ಸಿತ್ತು ಉದ್ಧಾರ 
ಮಾಡು. 

೬೮. ಗುರುವೆ! ಈ ಭಸ್ಮವನ್ನು ಹೇಗೆ ಧರಿಸಬೇಕು? ಮಂತ್ರ, ವಿಧಿ, 
ಕಾಲ, ದೇಶ ಇವುಗಳಾವುವು? ಎಲ್ಲವನ್ನೂ ಹೇಳು. 

೬೯, ಕಲ್ಪವೃಕ್ಸದಂತೆ ಯಾವಾಗಲೂ ಜನಗಳಿಗೆ ಹಿತವನ್ನುಂಟು 
ಮಾಡುವುದರಲ್ಲಿ ನಿರತರಾದ ಥಿನ್ನಂತಹ ಮಹಾತ್ಮರು ತಮ್ಮ ಹಿತವನ್ನು 
ಇಚ್ಛಿಸುವುದಿಲ್ಲ. 

೭೦. ಸೂತನು ಹೇಳುತ್ತಾನೆ: ಹೀಗೆ ಘೋರನಾದ ಆ ಬ್ರಹ್ಮರಾಕ್ಸಸನು 
ಹೇಳಲು ತತ್ವವನ್ನರಿತ ಶಿವಯೋಗಿಯು ಮರಳಿ ಭಸ್ಮದ ಮಾಹಾತ್ಮ್ಯವನ್ನು 
ವರ್ಣಿಸಿದನು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ " ಭಸ್ಮಮಾಹಾತ್ಮ ಕಥನ *ವೆಂಬ 
ಹದಿನೈದನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ [| 
ಅಥ ಷೋಡಶೋಧ್ಯಾಯಃ 
ಭಸ್ಮಮಾಹಾತ್ಮ್ಯ ಕಥನಂ 
ಸೂಶ ಉವಾಚ :- 
ತೃಣುಧ್ಯಂ ಮುನಯಃ ಶ್ರೇಷ್ಠಾ ನಾಮದೇವಸ್ಯ ಭಾಷಿತಂ non 
ವಾಮದೇವ ಉವಾಚ ೭... 
ಪುರಾ ಮುಂದರಶೈಲೇಂದ್ರೇ ನಾನಾಧಾತುವಿಚಿತ್ರಿತೇ । 


ನಾನಾಸತ್ವಸಮಾಕೀರ್ಣೇ ನಾನಾದ್ರುಮಲತಾಕುಲೇ 1೨॥ 
ಕಾಲಾಗ್ನಿರುದ್ರೋ ಭಗವಾನೃದಾಚಿದ್ದಿಶ್ಚನಂದಿತಃ । 

ಸಮಾಸಸಾದ ಭೂತೇಶಃ ಸ್ವೇಚ್ಛಯಾ ಪರಮೇಶ್ವರಃ 4 
ಸಮಂತಾತ್ಸಮುಪಾತಿಷ್ಮನ್ರುದ್ರಾಣಾಂ ಶತಕೋಜಟಿಯಃ । 

ತೇಷಾಂ ಮಧ್ಯೇ ಸಮಾಸೀನೋ ದೇನದೇನಸ್ತ್ರಿಲೋಚನಃ ॥೪॥ 
ತತ್ರಾಗಚ್ಛತ್ಸುರಶ್ರೇಷ್ಮೋ ದೇನೈಃ ಸಹ ಪುರಂದರಃ । 
ತಥಾಂಗ್ಸಿರ್ವರುಣೋ ವಾಯುರ್ಯನೋ ವೈವಸ್ಥತಸ್ತಥಾ uN 
ಗಂಧರ್ವಾಶ್ಚಿತ್ರಸೇನಾದ್ಯಾಃ ಖೇಚರಾಃ ಪನ್ನಗಾದಯಃ । 

ನಿದ್ಯಾಧರಾಃ ಕಿಂಪುರುಷಾಃ ಸಿದ್ಧಾಃ ಸಾಧ್ಯಾಶ್ಹ ಗುಹ್ಯಕಾಃ WEN 





ಕನ್ನಡದ ಅನುವಾದ 
ಭಸ್ಮಮಾಹಾತ್ಮ್ಯ ಕಥನ 

೧. ಸೂತನುಹೇಳುತ್ತಾನೆ:--ಅಯ್ಯಾ ಶ್ರೇಷ್ಠರಾದ ಮುನಿಗಳೆ! ವಾಮ 
ಜೀವನ ಮಾತನ್ನು ಕೇಳಿರಿ. 

೨-೩. ವಾಮದೇವನು ಹೇಳುತ್ತಾನೆ:--ಹಿಂದೆ. ಅನೇಕ ಗೈರಿಕಾದಿ 
ಧಾತುಗಳಿಂದ ಬಗೆ ಬಗೆಯ ಬಣ್ಣಗಳಿಂದ ಸೊಗಸುಗೊಂಡು, ಅನೇಕ ಬಗೆಯ 
ಪ್ರಾಣಿಗಳಿಂದ ವ್ಯಾಸ್ತವಾದುದಾಗಿ, ಅನೇಕ ವೃಕ್ಸಗಳಿಂದಲ್ಕೂ ಬಳ್ಳಿಗಳಿಂದಲೂ 
ಒತ್ತಾಗಿರುವ ಮಂದರಪರ್ವತಕ್ಕೆ ಒಂದಾನೊಂದು ದಿನ ಸಕಲ ಜನರಿಂದ 
ವಂದಿತನಾದ ಕಾಲಾಗ್ನಿರುದ್ರನು ಬಂದನು. 

೪, ಅಲ್ಲಿ ಶತಕೋಟರುದ್ರರು ಸುತ್ತಲೂ ಕುಳಿತುಕೊಳ್ಳಲು ಅವರ ಮಧ್ಯ 
ದಲ್ಲಿ ಮುಕ್ಕಣ್ಣನಾದ ಶಂಕರನು ಕುಳಿತನು. 

೫-೧೮. ಅಲ್ಲಿಗೆ ದೇವತೆಗಳೊಡನೆ ದೇವೇಂದ್ರನು ಬಂದನು. ಹಾಗೆಯೇ 
ಅಗ್ನಿ, ವರುಣ, ವಾಯು, ಯಮ ಮೊದಲಾದ ದೇವತೆಗಳೂ, ಚಿತ್ರಸೇನ 
ಮೊದಲಾದ ಗಂಧರ್ವರೊ, ಪಕ್ಸಿಗಳು, ಹಾವುಗಳು, ವಿದ್ಯಾಧರರು, ಕೆಂಪುರುಷರು, 

8 


೨೨೬ ಶ್ರೀ ಸ್ಥಾಂದಮೆ ಹಾಪುರಾಣಂ 


ಬ್ರಹ್ಮರ್ಷಯೋ ವಸಿಷ್ಠಾದ್ಯಾ ನಾರದಾವ್ಯಾಃ ಸುರರ್ಷಯಃ । 


ಪಿತರಶ್ಲೆ ಮಹಾತ್ಮಾನೋ ದಕ್ಬಾದ್ಯಾಶ್ಚ ಪ್ರಜೇಶ್ವರಾಃ Hk 
ಉರ್ವಶ್ಯಾದ್ಯಾಶ್ನಾ ಪ್ಸರಸಶ್ಚಂಡಿಕಾದ್ಯಾಶ್ಚ ಮಾತರಃ । 

ಆದಿತ್ಯಾ ವಸವೋ ದಸ್ರೌ ನಿಶ್ಚೇದೇವಾ ಮಹೌಜಸಃ non 
ಅಥಾಃನ್ಯೇ ಭೂತಪತಯೋ ಲೋಕಸಂಹರಣೇ ಕ್ಸಮಾಃ । 
ಮುಹಾಕಾಲಶ್ಚ ನಂದೀ ಚ ತಥಾ ನೈ ಶಂಖಸಾಲಕೌ nek 


ನೀರಭದ್ರೋ ಮಹಾತೇಜಾಃ ಶಂಕುಕರ್ಣೋ ಮಹಾಬಲಃ । 
ಘಂಟಾಕರ್ಣಶ್ಚ ದುರ್ಧರ್ಷೋ ಮಣಿಭದ್ರೋ ವೃಕೋದರಃ 0೧೦೫ 
ಕುಂಡೋದರಶ್ಚ ವಿಕಟಾ ಸ್ತಥಾ ಕುಂಭೋದರೋ ಬಲೀ । 


ಮಂದೋದರಃ ಕರ್ಣಧಾರಃ ಕೇತುಭೃಂಗೀರಿಟಿಸ್ತಥಾ HOOK 
ಭೂತನಾಥಾಸ್ತಥಾನ್ಯೇ ಚ ಮಹಾಕಾಯಾ ಮಹೌಜಸಃ । 

ಕೃಷ್ಣ ವರ್ಣಾಸ್ತಥಾ ಶ್ವೇತಾಃ ಕೇಚಿನ್ಮಂಡೂಕಸಪ್ರಭಾಃ ॥ ೧೨೫ 
ಹರಿತಾ ಧೂಸರಾ ಧೂಮ್ರಾಃ ಕರ್ಬುರಾಃ ಪೀತಲೋಹಿತಾಃ | 
ಚಿತ್ರವರ್ಣಾ ವಿಚಿತ್ರಾಂಗಾಶ್ಚಿತ್ರಲೀಲಾ ಮಜದೋತ್ಕಟಾಃ ॥ ೧೩॥ 
ನಾನಾಯುಧೋದ್ಯತಕರಾ ನಾನಾನಾಹನಭೂಷಣಾಃ । 
ಕೇಜಿದ್ವಾಫ್ರುಮುಖಾಃ ಕೇಚಿತ್ಸೂಕರಾಸ್ಯಾ ಮೃಗಾನನಾಃ ॥ ೧೪ 


ಸಿದ್ಧರು, ಸಾಧ್ಯರು, ಗುಹ್ಯಕರು, ವಸಿಷ್ಮಾದಿ ಬ್ರಹ್ಮರ್ಹಿಗಳು, ನಾರದಾದಿ ಸುರರ್ಷಿ 
ಗಳು, ಮಹಾತ್ಮರಾದ ಪಿತೃಗಳು, ದಕ್ಟಾದಿ ಪ್ರಜಾಪತಿಗಳು, ಉರ್ವಶ್ಯಾದಿ ಅಪ್ಸರ 
ಸ್ತ್ರೀಯರು, ಚಂಡಿಕಾದಿ ಮಾತೃಗಳು, ವಸುಗಳು, ಅಶ್ವಿನೀದೇವತೆಗಳು, ವಿಶ್ವೇ 
ದೇವರು, ಲೋಕಸಂಹಾರದಲ್ಲಿ ಶಕ್ತರಾದ ಇತರ ಭೂತಪತಿಗಳು, ಮಹಾಕಾಲ, 
ನಂದಿ, ಶಂಖ, ವೀರಭದ್ರ, ಶಂಕುಕರ್ಣ, ಘಂಟಾಕರ್ಣ, ಮಣಿಭದ್ರ, ವೃಕೋದರ, 
ಕುಂಭೋದರ, ಮಂದೋದರ, ಕರ್ಣಧಾರ, ಕೇತು, ಭ್ರೃಂಗಿರಿಟ ಇವರೂ, 
ಮತ್ತು ಇತರ ಮಹಾಕಾಯರೂ, ಮಹಾತೇಜಸ್ವಿಗಳೂ, ಕರಿಬಣ್ಣ ದವರೂ ಆದ 
ಭೂತಾಧಿಪತಿಗಳೂ, ಕೆಲವರು ಕಪ್ಪೆ ಯಂತಿರುವವರೂ, ಹಸುರು ಬಣ್ಣದವರೂ, 
ಮಲಿನರೂ, ಬೂದು ಬಣ್ಣದವರೂ, ನಾನಾಬಣ್ಣ ದವರೂ, ಹಳದಿ ಕೆಂಪಗಿರು 
ವವರ, ಚಿತ್ರವರ್ಣರೂ, ವಿಚಿತ್ರವಾದ ಅವಯವವುಳ್ಳವರೂ, ಆಶ್ಚರ್ಯ 
ಕರವಾದ ವಿಲಾಸವುಳ್ಳವರೂ, ಮತ್ತರೂ, ಕೆಲವರು ಹುಲಿ ಮುಖದವರೂ, 
ಕೆಲವರು ಹಂದಿ ಮುಖದವರೂ, ಕೆಲವರು ಜಿಂಕೆ ಮುಖದವರೂ, ಕೆಲವರು 
ಮೊಸಳೆಮುಖದವರೂ, ಕೆಲವರು ನಾಯಿ ಮುಖದವರೂ, ಕೆಲವರು ಒಂಟಿ 
ಮುಖದವರೂ, ಕೆಲವರು ಶರಭ, ಭೇರುಂಡ, ಸಿಂಹ್ಕ ಕುದುಕಿ, ಒಂಟಿ, 
ಕೊಕ್ಳರೆಗಳಂತೆ ಮುಖವುಳ್ಳವರೂ, ಒಂದು ಮುಖದವರೂ, ಎರಡು ಮುಖ 


ಹೋಡಶೋತಧ್ಯಾಯಃ ೨೨೭ 


ಶೇಚಿಚ್ಚ ನಕ್ರವದನಾಃ ಸಾರಮೇಯಮುಖಾಃ ಪರೇ । 


ಸೃಗಾಲನದನಾಶ್ಚಾ $ನ್ಯ ಉಷ್ಟ್ರಾಭವದನಾಃ ಪರೇ ॥ ೧೫ ॥ 
ಕೇಚಿಚ್ಛರಭಭೇರುಂಡಸಿಹ್ಮಾಂ ಶ್ವೋಷ್ಟ್ರಬಕಾನನಾಃ । 

ಏಕವಕಾ ದ್ವಿವಕ್ತ್ರಾಶ್ಚ ತ್ರಿಮುಖಾಶ್ಚೈವ ನಿರ್ಮುಖಾಃ ಟ ೧೬ ॥ 
ಏಕಹಸ್ತಾಸ್ತ್ರಿಹಸ್ತಾಶ್ಚ ಸಂಚಹಸ್ತಾಸ್ತ್ಪಹಸ್ತಕಾಃ । 

'ಅಪಾದಾ ಬಹುಷಾದಾಶ್ಚ ಬಹುಕರ್ಣೈಕಕರ್ಣಕಾಃ ॥ ೧೭ ॥ 
ಏಕನೇತ್ರಾಶ್ಚ ತುರ್ನೇತ್ರಾ ದೀರ್ಫಾಃ ಕೇಚನ ವಾಮನಾಃ । 
ಸಮಂತಾತ್ಸರಿನಾರ್ಯೇಶಂ ಭೂತನಾಥಮುಪಾಸತೇ ॥ ೧೮೪ 
ಅಥಾಗಚ್ಛನ್ಮಹಾತೇಜಾ ಮುನೀನಾಂ ಪ್ರವರಃ ಸುಧೀಃ । 
ಸನತ್ಯುಮಾರೋ ಧರ್ಮಾತ್ಮಾ ತೆಂ ದ್ರಷ್ಟುಂ ಜಗದೀಶ್ವರಂ Hor 
ತಂ ದೇವದೇನಂ ನಿಶ್ವೇಶಂ ಸೂರ್ಯಕಹೋಟಸಮಪ್ರಭಂ । 

ಮಹಾಪ್ರ ಲಯಸಂಕ್ಸುಬೃಸಪ್ತಾರ್ಣವಫನಸ್ವನಂ u ೨0 
ಸಂವರ್ತಾಗ್ಲಿಸಮಾಟೋಪಂ ಜಟಬಾಮಂಡಲಶೋಭಿತಂ । 
ಅಕ್ಸೀಣಭಾಲಾನಯನಂ ಜ್ವಾಲಾಮ್ಲಾನಮುಖತ್ವಿಸಂ ॥೨೧ಗ 
ಪ್ರದೀಸ್ತಚೂಡಾಮಣಿನಾ ಶಶಿಖಂಡೇನ ಶೋಭಿತಂ ! 

ತಕ್ಷಕಂ ನಾಮಕರ್ಣೇನ ದಕ್ಷಿಣೇನ ಚ ವಾಸುಕಿಂ ॥ ೨೨ ॥ 





ದವರೂ, ಮೂರು ಮುಖದವರೂ, ಮುಖವಿಲ್ಲದವರೂ, ಒಂದು ಕೈಯುಳ್ಳ 
ವರೂ, ಮೂರು ಕೈಯುಳ್ಳ ವರೂ, ಐದು ಕೈಯುಳ್ಳವರೂ, ಕೈಗಳಿಲ್ಲದವರೂ, 
ಕಾಲುಗಳಿಲ್ಲದವರೂ, ಅನೇಕ ಕಾಲುಳ್ಳವರೂ, ಅನೇಕ ಕಿವಿಯುಳ್ಳವರೂ, 
ಒಂದು ಕಿವಿಯುಳ್ಳವರೂ, ಒಂದು ಕಣ್ಣುಳ್ಳವರೂ, ನಾಲ್ಕು ಕಣ್ಣುಳ್ಳವರೂ, 
ಉದ್ದವಾದವರೂ, ಕೆಲವರು ಕುಳ್ಳರಾದವರೂ ಆಗಿರುವ ಅನೇಕಮಂದಿ 
ಸೆಂಕರರೂ ಶಿವನನ್ನು ಸುತ್ತಿಕೊಂಡು ಸೇವಿಸುತ್ತಿದ್ದರು. 

೧೯. ಬಳಿಕ ಮಹಾತೇಜಸ್ವಿಯೂ, ಮುಸಿಶ್ರೇಷ್ಠನೂ, ವಿದ್ವಾಂಸನೂ, 
ಧರ್ನಿಷ್ಮನೂ ಆದ ಸನತ್ಯುಮಾರನು ಆ ಜಗದೊಡೆಯನಾದ ಶಿವನನ್ನು 
ನೋಡಲು ಬಂದನು. 

೨೦-೨೭. ಅವನು ಅನೇಕ ಕೋಟ ಸೂರ್ಯರಂತೆ ಕಾಂತಿಯುಳ್ಳ ವನೂ 
ಮಹಾಪ್ರಳಯಕಾಲದಲ್ಲಿ ಅಲ್ಲೋಲಕಲ್ಲೋಲವಾದ ಸಪ್ತಸಮುದ್ರಗಳಂತೆ 
ಧ್ವನಿಯುಳ್ಳನನೂ, ಪ್ರಳಯಕಾಲದ ಅಗ್ನಿಯಂತೆ ಆಡಂಬರವುಳ್ಳವನೂ, ಜಡೆಯ 
ಸಮೂಹಗಳಿಂದ ಶೋಭಿತನೂ, ತೆರೆದ ಹಣೆಗಣ್ಣುಳ್ಳ ವನೂ, ಆ ಕಣ್ಣಿನ ಜ್ವಾಲೆ 
ಯಿಂದ ಬಾಡಿದ ಮುಖಕಾಂತಿಯುಳ್ಳವನೂ, ಪ್ರಕಾಶಮಾನವಾದ ಚೂಡಾ 
ಮಣಿಯಿಂದಲೂ ಚಂದ್ರನ ಖಂಡದಿಂದಲೂ ವಿರಾಜಿತನೂ, ಎಡಗಿವಿಯಿಂದ 
ತಕ್ಪಕನನ್ನೂ, ಬಲಗಿವಿಯಿಂದ ವಾಸುಕಿಯನ್ನೂ ಧರಿಸಿದವನೂ, ನೀಲರತ್ನ್ನ 


೨೨೮ ಶ್ರೀ ಸ್ಯಾಂದಮಹಾಪುರಾಣಂ 


ಬಿಭ್ರಾಣಿಂ ಕುಂಡಲಯುಗಂ ನೀಲರತ್ನ್ನಮಹಾಹನುಂ । 


ನೀಲಗ್ರೀನಂ ಮಹಾಬಾಹುಂ ನಾಗಹಾರವಿರಾಜಿತಂ 1 ೨೩N 
ಫಣಿರಾಜಪರಿಭ್ರಾಜತ್ಕಂಕಣಾಂಗದಮುದ್ರಿಕಂ | 
ಅನಂತಗುಣಸಾಹಸ್ರಮಣಿರಂಜಿತಮೇಖಲಂ ॥ ೨೪ ॥ 
ವ್ಯಾಘ್ರ ಚರ್ಮಪೆರೀಧಾನೆಂ ಘಂಟಾದರ್ಪಣಭೂಷಿತಂ | 
ಕರ್ಕೋಟಿಕಮಹಾಪದ್ಮಧೃತರಾಷ್ಟ್ರಧನಂಜಯ್ಯೆಃ 1 ೨೫ ॥ 
ಕೂಜನ್ನೂಪುರಸಂಘುಷ್ಟಪಾದಪೆದ್ಮವಿರಾಜಿತಂ । 
ಪ್ರಾಸತೋಮರಖಟ್ಯ್ಕಾಂಗಶೂಲಟಿಂಕಧನುರ್ಧರಂ ॥ 2೬ 
ಅಪ್ರಧೃಷ್ಯಮನಿರ್ದೇಶ್ಯಮಚಿಂತ್ಯಾಕಾರಮಾಶ್ವರಂ | 
ರತ್ನಸಿಂಹಾಸನಾರೂಢಂ ಪ್ರಣನಾಮ ಮಹಾಮುನಿಃ ॥ ೨೭ ॥ 


ತಂ ಭಕ್ತಿಭಾರೋಚ್ಛ್ಛಸಿತಾಂತರಾತ್ಮಾ 
ಸಂಸ್ತೂಯ ವಾಗ್ಧಿಃ ಶ್ರುತಿಸಮ್ಮಿತಾಭಿಃ 1 
ಕೃತಾಂಜಲಿಃ ಪ್ರಶ್ರಯೆನಮ್ರಕಂಧರಃ 


ಪಪ್ರಚ್ಛ ಧರ್ಮಾನಖಿಲಾಂಛುಭಪ್ರದಾನ್‌ ॥ ೨೮ ॥ 
ಯಾನ್ಯಾನಪೃಚ್ಛತ ಮುನಿಸ್ತಾಂಸ್ತಾನ್ಫರ್ಮಾನಶೇಷತಃ । 
ಪ್ರೋವಾಚ ಭಗನಾನ್ರುದ್ರೋ ಭೂಯೋ ಮುನಿರಪೃಚ್ಛತ ॥೨೯॥ 





ದಂತಿರುವೆ ಕಪೋಲವುಳ್ಳವನೂ, ನೀಲಕಂಠನೂ, ಉದ್ದವಾದ ತೋಳುಗಳುಳ್ಳ 
ವನೂ, ಸರ್ಪದ ಮಾಲೆಯಿಂದ ಪ ಪ್ರಕಾಶಿಸುವವನೂ, ನಾಗರಾಜನಿಂದ ಪ ಪ್ರ ಕಾಶಿ 

ಸುವ ಕಂಕಣ, ಭುಜಕೀರ್ತಿಗಳುಳ್ಳಿ ವನೂ, ಅತಿಶಯ ಗುಣಗಳುಳ್ಳ ಸಾವಿರಾರು 
ರತ್ನಗಳಿಂದ ಕಂಗೊಳಿಸುವ ಉಜಿಕೂಲುಳ್ಳವನೂ, ಹುಲಿಚರ್ಮವನ್ನು ಹೊದ್ದ 
ವನೂ, ಘಂಟಿ, ಕನ್ನಡಿಗಳಿಂದ ಅಲಂಕೃತನೂ, ಕರ್ಕೋಟಕ, ಮಹಾಪದ್ಮ, 
ಧೃತರಾಷ್ಟ್ರ, ಧನಂಜಯಗಳೆಂಬ ಸರ್ಪಗಳಿಂದ ಕೂಡಿ ಶಬ್ದಗೈ ಯುತ್ತಿರುವ 
ಕಾಲ್ಪೆಜ್ಜೆಯುಳ್ಳ ಚರಣಕಮಲಗಳಿಂದ ಪ್ರಕಾಶಮಾನನೂ, ಪ್ರಾಸ, ತೋಮರ, 
ಖಟ್ರಾಂಗ್ಯ ತ್ರಿಶೂಲ, ಉಳಿ, ಬಿಲ್ಲುಗಳನ್ನು, ಧರಿಸಿದವನೂ, ತಿರಸ ಸೈರಿಸಲಶಕ್ಯನ್ನೂ 
ಆಲೋಚಿಸಲಾಗದ ಆಕೃ ತಯ ವನೂ, "ರತ್ನ ಸಿಂಹಾಸನದಲ್ಲಿ ಕುಳಿತಿರುವನನೂ 
ಆಗಿರುವ ಶಂಕರನನ್ನು ಸರಸರ: 

೨೮. ಅತಿಶಯಭಕ್ತಿ ಯಿಂದ ತುಂಬಿದ ಮನಸ್ಸುಳ್ಳ ಆ ಸನತ್ಯುಮಾರನು 
ಆ ಮಹೇಶ್ವರನನ್ನು ವೇದೋಕ್ತವಾದ ಮಾತುಗಳಿಂದ ಹೊಗಳಿ ವಿನಯದಿಂದ 
ಬಗ್ಗಿದೆ ಕುತ್ತಿಗೆಯುಳ್ಳವನಾಗಿ ಕೈ ಮುಗಿದುಕೊಂಡು ಶುಭವನ್ಲ್ನೀಯುವ ಸಕಲ 
ಧರ್ಮಗಳನ್ನು ಕೇಳಿದನು. 

೨೯. ಮುನಿಯು ಕೇಳಿದ ಧರ್ಮಗಳನ್ನೆಲ್ಲ ಮಹೇಶನು ಸಂಪೂರ್ಣವಾಗಿ 
ಹೇಳಲು ತಿರುಗಿ ಮುನಿಯು ಕೇಳಿದನು. 


ಸೋಡಶೋತಧ್ಯಾಯೆಃ ೨೨೯ 


ಸನತ್ಕುಮಾರ ಉವಾಚ :- 
ಶ್ರುತಾಸ್ತೇ ಭಗೆವನ್ನ ರ್ಮಾಸ್ತ ಎನ್ಮುಖಾನ್ಮುಕ್ತ ಕ್ರಿಹೇತವಃ । 
ಯ್ಯ ರ್ಮುಕ್ತ ಪಾಪಾ ಮನುಜಾಸ್ತ" ರಿಷ್ಯ ೦2 'ಭನಾರ್ಣನಂ ॥೩೦॥ 
ಭ್‌ ವಿಭೋ ಧರ್ಮಮಲ್ಪಾ ಹಾಕಾ ಮಹಾಫಲಂ ಟ 
ಬ್ರೂಹಿ ಕಾರುಣ್ಯತೋ ಮಹ್ಯಂ ಸಡ್ಕ್ಯೋ ಮುಕ್ತಿಪ್ರದಂ ನೃಣಾಂ ॥ ೩೧ ॥ 
ಅಭ್ಯಾಸಬಹುಲಾ ಥರ್ಮಾಃ ಶಾಸ್ತ್ರ ದೃಷ್ಟಾಃ ಸಹಸ್ರಶಃ । 
ಸಮ್ಮಕ್ಸಂಸೇವಿತಾಃ ಕಾಲಾತ್ಸಿದ್ದಿಂ 3 ಯೆಚಂತಿ ನಾ ನಾ ॥ ೩೨ ॥ 
ಅತೋ ಲೋಕಹಿತಂ ಗುಹ್ಯಂ © ಭುಕ್ತಿ ಮುಳ್ತ್ಯೋಶ್ಚ ಸಾಧನಂ । 
ಧರ್ಮಂ ವಿಜ್ಞಾ ತುಮಿಚ್ಛಾ ಮು ತ | ತ್ರಸಾದಾನ್ಮ? ಹೇಶ್ವ ರ | ೩೩ ॥ 
ಶ್ರೀರುದ್ರ ಉವಾಚ : — 
ಸರ್ವೇಷಾನುಸಿ ಧರ್ಮಾಣಾಮುತ್ತಮಂ ಶ್ರುತಿಚೋದಿತಂ । 
ರಹಸ್ಯಂ ಸರ್ವಜಂತೂನಾಂ ಯತ್ತಿ ಶ್ರಿಪುಂಡ್ರಸ್ಯ “ಧಾರಣಂ ॥೩೪॥ 
ಲ ಉವಾಚ :- 
ತ್ರಿಪುಂಡ್ರ ಸ್ಯ ವಿಧಿಂ ಬ್ರೂಹಿ ಭಗವನ್‌ ಜಗತಾಂ ಪತೇ। 
ತತ್ತ ಟೀ ಜ್ಞಾ ತುಮಿಚ್ಛಾ ಮಿ ತೃತ್ರಸಾದಾನ್ಮಹೇಶ್ವ ರ ॥ ೩೫ ॥ 

೩೦-೩೨. ಸನತ್ಯುಮಾರನು ಹೇಳುತ್ತಾನೆ: ಪೂಜ್ಯನಾದ ಮಹೇಶ್ವರನೆ! 
ನಿನ್ಸಿಂದ ಮುಕ್ತಿಗೆ ಕಾರಣಗಳಾದ ಧರ್ಮಗಳನ್ನು ಕೇಳಿಜೆನು. ಇವುಗಳನ್ನು 
ಅನುಷ್ಕಾನಮಾಡುವುದರಿಂದ ಮನುಷ್ಯರು ಪಾಪಮುಕ್ತರಾಗಿ ಸಂಸಾರಸಮುದ್ರ 
ವನ್ನು ದಾಟುವರು. ಸ್ವಾಮಿ! ಮನುಷ್ಯರಿಗೆ ಸ್ವಲ್ಪ ಪ್ರಯಾಸದಿಂದಲೇ ಮಹಾ 
ಫಲಪ್ರದವಾದುದೂ ಮೋಶ್ಸದಾಯಕವೂ ಆದ ಧರ್ಮವನ್ನು ದಯೆಯಿಟ್ಟು 
ಹೇಳು. ಶಾಸ್ತ್ರದಲ್ಲಿ ಹೇಳಿರುವ ಸಾವಿರಾರು ಧರ್ಮಗಳು ಚೆನ್ನಾಗಿ ಸೇವಿಸಿದರೆ 
ಕಾಲಾಂತರದಲ್ಲಿಯಾದರೂ ಫಲವನ್ನು ಕೊಡುವವೊ ಇಲ್ಲವೊ. 

೩೩. ಮಹೇಶ್ವರ! ಆದುದರಿಂದ ನಿನ್ನ ಅನುಗ್ರಹದಿಂದ ಜನರಿಗೆ ಹಿತಕರ 
ವಾದ ಭುಕ್ತಿಮುಕ್ತಿಗಳಿಗೆ ಸಾಧನವಾದ ರಹಸ್ಯಧರ್ಮವನ್ನು ತಿಳಿಯಲಿಚ್ಛಿ 
ಸುವೆನು. 

೩೪. ಶ್ರೀ ರುದ್ರನು ಹೇಳುತ್ತಾನೆ:--ಸಮಸ್ತಪ್ರಾಣಿಗಳಿಗೂ ಸಕಲ 
ಧರ್ಮಗಳಲ್ಲಿ ತ್ರಿಪುಂಡ್ರಧಾರಣೆಯು ರಹಸ್ಯವಾದ ಉತ್ತಮಧರ್ಮವೆಂದು 
ವೇದಪ್ರತಿಪಾದ್ಯವಾಗಿದೆ. 

೩೫. ಸನತ್ಯುಮಾರನು ಹೇಳುತ್ತಾನೆ :--ಜಗದೀಶನಾದ ಮಹೇಶ್ವರ! 
ತ್ರಿಪುಂಡ್ರದ ವಿಧಿಯನ್ನು ನನಗೆ ಹೇಳು. ನಿನ್ನ ಅನುಗ್ರಹದಿಂದ ಅದನ್ನು 
ಯಥಾರ್ಥವಾಗಿ ತಿಳಿಯಬಯೆಸುವೆನು. 


೨೩೦ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಕತಿ ಸ್ಥಾನಾನಿ ಕಿಂ ದ್ರವ್ಯಂ ಕಾ ಶಕ್ತಿಃ ಕಾ ಚ ದೇವತಾ । 

8೦ ಪ್ರಮಾಣಂ ಚ ಕಃ ಕರ್ತಾ ಕೇ ಮಂತ್ರಾಸ್ತಸ್ಯ ಕಿಂ ಫಲಂ ॥ ೩೬॥ 

ಏತತ್ಸರ್ವಮಶೇಷೇಣ ತ್ರಿಪುಂಡ್ರಸ್ಯ ಚೆ ಲಕ್ಷ್ಮಣಂ । 

ಬ್ರೂಹಿ ಮೇ ಜಗತಾಂ ನಾಥ ಲೋಕಾಂನುಗ್ರಹಕಾಮ್ಯಯಾ 1 ೩೭॥ 
ಶ್ರೀ ರುದ್ರ ಉವಾಚ :-- 

ಆಗ್ನೇಯಮುಚ್ಯತೇ ಭಸ್ಮ ದಗ್ಗಗೋಮಯಸಂಭವಂ | 

ತದೇವ ದ್ರವ್ಯಮಿತ್ಯುಕ್ತಂ ತ್ರಿಪುಂಡ್ರಸ್ಯ ಮಹಾಮುನೇ 1 ೩೮ ॥ 

ಸದ್ಯೋಜಾತಾದಿಭಿರ್ಬ್ರಹ್ಮನುಯೈರ್ಮಂತ್ರೈಶ್ಚ ಪಂಚಭಿಃ । 

ಪರಿಗೃಹ್ಯಾಂಗ್ನಿರಿತ್ಯಾದಿಮಂತ್ರೆರ್ಭಸ್ಮಾಂಭಿಮಂತ್ರಯೇತ್‌ 1 ೩೯॥ 

ಮಾನಸ್ತೋಕೇತಿ ಸಂಮೃಜ್ಯ ಶಿರೋ ಲಿಂಪೇಚ್ಚ ತ್ರ್ಯಂಬಕಂ 1 

ತ್ರಿಯಾಯುಷಾದಿಭಿರ್ಮಂತ್ರೈರ್ಲಲಾಟೀ ಚೆ ಭುಜದ್ವಯೇ । 

ಸೃಂಘಫೇ ಚ ಲೇಷಯೇದ್ಭಸ್ಮ ಸಜಲಂ ಮಂತ್ರಭಾವಿತಂ 1೪೦॥ 

ತ್ರಿಸ್ರೋ ರೇಖಾ ಭನಂತ್ಯೇಷು ಸ್ಥಾನೇಷು ಮುನಿಪುಂಗವ । 

ಭ್ರುವೋರ್ಮಧ್ಯಂ ಸಮಾರಭ್ಯ ಯಾವ ದಂತೋ ಭ್ರುವೋರ್ಭನವೇತ್‌ ॥೪೧॥ 

ಮಧ್ಯಮಾಃ ನಾಮಿಕಾಂಂಗುಲ್ಯೋರ್ಮಥ್ಯೇ ತು ಪ್ರತಿಲೋಮತಃ । 

ಅಂಗುಷ್ಕೇನ ಕೃತಾ ರೇಖಾ ತ್ರಿಪುಂಡ್ರಸ್ಕ್ಯಾ೯ಭಿಧೀಯತೇ ॥ ೪೨॥ 

೩೬. ತ್ರಿಪುಂಡ್ರ ಧಾರಣೆಗೆ ಸ್ಥಾನಗಳೆಷ್ಟು? ದ್ರವ್ಯವಾವುದು? ಶಕ್ತಿ 
ಎಂತಹುದು? ದೇವಕಿಯಾವುದು? ಪ್ರಮಾಣವು ಯಾವುದು? ಅದನ್ನು ಮಾಡ 
ತಕ್ಕವನು ಯಾವನು? ಮಂತ್ರಗಳಾವುವು? ಅದರ ಫಲವೇನು? 

೩೭. ಜಗದೀಶ್ವರ! ಲೋಕಕ್ಕೆ ಹಿತವನ್ನು ಮಾಡಲಿಚ್ಛೆಯಿಂದ ಈ 
ತ್ರಿಪುಂಡ್ರದ ಇಕ್ಬಣವನ್ನೆಲ್ಲ ನನಗೆ ಹೇಳು. 

೩೮. ರುದ್ರನು ಹೇಳುತ್ತಾನೆ:--ಎಲ್ಫೈ ಮುನಿಯೆ! ಬೆಂಕಿಯಲ್ಲಿ ಸುಟ್ಟ 
ಗೋಮಯದ ಭಸ್ಮನೆ ತ್ರಿಪುಂಡ್ರದ ದ್ರವ್ಯವಾಗಿರುವುದು. 

೩೯. ಸದ್ಯೋಜಾತಾದಿ ಐದು ವೇದಮಂತ್ರಗಳಿಂದ ಭಸ್ಮವನ್ನು ತೆಗೆದು 
ಕೊಂಡು ಅದನ್ನು " ಅಗ್ನಿ'ರಿತ್ಯಾದಿ ಮಂತ್ರದಿಂದ ಅಭಿಮಂತ್ರಿಸಬೇಕು. 

೪೦, " ಮಾನಸ್ಕೋಕೆ 'ತ್ಯಾದಿ ಮಂತ್ರದಿಂದ ಶಿವನನ್ನು ಅಭಿಮಂತ್ರಿಸಿ 
ತಲೆಗೂ, ತ್ರಿಯಾಯುಷಾದಿ ಮಂತ್ರಗಳಿಂದ ಹಣೆ, ಎರಡುತೋಳು, ಭುಜ 
ಗಳಿಗೂ ಫೀರಿನಲ್ಲಿ ಕದಡಿದ ಭಸ್ಮೆವನ್ನು ಹಚ್ಚಿಕೊಳ್ಳಬೇಕು. 

೪೧-೪೨. ಈ ಸ್ಥಾನಗಳಲ್ಲಿ ಮೂರು ಭಸ್ಮರೇಖೆಗಳಿರಬೇಕು. ಹುಬ್ಬುಗಳ 
ಮಧ್ಯವನ್ನಾರಂಭಿಸಿ ಹುಬ್ಬುಗಳ ಕೊನೆಯವರೆಗೆ ಎರಡು ಕಡೆಗಳಲ್ಲಿಯೂ ಎಡ 
ಗಡೆಯಿಂದ ಬಲಭಾಗದವರಿಗೆ ಮಧ್ಯಮಾ ಅನಾಮಿಕಾ ಬೆರಳುಗಳಿಂದ ರೇಖೆ 


ಸೋಡಶೋಳಧ್ಯಾಯಃ ೨೩೧ 


ತಿಸೃಣಾಮನಿ ರೇಖಾಣಾಂ ಪ್ರಶ್ಯೇಕಂ ನವದೇವತಾಃ । 

ಚಟ ಗಾರ್ಹಪತ್ಯಶ್ನ ್ಹ ಚುಗ್ಗೊರ್ಲೋಕೋ ರಜಸ್ತಥಾ ॥ ೪೩1 
ಆತ್ಮಾ ಚೈನ ಕ್ರಿ ಯಾಶಕ್ತ, 3 ಪ್ರಾತಃಸನನಮೇವ ಚೆ! 

ಮಹಾದೇವಸ್ತು ಕೇಖಾರ್ಯಾ ಪ್ರಥಮಾಯಾಸ್ತು ದೇವತಾಃ ॥ ೪೪ ॥ 
ಉಕಾರೋ ದಕ್ಸಿಣಾಗ್ನಿಶ್ಚ ನಭಃ ಸತ್ವಂ ಯಜುಸ್ತಥಾ । 


ಮಧ್ಯ ೦ದಿನಂ ಚ” ಸವನವಿಸಿಚ್ಛಾ ಶಕ್ತ್ಯ ಂತರಾತ್ಮ ಕೌ ॥ ೪೫ ॥ 
ಮಹೇಶ್ವ ರಸ್ಯ ರೇಖಾಯಾ ದಿ ತೀಯಾಯಾಕ್ಚೆ ದೇವತಾ । 
ನುಕಾರಾಹಷನೀಂಯೌ ಚೆ ಪರಮಾತ್ಮಾ ತನೋ ದಿನಃ ॥ ೪೬ ॥ 
ಜ್ಞಾನಶಕ್ತಿ8 ಸಾಮನೇದಸ್ತ ಎತೀಯಸದನಂ ತಥಾ। 

ಶಿವಶ್ಲೇತಿ ತೃತೀಯಾಯಾ ರೇಖಾಯಾಶ್ಚಾ ಧಿದೇವತಾಃ ॥ ೪೭% 
ಏತಾ ನಿತ್ಯಂ ನಮಸ್ಕೃತ್ಯ ತ್ರಿಪುಂಡ್ರಂ ಧಾರಯೇತ್ಸುಧೀಃ । 
ಮಹೇಶ್ವರವ್ರತಮಿದಂ ಸರ್ವನೇದೇಷು ಕೀರ್ತಿತಂ Hu ೪೮ ॥ 
ಮುಕ್ತಿಕಾಮೈರ್ನರೈಃ ಸೇವ್ಯಂ ಪುನಸ್ತೇಷಾಂ ನ ಸಂಭವಃ | 

ತ್ರಿಪುಂಡ್ರಂ ಕುರುತೇ ಯಸ್ತು ಭಸ್ಮನಾ ವಿಧಿಪೂರ್ವಕಂ ॥೪೯॥ 


ಗಳನ್ನು ಉಲ್ಲೇಖಿಸಿ ಅಂಗುಷ್ಕದ ಬೆರಳಿನಿಂದ ಮಧ್ಯದಲ್ಲಿ ಬಲದಿಂದ ಎಡಭಾಗದೆ 
ವರೆಗೆ ರೇಖೆಯನ್ಸೆಳೆದರೆ ಆ ಮೂರು ರೇಖೆಗಳು ಸೇರಿ ತ್ರಿಪುಂಡ್ರವೆನಿಸುವುವು. 

೪೩-೪೭. ಈ ಮೂರು ರೇಖೆಗಳಿಗೂ ಪ್ರತ್ಯೇಕವಾಗಿ ಒಂಬತ್ತುದೇವತೆ 
ಗಳಿರುವರು. ಮೊದಲನೆ ರೇಖೆಗೆ ಅಕಾರ, ಗಾರ್ಹಪತ್ಯಾಗ್ನಿ ' ಖುಗ್ದೇದ, 
ಭೂಲೋಕ, ರಜೋಗುಣ, ಆತ್ಮಾ, ಕ್ರಿಯಾಶಕ್ತಿ, ಪ್ರಾತಸ್ಸವನ, ಮಹಾದೇವ 
ಎಂಬ ಒಂಬತ್ತುದೇವತೆಗಳು. ಎರಡನೆ ಕೇಜಿಗೆ ya ದೆಕ್ಸಿಣಾಗ್ತಿ 
ಆಕಾಶ, ಸತ್ವಗುಣ, ಯಜುರ್ವೇದ, ಮಧ್ಯಂದಿನ ಸವನ, ಇಚ್ಛಾ ಶಕ್ತಿ 
ಅಂತರಾತ್ಮ. ಮಹೇಶ್ವರ ಎಂಬ ಒಂಬತ್ತು ದೇವತೆಗಳು. ಮೂರನೆ ಕೀಖಿಗೆ 
ಮಕಾರ, ಅಹನನೀಯಾಗ್ನಿ, ಪರಮಾತ್ಮಾ, ತಮೋಗುಣ, ದ್ಯೌಃ, ಜ್ಞಾನ 
ಶಕ್ತಿ, ಸಾಮವೇದ, ಸಾಯಂಸವನ, ಶಿವ ಎಂಬ ಒಂಬತ್ತು ದೇವತೆಗಳು 
ಅಭಿಮಾನಿಗಳಾಗಿರುವರು. 

೪೮, ಜ್ಞಾನಿಯು ಈ ದೇವತೆಗಳನ್ನು ನಿತ್ಯವೂ ನಮಸ್ಕರಿಸಿ ತ್ರಿಪುಂಡ್ರ 
ವನ್ನು ಧರಿಸಬೇಕು. ಈ ಮಹೇಶ್ವರವ್ರ ತವು ಸಮಸ್ತವೇದಗಳಲ್ಲಿಯೂ ಹೇಳ 
ಲ್ಪಟ್ಟಿದೆ. 

೪೯. ಮುಕ್ತಿ ಯನ್ನು ಅಪೇಕ್ಸಿಸ ಸುವವರು ಈ ವ್ರತವನ್ನು ಅವಶ್ಯವಾಗಿ 
ಮಾಡಬೇಕು. ಹಾಗೆಮಾಡಿದವರಿಗೆ" ತಿರುಗಿ ಜನ್ಮವು ಇರುವುದಿಲ್ಲ. 


೨೩೨ ಶ್ರೀ ಸ್ಕಾಂದಮಹಾಪುರಾಣಂ 


ಬ್ರಹ್ಮಚಾರೀ ಗೃಹಸ್ಥೋ ವಾ ವನಸ್ಮ್ಕೊ ೀಯತಿರೇವ ವಾ । 


ಮಹಾಪಾತಕಸಂಘಾತೈರ್ನುಚ್ಯತೇ ಚೋಪಪಾತಕ್ಕೆಃ 1 ೫೦ ॥ 
ತಥಾನ್ಯೈಃ ಕ್ಪತ್ರನಿಟ್ಟೂದ್ರಸ್ತ್ರೀಗೋಹತ್ಯಾದಿಪಾತಕ್ಕೈಃ | 
ವೀರಹತ್ಯಾಶ್ಚಹತ್ಯಾಭ್ಯಾಂ ಮುಚ್ಯತೇ ನಾತ್ರ ಸಂಶಯಃ ॥೫೧॥ 
ಅಮಂತ್ರೇಣಾಃಪಿ ಯಃ ಕುರ್ಯಾದಜ್ಞಾ ತ್ವಾ ಮಹಿಮೋನ್ನತಿಂ । 

ತ್ರಿ ಪುಂಡ್ರಂ ಭಾಲಪಟಲೇ ಮುಚ್ಯತೇ ಸರ್ವಪಾತಕ್ಕೆಃ 1 ೫೨ ॥ 
ಪರದ್ರವ್ಯಾಂಪಹರಣಂ ಪರದಾರಾಭಿಮರ್ಶನಂ । 

ಪೆರನಿಂದಾ ಪರಕ್ಪೇತ್ರಹರಣಂ ಪರಪೀಡನಂ ॥ ೫೩ ॥ 


ಸಸ್ಯಾರಾಮಾದಿಹರಣಂ ಗೃಹದಾಹಾದಿ ಕರ್ಮ ಚೆ। 
ಅಸತ್ಯವಾದಂ ಪೈಶುನ್ಯಂ ಪಾರುಷ್ಯಂ ವೇದವಿಕ್ರಯಃ | 


ಕೂಟಸಾಕ್ಟ 39 ವ್ರತತ್ಯಾಗಃ ಕೈತವಂ ನೀಚಸೇವನಂ ॥ ೫೪ ॥ 
ಗೋಭೂಹಿರಣ್ಯಮಹಿಷೀತಿಲಕಂಬಲವಾಸಸಾಂ । 
ಅನ್ನಧಾನ್ಯಜಲಾದೀನಾಂ ನೀಚೇಭ್ಯಶ್ವ ಪರಿಗ್ರಹಃ ॥ ೫೫ ॥ 
ದಾಸೀವೇಶ್ಯಾಭುಜಂಗೇಸು ವೃಷಲೀಷು ನಹೀಷು ಚ । 

ರಜಸ್ವಲಾಸು ಕನ್ಯಾಸು ನಿಧವಾಸು ಚ ಸಂಗಮಃ ॥ ೫೬ ॥ 





೫೦-೫೧. ಈ ತ್ರಿಪುಂಡ್ರವನ್ನು ಬ್ರಹ್ಮೆಚಾರಿಯಾಗಲಿ, ಗ್ರಹಸ್ಸನಾಗಲಿ, 
ವಾನಪ್ರಸ್ಥನಾಗಲಿ, ಸನ್ಯಾಸಿಯಾಗಲಿ ಧರಿಸಿದರೆ ಅವರು ಮಹಾಪಾತಕಗ 
ಳಿಂದಲೂ, ಉಪಪಾತಕಗಳಿಂದಲ್ಕೂ ಇನ್ನೂ ಇತರ ಕ್ಪತ್ರಿಯ, ವೈಶ್ಯ, ಶೂದ್ರ, 
ಸ್ತ್ರೀ, ಗೋವು, ವೀರ, ಕುದುರೆ ಇವರನ್ನು ಕೊಂದ ಪಾಪಗಳಿಂದಲೂ ನಿಶ್ಚಯ 
ವಾಗಿ ಮುಕ್ತರಾಗುವರು. 

೫೨. ಈ ವ್ರತದ ಮಹಿಮಾತಿಶಯವನ್ನರಿಯದೆ ಮಾನವನು ಮಂತ್ರ 
ವಿಲ್ಲದೆ ಕ್ರಿಪುಂಡ್ರವನ್ನು ಹಣೆಯಲ್ಲಿ ಧರಿಸಿದರೂ ಸಮಸ್ತಪಾಪರಹಿತನಾಗುವನು. 

೫೩-೬೨. ಪರರ ದ್ರವ್ಯವನ್ನು ಅಪಹರಿಸುವುದು, ಇತರರ ಪತ್ನಿಯರ ಸಂಗ 
ಮಾಡುವುದು, ಸರರನಿಂಜೆ, ಇನ್ನೊಬ್ಬರ ಹೊಲಗದ್ದೆಗಳನ್ನು ಅಪಹರಿಸುವುದು, 
ಪರರನ್ನು ಪೀಡಿಸುವುದು, ಸಸ್ಯ ತೋಟ ಮೊದಲಾದುವನ್ನು ಅಪಹರಿಸುವುದು, 
ಮನೆಸುಡುವುದು, ಸುಳ್ಳು ಹೇಳುವುದು, ಚಾಡಿಹೇಳುವುದು, ಕಠಿನತೆ, ವೇದ 
ವನ್ನು ದ್ರವ್ಯ ತೆಗೆದುಕೊಂಡು ಹೇಳಿಕೊಡುವುದು, ಸುಳ್ಳುಸಾಕ್ಸಿ ಹೇಳುವುದು, 
ವ್ರತವನ್ನು ಬಿಡುವುದು, ಕಪಟ್ಕ ನೀಚರಸೇವೆ, ನೀಚರಿಂದ ಗೋವು, ಭೂಮಿ, 
ಚಿನ್ಹ, ಎಮ್ಮೆ, ಎಳ್ಳು, ಕಂಬಳಿ, ಬಟ್ಟೆ, ಅನ್ನ, ಧಾನ್ಯ, ನೀರು ಮೊದಲಾ 
ದುವುಗಳನ್ನು ದಾನ ತೆಗೆದುಕೊಳ್ಳುವುದು, ಸೇವಕಳ್ಳು ವೇಶ್ಯೆ, ವ್ಯಭಿಚಾರಿಣಿ, 
ಶೂದ್ರಸ್ತ್ರೀ, ನಟ, ರಜಸ್ವಲೈ, ಕನ್ಯೆ, ವಿಧವೆ ಇವರ ಸಂಗಮಾಡುವುದು, 


ಸೋಡಶೋಳಧ್ಯಾಯಃ ಪ೨ಿಶ್ನಿಪ್ಪಿ 


ಮಾಂಸಚರ್ಮರಸಾದೀನಾಂ ಲವಣಸ್ಯೆ ಚೆ ವಿಕ್ರಯಃ । 


ಏವಮಾದೀನ್ಯಸಂಖ್ಯಾನಿ ಪಾಪಾನಿ ವಿನಿಧಾನಿ ಚ ॥ ೫೭ ॥ 
ಸದ್ಯ ಏನ ನಿನಶ್ಯಂತಿ ತ್ರಿಪುಂಡ್ರಸ್ಯ ಚ ಧಾರಣಾತ್‌ । 

ಶಿವದ್ರವ್ಯಾಂ ಪಹರಣಂ ಶಿವನಿಂದಾ ಚ ಕುತ್ರಚಿತ್‌ ॥ ೫೮ ॥ 
ನಿಂದಾ ಚೆ ಶಿವಭಕ್ತಾನಾಂ ಪ್ರಾಯಶ್ಚಿತ್ತ್ವೈರ್ನ ಶುದ್ಧ್ಯತಿ । 

ರುದ್ರಾಕ್ಸಾ ಯಸ್ಯ ಗಾತ್ರೇಷು ಲಲಾಟೇ ಚ ತ್ರಿಪುಂಡ್ರಕಂ ॥೫೯॥ 


ಸ ಚಾಂಡಾಲೋಂಸಿ ಸಂಪೂಜ್ಯಃ ಸರ್ವವರ್ಣೋತ್ತನೋ ಭವೇತ್‌ । 
ಯಾನಿ ತೀರ್ಥಾನಿ ಲೋತೇಸ್ಮಿನ್ನಂಗಾದ್ಯಾಃ ಸರಿತಶ್ಚ ಯಾಃ ॥೬೦॥ 
ಸ್ನಾತೋ ಭವತಿ ಸರ್ವತ್ರ ಲಲಾಟೀ ಯಸ್ತ್ರಿಪುಂಡ್ರಧೃಕ್‌ | 
ಸಪ್ತಕೋಟಿಮಹಾಮಂತ್ರಾಃ ಪಂಚಾಕ್ಸರಪುರಃಸರಾಃ ॥ ೬೧॥ 
ತೆಥಾನ್ಯೇ ಕೋಟಶೋ ಮಂತ್ರಾಃ ಶೈವಾಃ ಕೈನಲ್ಯಹೇತವಃ | 

ತೇ ಸರ್ವೇ ಯೇನ ಜಪ್ತಾಃ ಸ್ಕುರ್ಯೋ ಬಿಭರ್ತಿ ತ್ರಿಪುಂಡ್ರಕಂ ॥ ೬೨॥ 
ಸಹಸ್ರಂ ಸೂರ್ನಜಾತಾನಾಂ ಸಹಸ್ರಂ ಚೆ ಜನಿಷ್ಯತಾಂ । 


ಸ್ವವಂಶೆಜಾನಾಂ ಮರ್ತ್ಯಾನಾಮುದ್ಧರೇದ್ಯಸ್ತ್ರಿಪುಂಡ್ರಢೃಕ್‌ ॥ ೬೩N 
ಇಹ ಭುಕ್ತಾ ೩ನ ಖಿಲಾನ್ಫೋಗಾಸ್ಸಿ ೀರ್ಫಾಯುರ್ವ್ಯ್ಯಾಧಿನರ್ಜಿತಃ । 
ಜೀವಿತಾಂತೇ ಚ ಮರಣಂ ಸುಖೇನೈನ ಪ್ರಪದ್ಯತೇ ॥ ೬೪॥ 


ಕಾಲಾ ಕಾ 





ಮಾಂಸ್ಕ ಚರ್ಮ, ರಸಪದಾರ್ಥಗಳು, ಉಪ್ಪು ಇವುಗಳನ್ನು ಮಾರುವುದು 
ಇವೇ ಮೊದಲಾದ ಅನೇಕ ಪಾಪಗಳು ತ್ರಿಪುಂಡ್ರಧಾರಣೆಯಿಂದ ಕೂಡಲೆ ನಾಶ 
ವಾಗುವುವು. ಶಿವನ ದ್ರವ್ಯವನ್ನು ಕದಿಯುವುದು, ಶಿವ ಮತ್ತು ಅವನ ಭಕ್ತರ 
ನಿಂಡೆಮಾಡುವುದು ಇವುಗಳು ಪ್ರಾಯಶ್ಚಿತ್ತದಿಂದ ಪರಿಹಾರವಾಗುವುದಿಲ್ಲ. 
ರುದ್ರಾಕ್ಸೆ, ಕ್ರಿಪುಂಡ್ರವನ್ನು ಧರಿಸಿದವನು ಚಂಡಾಲನಾದರೂ ಪೂಜ್ಯನಾಗಿ 
ಸಕಲ ಜಾತಿಗಳಲ್ಲಿ ಉತ್ತಮನಾಗುವನು. ತ್ರಿಪುಂಡ್ರಧಾರಿಯು ಈ ಲೋಕ 
ದಲ್ಲಿರುವ ಸಕಲ ತೀರ್ಥಗಳಲ್ಲಿಯೂ, ಗಂಗಾದಿನದಿಗಳಲ್ಲಿಯೂ ಸ್ನಾನಮಾಡಿದ 
ಪುಣ್ಯವನ್ನೂ ಪಂಚಾಕ್ಬ್ಟರಿ ಮೊದಲಾದ ಏಳುಕೋಟಿ ಮಹಾಮಂತ್ರಗಳನ್ನೂ, 
ಕೈವಲ್ಯಕ್ಕೆ ಕಾರಣಗಳಾದ ಕೋಟ ಶಿವಮಂತ್ರಗಳನ್ನೂ ಜಪಿಸಿದ ಪುಣ್ಯವನ್ನೂ 
ಪಡೆಯುವನು. 

೬೩. ತನ್ನ ವಂಶದಲ್ಲಿ ಹಂದೆ ಹುಟ್ಟದ ಸಾವಿರ ಜನರನ್ನೂ, ಮುಂದೆ 
ಹುಟ್ಟುವ ಸಾವಿರ ಜನರನ್ನೂ ಉದ್ಭರಿಸುವನು. 

೬೪-೬೭. ಅಣಿಮಾದ್ಯಷ್ಟೈಶ್ವರ್ಯಗಳಿಂದ ಕೂಡಿದ ದಿವ್ಯ ದೇಹವನ್ನು 


ಪಡೆದು ದಿವ್ಯವಿಮಾನವನ್ನೇರಿ ದೇವತಾಸ್ತ್ರೀಯರಿಂದ ಸೇವಿಸಲ್ಪಡುವವನಾಗಿ 
3 


3೩೪ ಶ್ರೀ ಸ್ಯಾಂದಮಹಾಪುರಾಣಂ 


ಅಸ್ಟೈಶ್ವರ್ಯಗುಣೋಪೇತಂ ಪ್ರಾಪ್ಯ ದಿವ್ಯಂ ವಪುಃ ಶುಭಂ | 

ದಿವ್ಯಂ ವಿಮಾನಮಾರುಹ್ಯ ವಿನ್ಯಸ್ತ್ರೀಶತಸೇವಿತಃ H&B 
ವಿದ್ಯಾಧರಾಣಾಂ ಸಿದ್ಧಾನಾಂ ಗಂಧರ್ವಾಣಾಂ ಮಹೌಜಸಾಂ | 
ಇಂದ್ರಾದಿಲೋಕಪಾಲಾನಾಂ ಲೋಕೇಷು ಚ ಯಥಾಕ್ರಮಂ 8 ೬೬॥ 
ಭುಕ್ತ್ವಾ ಭೋಗಾನ್ಸುವಿಪುಲಾನ್ರು ಜೇಶಾನಾಂ ಪುರೇಷು ಚೆ। 


ಬ್ರಹ್ಮಣಃ ಪದಮಾಸಾದ್ಯ ತತ್ರ ಕಲ್ಪಶತಂ ರನೇತ್‌ H ೬೭ 
ನಿಷ್ಣೋರ್ಲೊೋಕೇ ಚ ರೆಮತೇ ಯಾನದ್ಬ ಎಹ್ಮಶತತ್ರ್ರಯಂ ॥ ೬೮ ॥ 
ಶಿನಲೋಕಂ ತತಃ ಪ್ರಾಪ್ಯ ರಮತೇ ಕಾಲಮಕ್ಟೃಯಂ | 
ಶಿನಸಾಯುಜ್ಯಮಾಪ್ಟೋತಿ ನಸ ಭೂಯೋಭಿಜಾಯತೇ HF 
ಸರ್ವೋಪನಿಷದಾಂ ಸಾರಂ ಸಮಾಲೋಚ್ಯ ಮುಹುರ್ಮುಹುಃ । 
ಇದಮೇವ ಹಿ ನಿರ್ಜೇತಂ ಪರಂ ಶ್ರೇಯಸಿ ಪುಂಡ್ರಕೆಂ ॥೭೦॥ 
ಏತತ್ರಿಪುಂಡ್ರ ಮಾಹಾತ್ಮ 8° ಸಮಾಸಾತೃಥಿತಂ ಮಯಾ । 

ರಹಸ್ಯಂ ಸರ್ವಭೂತಾನಾಂ ಗೋಪನೀಯವಮಿದಂ ತ್ವಯಾ ॥೭೧॥ 
ಇತ್ಯುಕ್ತ್ವಾ ಭಗವಾನ್ರುದ್ರಸ್ತತ್ರೈನಾಂಂತರಧೀಯತ । 

ಸನತ್ಕುಮಾರೋಪಿ ಮುನಿರ್ಜಗಾಮ ಬ್ರಹ್ಮಣಃ ಪದಂ ॥೭೨॥ 
ತನಾಹಿ ಭಸ್ಮಸಂಪರ್ಕಾತ್ಸಂಜಾತಾ ವಿಮುಲಾ ಮತಿಃ । 

ತ್ವಮಪಿ ಶ್ರದ್ಧಯಾ ಪುಣ್ಯಂ ಧಾರಯಸ್ವ ತ್ರಿಪುಂಡ್ರಕಂ ॥ ೭೩ ॥ 


ವಿದ್ಯಾಧರ, ಸಿದ್ಧ, ಗಂಧರ್ವ, ಇಂದ್ರಾದಿಲೋಕಪಾಲಕರು, ಇವರ ಲೋಕ 
ಗಳಲ್ಲಿಯೂ, ಪ್ರಜಾಪತಿಗಳ ಪಟ್ಟಣಗಳಲ್ಲಿಯೂ ಅತಿಶಯ ಭೋಗಗಳನ್ನನು 
ಭವಿಸಿ ಬ್ರಹ್ಮನ ಸ್ಥಾನವನ್ನು ಹೊಂದಿ ಅಲ್ಲಿ ನೂರು ಕಲ್ಪಗಳಕಾಲ ಸುಖಿಸುವನು, 

೬೮-೬೯. ಮೂರು ಬ್ರಹ್ಮರ ಆಯುಷ್ಯಕಾಲ ವಿಷ್ಣುಲೋಕದಲ್ಲಿ ಸುಖ 
ಪಡುವನು. ಬಳಿಕ ಶಿವಲೋಕವನ್ನು ಸೇರಿ ಅಲ್ಲಿ ಶಾಶ್ವತವಾಗಿ ನೆಲಸಿ ಸುಖ 
ಸುತ್ತ ಶಿವಸಾಯುಜ್ಯವನ್ನು ಪಡೆದು ಮರಳಿ ಜನಿಸುವುದಿಲ್ಲ. 

೭೦. ಸಮಸ್ತ ಉಪನಿಷತ್ತುಗಳ ಸಾರವನ್ನು ಬಹಳವಾಗಿ ವಿಮರ್ಶಿಸಿ 
ತ್ರಿಪುಂಡ್ರಧಾರಣೆಯೆ ಅತ್ಯುತ್ತಮ ಧರ್ಮವೆಂದು ನಿರ್ಣಯಿಸಲ್ಪಟ್ಟದೆ. 

೭೧. ನಾನು ನಿನಗೆ ತ್ರಿಪುಂಡ್ರದ ಮಾಹಾತ್ಮ್ಯೆಯನ್ನು ಸಂಕ್ಷೇಪವಾಗಿ 
ಹೇಳಿರುವೆನು. ನೀನು ಈ ರಹಸ್ಯವನ್ನು ಗುಟ್ಟಾಗಿಟ್ಟರಬೇಕು. 

೭೨. ಹೀಗೆಂದು ಪೂಜ್ಯನಾದ ಕಾಲಾಗ್ನಿರುದ್ರನು ಅಲ್ಲಿಯೇ ಅದೃಶ್ಯನಾಗಿ 
ಹೋದನು. ಸನತ್ಯುಮಾರನೂ ಬ್ರಹ್ಮಲೋಕಕ್ಕೆ ಹೋದನು. 

೭೩. ನಿನಗೂ ಭಸ್ಮದ ಸಂಬಂಧದಿಂದ ಶುದ್ಧವಾದ ಬುದ್ಧಿಯುಂಟಾ 
ಯಿತು. ನೀನೂ ಶ್ರದ್ಧೆಯಿಂದ ಪವಿತ್ರವಾದ ತ್ರಿಪುಂಡ್ರವನ್ನು ಧರಿಸು. 


ಸೋಡಶೋ 9 ಭ್ಯಾಯಃ ೨೩೫ 


ಸೂತ ಉವಾಚ :-- 
ಇತ್ಯುಕ್ತ್ವಾ ನಾಮದೇವಸ್ತು ಶಿನಯೋಗೀ ಮಹಾತಪಾಃ । 
ಅಭಿಮಂತ್ರ್ಯ ದದೌ ಭಸ್ಮ ಘೋರಾಯು ಬ್ರಹ್ಮರಕ್ಸಸೇ ॥ ೭೪॥ 
ತೇನಾಂಸೌ ಭಾಲಪಟಲೇ ಚಕ್ರೇ ತಿರ್ಯಕ್ಟ್ರಿಪುಂಡ್ರಕಂ । 
ಬ್ರಹ್ಮರಾಕ್ರಸತಾಂ ಸದ್ಯೋ ಜಹೌ ತಸ್ಯಾಂನುಭಾವತಃ 1 ೭೫ ॥ 
ಸ ಬಭೌ ಸೂರ್ಯ ಸಂಕಾಶಸ್ತೇಜೋಮಂಡಲಮಂಡಿತಃ । 
ದಿವ್ಯಾಂವಯವರೂಪೈಶ್ಚ ದಿವ್ಯಮಾಲ್ಯಾಂಬರೋಜ್ವಲಃ #೭೬ 
ಭಕ್ತ್ಯಾ ಪ್ರದಕ್ಸಿಣೇಕೃತ್ಯ ತಂ ಗುರುಂ ಶಿನಯೋಗಿನಂ । 
ದಿವ್ಯಂ ವಿಮಾನಮಾರುಹ್ಯ ಪುಣ್ಯಲೋಕಾನ್‌ ಜಗಾಮ ಸಃ 1 ೭೭॥ 
ವಾಮದೇವೋ ಮಹಾಯೋಗೀ ಪತ್ತಾ ತಸ್ಮೈ ಸರಾಂ ಗತಿಂ । 
ಚಚಾರ ಲೋಕೇ ಗೂಢಾತ್ಮಾ ಸಾಕ್ಸಾದಿನ ಶಿವಃ ಸ್ವಯಂ ॥೭೮॥ 
ಯ ಏತದ್ಭಸ್ಮಮಾಹಾತ್ಮ 80 ತ್ರಿಪುಂಡ್ರಂ ಶೃಣುಯಾನ್ಸರಃ । 
ಶ್ರಾನಯೇದ್ವಾ ಪಠೇದ್ವಾಂಪಿ ಸಹಿ ಯಾತಿ ಪರಾಂ ಗತಿಂ Hern 


ಕಥಯತಿ ಶಿವಕೀರ್ತಿಂ ಸಂಸೃತೇರ್ಮುಕ್ತಿಹೇತುಂ 
ಪ್ರಣಮತಿ ಶಿವಯೋಗಿಧ್ಯೇಯಮಿಶಾಂಘಿ) ಪದ್ಮಂ । 





೭೪. ಸೂತನು ಹೇಳುತ್ತಾನೆ:--ಮಹಾತಪಸ್ವಿಯಾದ ವಾಮದೇವ 
ಶಿವಯೋಗಿಯು ಹೀಗೆಂದು ಭಸ್ಮನನ್ಸಭಿಮಂತ್ರಿಸಿ ಆ ಘೋರ ಬ್ರಹ್ಮೆರಾಕ್ಟೃಸ 
ನಿಗಿತ್ತನು. 

೭೫. ಅವನು ಆ ಭಸ್ಮದಿಂದ ಹೆಣೆಯಲ್ಲಿ ಅಡ್ಡವಾಗಿ ತ್ರಿಪುಂಡ್ರವನ್ನು 
ಧರಿಸಿದನು. ಅದರ ಮಾಹಾತ್ಮ್ಯದಿಂದ ಕೂಡಲೆ ಬ್ರಹ್ಮರಾಕ್ಸಸತ್ವವನ್ನು 
ತ್ಯಜಿಸಿದನು. 

೭೬, ಅವನು ದಿವ್ಯಾವಯವರೂಪಗಳುಳ್ಳವನಾಗಿ ಸೂರ್ಯನಂತೆ ಕಾಂತಿ 
ಸಮೂಹಗಳಿಂದ ಅಲಂಕರಿಸಲ್ಪಟ್ಟವನೂ, ದಿವ್ಯಮಾಲೆ, ವಸ್ತ್ರಗಳಿಂದ ಪ್ರಕಾಶ 
ಮಾನನೂ ಆಗಿ ವಿರಾಜಿಸಿದನು. 

೭೭. ಅವನು ಭಕ್ತಿಯಿಂದ ಆ ಶಿವಯೋಗಿಯನ್ನು ಪ್ರದಕ್ಷಿಣೆಗೈದು ದಿವ್ಯ 
ವಿಮಾನವನ್ನೇರಿ ಪುಣ್ಯಲೋಕವನ್ನು ಸೇರಿದನು. 

೭೮. ವಾಮದೇವ ಶಿವಯೋಗಿಯು ಆ ಬ್ರಹ್ಮರಾಕ್ಸಸಸಿಗೆ ಉತ್ತಮ 
ಗತಿಯನ್ನಿತ್ತು ಲೋಕದಲ್ಲಿ ಪ್ರತ್ಯಕ್ಪಶಿವನಂತೆ ಗುಟ್ಟಾಗಿ ಸಂಚರಿಸಿದನು. 

೭೯. ಈ ಭಸ್ಮಮಾಹಾತ್ಮ್ಯವನ್ನೂ ತ್ರಿ ಪುಂಡ್ರವನ್ನೊ ಕೇಳಿದವನೂ, 
ಹೇಳಿದವನೂ, ಪಠಿಸಿದವನೂ ಉತ್ತಮಗತಿಯನ್ನು ಪಡೆಯುವರು. 

೮೦. ಸಂಸಾರದುಃಖವನ್ನು ನೀಗಿಸುವ ಶಿವನ ಕೀರ್ತಿಯನ್ನು ಹೇಳು 


3೩8 ಶ್ರೀ ಸ್ಕಾಂದೆಮೆಹಾಫುರಾಣಂ 


ರಚಯತಿ ಶಿನಭಕ್ತೋದ್ಭಾಸಿಭಾಲೇ ತ್ರಿಪುಂಡ್ರಂ 
ನ ಪುನರಿಹ ಜನನ್ಯಾ ಗರ್ಭವಾಸಂ ಭಜೇತ್ಸಃ i ೪೦ ॥ 


ಇತಿ ಶ್ರೀ ಸ್ಯಾಂಜೀ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸೆಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ 4" ಭಸ್ಮಮಾಹಾತ್ಮ್ಯ 
ಕಥನಂ?'ನಾಮ ಷೋಡಶೋಂಧ್ಯಾಯಃ 


ವವನೂ, ಶಿವಯೋಗಿಗಳಿಂದ ಧ್ಯಾನಿಸಲರ್ಹವಾದ ಈಶ್ವರನ ಚರಣಕಮಲ 
ವನ್ನು ನಮಸ್ಕರಿಸುವವನೂ, ಶಿವಭಕ್ತರನ್ನು ಪ್ರಕಾಶಗೊಳಿಸುವ ತ್ರಿಪುಂಡ್ರ 
ವನ್ನು ಧರಿಸುವವನೂ ತಿರುಗಿ ತಾಯಿಯ ಗರ್ಭದಲ್ಲಿ ವಾಸಿಸುವುದಿಲ್ಲ. 








ಇಲ್ಲಿಗೆ ಎಂಬತ್ತೊಂದುಸಾಪಿರೆ ತ್ಲೋಕಗಳೆ ಸಂಹಿತೆಯೆಂದು ಪ್ರಸಿಪ್ಸವಾದ 
ಶ್ರೀ ಸ್ಕಾಂದೆಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಭಸ್ಮಮಾಹಾತ್ಮ್ಯ ಕಥನ?ವೆಂಬ 
ಹದಿನಾರನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀ ॥ 
ಅಥ ಸಸ್ಕದಶೋಧ್ಯಾಯಃ 
ಭಸ್ಮಮಾಹಾತ್ಮ್ಯವರ್ಣನಂ 

ಖಯಷಯ ಊಚುಃ: 
ಮೇದವೇದಾಂಗತತ್ವಜ್ಞೈರ್ಗುರುಭಿಬ್ರ ೯ಹ್ಮನಾದಿಭಿಃ । 
ನೃಣಾಂ ಕೃ ತೋತರ ಬಾತಾಂ ಸದ್ಯಃ ಸಿದ್ಧ ರ್ಹಿ ಜಾಯತೇ On 
ಅಥಾಃನ್ಯಜನಸಾಮೂನೆ ೃರ್ಗುರುಭಿರ್ಸೀತಿಕೋವಿದೈಃ 
ನೃಣಾಂ ಕ್ಸ ತೋಪದೇಶಾನಾಂ ಸಿದ್ಧಿ ರ್ಭನತಿ ಕೀದೃ ಶೀ ॥೨॥ 

ಸೂತ ಸಗಳ; ಸ 
ಶ ಶ್ರದ್ಧೈ ನ ಸರ್ವಧರ್ಮಸ್ಯೆ ಚಾಂತೀವಹಿತಕಾರಿಣೀ 1 
ಶ್ರ ದ್ಧ ಯೈನ ನೃಣಾಂ ಸಿದ್ಧ ರ್ಜಾಯತೇ ಲೋಕಯೋರ್ದ್ವಯೋಃ ॥ ೩॥ 
ತ್ರ ದ್ಧ ಹ ಭಜತಃ ಪುಂಸಃ ಶಿಲಾಂಸಿ ಫಲದಾಯಿನೀ । 
ಮೂರ್ಪೋಸಿ ಪೂಜ್ಯ ತೇ ಭಕ್ತ್ಯಾ ಗುರುರ್ಭವತಿ ಸಿದ್ಧಿ ದಃ ॥೪॥ 
ಶ್ರ ದ್ಧ ಯಾ ಪಠಿತೋ ಮಂತ ಸ ಬರೂ ಅಪಿ ಫಲಪ್ರ ದಃ | 


ಇಂ ವಿದ 
ಶ್ತ ದ್ಧ "ಯಾ ಪೂಜಿತೋ ದೇವೋ ನೀಚಸ್ಯಾಪಿ ಫಲಪ್ರ ದಃ ॥೫॥ 


ಕನ್ನಡದ ಅನುವಾದ 
ಭಸ್ಮೆಮಾಹಾತ್ಮ್ಯವರ್ಣನ 

೧. ಖುಷಿಗಳು ಹೇಳುತ್ತಾರೆ: ವೇದವೇದಾಂಗಗಳ ತತ್ವವನ್ನರಿತವರೂ. 
ಬ್ರಹ್ಮೆಜ್ಞಾನಿಗಳೂ ಆದ ಗುರುಗಳಿಂದ ಉಪದೇಶವನ್ನು ಪಡೆದ ಮಾನವರಿಗೆ 
ಶೂಡಲೆ, ಫಲಸಿದ್ಧಿ ಯಾಗುವುದು. 

೨. ನೀತಿಯಲ್ಲಿ ನಿಪುಣರಾದ ಸಾಮಾನ್ಯಗುರುಗಳಿಂದ ಉಪ ಪದೇಶಗೊಂಡ 
ಮಾನವರಿಗೆ ಎಂತಹ ಫಲಸಿದ್ಧಿ ಯಾಗುವುದು? 

೩. ಸೂತನು ಹೇಳುತ್ತಾನೆ: ಶ್ರದ್ಧೆಯಿಂದ ಸಕಲ ಧರ್ಮಗಳನ್ನೂ 
ಅನುಷ್ಮಾನಮಾಡುವುದೇ ಅತ್ಯಂತ ಹಿತಕರವು. ಮನುಷ್ಯರಿಗೆ ಶ್ರದ್ಧೆಯಿಂದಲೆ 
ಇಹಪರಗಳಲ್ಲಿ ಫಲಸಿದ್ಧಿ ಯಾಗುವುದು. 

೪. ಮನುಷ್ಯನು ಶ್ರದ್ಧೆಯಿಂದ ಕಲ್ಲನ್ನು ಭಜಿಸಿದರೂ ಅದು ಫಲವನ್ಸೀ 
ಯುವುದು. ಮೂರ್ಬನನ್ನೂ ಭಕ್ತಿಯಿಂದ ಪೂಜಿಸಿದರೆ ಅವನು ಸಿದ್ದಿಯನ್ಸೀ 
ಯುವ ಗುರುವಾಗುವನು. 

೫. ಶ್ರದ್ಧೆಯಿಂದ ಪಠಿಸಿದ ಮಂತ್ರವು ಅಬದ್ಧವಾಗಿದ್ದರೂ ಫಲವನ್ನು 
ಕೊಡುವುದು. ಶ್ರದ್ಧೆಯಿಂದ ಅರ್ಚಿಸಿದರೆ ದೇವರು ನೀಚನಿಗೂ ಫಲವನ್ನೀ 
ಯುವನು. 


೨೩೮ ಶ್ರೀ ಸ್ಕಾಂದೆಮಹಾಪುರಾಣಂ 


ಅಶ್ರದ್ಧಯಾ ಕೃತಾ ಪೂಜಾ ದಾನಂ ಯಜ್ಞಸ್ತಪೋ ವ್ರತಂ । 


ಸರ್ವಂ ನಿಷ್ಟ ಲತಾಂ ಯಾತಿ ಪುಷ್ಪಂ ನಂಧ್ಯತರೋರಿವ Hk 
ಸರ್ವತ್ರ ಸಂಶಯಾವಿಷ್ಟಃ ಶ್ರದ್ಠಾಹೀನೋಂತಿಚಂಚಲಃ | 
ಪರಮಾರ್ಥಾತ್ಸರಿಭ_ಷ್ಟಃ ಸಂಸೃತೇರ್ನ ಹಿ ಮುಚ್ಯತೇ nan 
ಮಂತ್ರೇ ತೀರ್ಥೇ ದ್ವಿಜೇ ದೇವೇ ದೈನಜ್ಞೇ ಭೇಷಜೇ ಗುರೌ । 

ಯಾದೃಶೀ ಭಾವನಾ ಯತ್ರ ಸಿದ್ಧಿರ್ಭವತಿ ತಾವೈಶೀ 1೮॥ 
ಅತೋ ಭಾವಮಯಂ ವಿಶ್ವಂ ಪುಣ್ಯಂ ಪಾಪಂ ಚ ಭಾವತಃ । 

ತೇ ಉಭೇ ಭಾವಹೀನಸ್ಯ ನ ಭವೇತಾಂ ಕದಾಚನ ॥೯॥೫ 
ಅತ್ರೇದಂ ಪರಮಾಶ್ಚ ರ್ಯಮಾಖ್ಯಾನಮನುವರ್ಣ್ಯತೇ I 

ಅಶ್ರದ್ಧಾ ಸರ್ವಮರ್ತ್ಯಾನಾಂ ಯೇನ ಸದ್ಯೋ ನಿವರ್ತತೇ ॥ ೧೦॥ 
ಆಸೀತ್ಬಾಂಚಾಲರಾಜಸ್ಯ ಸಿಂಹಕೇತುರಿತಿಶ್ರುತಃ । 

ಪುತ್ರಃ ಸರ್ವಗುಣೋಪೇತಃ ಕ್ಸಾತ್ರಧರ್ಮರತಃ ಸದಾ noon 
ಸ ಏಕದಾ ಕತಿಸಯೈರ್ಭ್ಯತ್ಯೈರ್ಯುಕ್ತೋ ಮಹಾಬಲಃ । 

ಜಗಾಮ ಮೃಗಯಾಹೇತೋರ್ಬಹುಸತ್ವಾಸ್ವಿತಂ ವನಂ ॥ ೧೨॥ 
ತದ್ಭ ತೈಃ ಶಬರಃ ಕಶ್ಚಿದ್ದಿಚರನ್ನ ಎಗೆಯಾಂ ವನೇ। 

ದದರ್ಶ ಜೀರ್ಣಂ ಸ್ಪುಟಿತಂ ಪತಿತಂ ದೇವತಾಲಯಂ ॥ ೧೩ ॥ 





೬. ಶ್ರಜ್ಮೆಯಿಲ್ಲದೆ ಎಸಗಿದಪೂಜೆ, ದಾನ್ಯ ಯಜ್ಞ, ತಪಸ್ಸು, ವ್ರತ 
ಇವೆಲ್ಲವೂ ಬರಡಾದ ಮರದ ಹೂವಿನಂತೆ ನಿಷ್ಟಲವಾಗುವುವು. 

೭. ಎಲ್ಲೆಡೆಯಲ್ಲಿಯೂ ಸಂಶಯಗೊಳ್ಳುವವನೂ, ಶ್ರದ್ಧೆಯಿಲ್ಲದವನೂ, 
ಅತಿಚಂಚಲ ಮನಸ್ಸುಳ್ಳವನೂ ಆದ ಪುರುಷನು ಪರಮಾರ್ಥವಾದ ಮೋಕ್ಟ್ನು 
ವನ್ನು ಪಡೆಯದೆ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲ. 

೮-೧೦. ಮಂತ್ರ, ತೀರ್ಥ, ಬ್ರಾಹ್ಮಣ, ದೇವತ್ಕೆ ಜೋಯಿಸ, ಔಷಧ, 
ಗುರು ಇವರಲ್ಲಿ ಭಾವನೆಯಿದ್ದಂತೆ ಸಿದ್ಧಿಯಾಗುವುದು. ಭಾವರೂಪವಾದ ಸಕಲ 
ಪುಣ್ಯಪಾಪಗಳು ಭಾವನೆಯಿಂದಾಗುವುದರಿಂದ ಭಾವನೆಯಿಲ್ಲದವನಿಗೆ ಅವುಗಳು 
ಸಿದ್ಧಿಸಲಾರವು. ಈ ವಿಷಯದಲ್ಲಿ ಸಕಲ ಮಾನವರ ಅಶ್ರದ್ಧೆಯನ್ನು ಕೂಡಲೆ 
ತೊಲಗಿಸುವ ಆಶ್ಚರ್ಯಕರವಾದ ಒಂದುಪಾಖ್ಯಾನವನ್ನು ಹೇಳುವೆನು. 

೧೧. ಪಾಂಚಾಲದೇಶದ ದೊರೆಗೆ ಸಮಸ್ತಗುಣಗಳುಳ್ಳವನೂ, ಕ್ಪತ್ರಿಯ 
ಧರ್ಮನಿರತನೂ ಆದ ಸಿಂಹಕೇತುವೆಂಬ ಓರ್ವ ಮಗನಿದ್ದನು. 

೧೨. ಅವನು ಒಂದಾನೊಂದು ವೇಳೆ ಕೆಲವು ಸೇವಕರೊಡನೆ ಬೇಟಿಗಾಗಿ 
ಅನೇಕ ಪ್ರಾಣಿಗಳುಳ್ಳ ಒಂದು ಕಾಡಿಗೆ ಹೋದನು. 

೧೩. ಅವನ ಸೇವಕನಾದ ಬೇಡನೊಬ್ಬನು ಕಾಡಿನಲ್ಲಿ ಬೇಟಿಯಾಡುತ್ತ 
ಒಡೆದು ಬಿದ್ದಿರುವ ಒಂದು ಹಳೆಯ ದೇವಾಲಯವನ್ನು ಕಂಡನು. 


ಸಪ್ತದಶೋಳ9ಧ್ಯಾಯಃ ೨೩೯ 


ತಶ್ರಾಃಪಶ್ಯದ್ಧಿನ್ನನೀಠಂ ಪತಿತಂ ಸ್ಥಂಡಿಲೋಪರಿ | 
ಶಿನಲಿಂಗಮೃಜುಂ ಸೂಕ್ಟ ಒಂ ಮೂರ್ತಂ ಭಾಗ್ಯಮಿವಾತ್ಮನಃ ॥ ೧೪ ॥ 
ಸ ಸಮಾವಾಯ ವೇಗೇನ ಪೂರ್ವಕರ್ಮಪ್ರಚೋದಿತಃ । 


ತಸ್ಮೈ ಸಂದರ್ಶಯಾಮಾಸ ರಾಜಪುತ್ರಾಯ ಧೀಮತೇ 1 ೧೫ ॥ 
ಪಶ್ಯೇದಂ ರುಚಿರಂ ಲಿಂಗಂ ಮಯಾ ದೃಷ್ಟನಿಹ ಪ್ರಭೋ! 
ತದೇತತ್ಪೂಜಯಿಷ್ಯಾಮಿ ಯೆಥಾವಿಭನಮಾದರಾಶ್‌ ॥ ೧೬ ॥ 
ಅಸ್ಯ ಪೂಜಾವಿಧಿಂ ಬ್ರೂಹಿ ಯಥಾ ದೇವೋ ಮಹೇಶ್ವರಃ । 
ಅಮಂತ್ರಜ್ಞ್ಜೈಶ್ಚ ಮಂತ್ರಜ್ಞೈಃ ಪ್ರೀತೋ ಭೆವತಿ ಪೂಜಿತಃ ॥ ೧೭॥ 
ಇತಿ ತೇನ ನಿಷಾದೇನ ಪೃಷ್ಟಃ ಪಾರ್ಥಿನನಂದನಃ । 

ಪ್ರತ್ಯುವಾಚ ಪ್ರಹಸ್ಯೆ 4ನಂ ಪರಿಹಾಸವಿಚೆಕ್ಟ್ಮಣಃ ( ೧೮ ॥ 


ಸಂಕಲ್ಸೇನ ಸದಾ ಕುರ್ಯಾದಭಿಷೇಕಂ ನನಾಂಭಸಾ । 

ಉಪವೇಶ್ಯಾಸನೇ ಶುದ್ಧೇ ಶುಭೈರ್ಗಂಧಾಕ್ಸೃತೈರ್ನವೈಃ | 

ವನ್ಯೈಃ ಪತ್ರೆಶ್ಚ ಕುಸುಮೈರ್ಧೂಪೈರ್ದೀಷೈಶ್ಚ ಪೂಜಯೇತ್‌ ॥೧೯॥ 
ಚಿತಾಭಸ್ಮೋಪಹಾರಂ ಚ ಪ್ರಥಮಂ ಪರಿಕಲ್ಪಯೇತ್‌ । 
ಆತ್ಮೋಪಭೋಗ್ಯೇನಾಂನ್ನೇನ ನೈವೇದ್ಯಂ ಕಲ್ಪಯೇದ್ಬುಧಃ ॥ ೨೦॥ 

೧೪. ಅಲ್ಲಿ ನೆಲದಮೇಲೆ ಬಿದ್ದಿರುವ ಒಡೆದ ನೀಠವನ್ನೂ, ಅದರಲ್ಲಿರುವ 
ದೇಹೆಗೊಂಡ ತನ್ನ ಅದೃಷ್ಟವೆಂಬಂತಿರುವ ಸಣ್ಣ ನೆಟ್ಟಿಗಿರುವ ಶಿನಲಿಂಗವನ್ನೂ 
ನೋಡಿದನು. 

೧೫. ಹಿಂದಿನ ಕರ್ಮದಿಂದ ಪ್ರೇರಿತನಾದ ಅವನು ಬೇಗನೆ ತೆಗೆದು 
ಕೊಂಡು ಅದನ್ನು ಆ ರಾಜಕುಮಾರನಿಗೆ ತೋರಿಸಿದನು. 

೧೬. ಸ್ವಾಮಿ! ನಾನಿಲ್ಲಿ ಕಂಡ ರಮ್ಯವಾದ ಶಿವಲಿಂಗವನ್ನು ನೋಡು. 
ನಾನಿದನ್ನು ನನ್ನ ಶಕ್ರ್ಯನುಸಾರ ಪ್ರೀತಿಯಿಂದ ಅರ್ಚಿಸುವೆನು. 

೧೭. ಇದರ ಪೂಜೆಯ ಕ್ರಮವನ್ನು ಹೇಳು. ಮಹಾದೇವನು ಮಂತ್ರ 
ವನ್ನರಿತವರೂ, ಮಂತ್ರವನ್ನೆರಿಯದವರೂ ಪೂಜಿಸಿದರೂ ಸಂತುಷ್ಟೆನಾಗುವನು. 

೧೮. ಹೀಗೆ ಆ ಬೇಡನು ಕೇಳಲು ಹಾಸ್ಯದಲ್ಲಿ ಚತುರನಾದ ಆ ರಾಜ 
ಕುಮಾರನು ನಕ್ಕು ಅವನನ್ನು ಕುರಿತು ಇಂತೆಂದನು. 

೧೯. ಸಂಕಲ್ಪಮಾಡಿ ಶುದ್ಧಾಸನದಲ್ಲಿ ಲಿಂಗವನ್ನಿಟ್ಟು ಹೊಸ ನೀರಿನಿಂದ 
ಅಭಿಷೇಕಮಾಡಿ ಮನೋಹರವಾದ ಗಂಧ, ಅಕ್ಸೃತೆ, ಹೊಸಪತ್ರೆ, ಪುಷ್ಪ, 
ಧೂಪದೀಪಗಳಿಂದ ಪೂಜಿಸಬೇಕು. 

೨೦. ಮೊದಲು ಚಿತೆಯ ಭಸ್ಮವನ್ನರ್ಪಿಸಿ ಅನಂತರ ತಾನು ತಿನ್ನಲು 
ಯೋಗ್ಯವಾದ ಅನ್ನವನ್ನು ನಿವೇದಿಸಬೇಕು. 


೨೪೦ ಶ್ರೀ ಸ್ಯಾಂದಮಹಾಪುರಾಣಂ 


ಪುನಶ್ಚ ಧೂಪದೀಪಾದೀನುಪಚಾರಾಸ್ಟ್ರಕೆಲ್ಬಯೇಶ್‌ । 


ನೃತ್ಯವಾದಿತ್ರಗೀತಾದೀನ್ಯಥಾವತ್ಸರಿಕಲ್ಪಯೇಶತ್‌ 1೨೧ 

ನಮಸ್ಕೃತ್ವಾ ತು ವಿಧಿನತ್ಛ್ರಸಾದಂ ಧಾರಯೇದ್ಬುಧಃ | 

ಏಷ ಸಾಧಾರಣಃ ಪ್ರೋಕ್ತಃ ಶಿವಪೂಜಾವಿಧಿಸ್ತವ ॥ ೨೨ 0 

ಚಿತಾಭಸ್ಮೋಪಹಾರೇಣ ಸದ್ಯಸ್ತುಷ್ಯತಿ ಶಂಕರಃ ॥ ೨೩ ॥ 
ಸೂತ ಉವಾಚ 2. 

ಸರಿಹಾಸರಸೇನೇತ್ಥಂ ಶಾಸಿತಃ ಸ್ಥಾಮಿನಾಂಮುನಾ । 

ಸ ಚಂಡಕಾಖ್ಯಃ ಶಬರೋ ಮೂರ್ಧ್ನಾ ಜಗ್ರಾಹ ತದ್ವಚಃ ॥ ೨೪ ॥ 

ತತಃ ಸ್ವಭವನಂ ಪ್ರಾಪ್ಯ ಲಿಂಗಮೂರ್ತಿಂ ಮಹೇಶ್ವರಂ I 

ಪ್ರತ್ಯಹಂ ಪೂಜಯಾಮಾಸ ಚಿತಾಭಸ್ಮೋಪಹಾರಕೃತ್‌ ॥ ೨೫0 

ಯಚ್ಚಾತ್ಮನಃ ಪ್ರಿಯಂ ವಸ್ತು ಗಂಧಪುಷ್ಪಾಕ್ಟತಾದಿಕಂ । 

ನಿನೇದ್ಯ ಶಂಭವೇ ನಿತ್ಯಮೂಪಾಯುಜ್ತ ತತಃ ಸ್ವಯಂ ॥ ೨೬ ॥ 

ಏನಂ ಮಹೇಶ್ವರಂ ಭಕ್ತ್ಯಾ ಸಹ ಪ್ರಾತ್ತ್ಯಾಂಭ್ಯಪೂಜಯತಶ್‌ । 

ಶಬರಃ ಸುಖಮಾಸಾದ್ಯ ನಿನಾಯ ಕತಿಚಿತ್ಸಮಾಃ ॥ ೨೭ ॥ 

ಏಕದಾ ಶಿನಪೂಜಾಯೈ ಪ್ರವೃತ್ತಃ ಶಬರೋತ್ತಮಂಃ । 

ನ ದದರ್ಶ ಚಿತಾಭಸ್ಮ ಪಾತ್ರೇ ಪೂರಿತಮಣ್ಣಪಿ ॥ ೨೮ ॥ 





೨೧. ತಿರುಗಿ ಧೂಪ, ದೀಪಾದಿಗಳನ್ನೂ, ನೃತ್ಯ, ವಾದ್ಯ, ಸಂಗೀತ 
ಮೊದಲಾದುವುಗಳನ್ನೂ ಕ್ರಮದಂತೆ ಸಮರ್ಪಿಸಬೇಕು. 

೨೨, ಬಳಿಕ ವಿಧಿಯಂತೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಬೇಕು. 
ಹೀಗೆ ಸಾಮಾನ್ಯವಾದ ಶಿವಪೂಜಾಕ್ರಮವನ್ನು ನಿನಗೆ ಹೇಳಿರುವೆನು. 

೨೩. ಶಂಕರನು ಚಿತೆಯ ಭಸ್ಮವನ್ನರ್ಬಿಸುವುದರಿಂದ ಕೂಡಲೆ ಸಂತುಷ್ಟ 
ನಾಗುತ್ತಾನೆ. 

೨೪. ಸೂತನು ಹೇಳುತ್ತಾನೆ :— ಸ್ವಾಮಿಯು ಹಾಸ್ಯದಿಂದ ಹೀಗೆ 
ಉಪದೇಶಿಸಲು ಆ ಚಂಡನೆಂಬ ಬೇಡನು ಅವನ ಮಾತನ್ನು ಶಿರಸಾವಹಿಸಿದನು. 

೨೫. ಬಳಿಕ ಅವನು ತನ್ನ ಮನೆಯನ್ನು ಸೇರಿ ಅಲ್ಲಿ ಲಿಂಗಸ್ವರೂಪನಾದ 
ಶಿವನನ್ನು ಚಿತೆಯ ಭಸ್ಮವನ್ನೊಪ್ಪಿಸುತ್ತ ಅರ್ಚಿಸಿದನು. 

೨೬. ಅವನು ನಿತ್ಯವೂ ತನಗೆ ಪ್ರಿಯವಾದ ಗಂಧ ಪುಷ್ಪ, ಅಕ್ಸತಾದಿ 
ಗಳನ್ನು ಶಂಕರನಿಗೆ ಅರ್ಪಿಸಿ ಅನಂತರ ತಾನು ಅದನ್ನು ಉಪಯೋಗಿಸಿದನು. 

೨೭. ಹೀಗೆ ಆ ಬೇಡನು ಭಾರ್ಯೆಯೊಡನೆ ಮಹೇಶ್ವರನನ್ನು ಭಕ್ತಿ 
ಯಿಂದಾರಾಧಿಸಿ ಸುಖದಿಂದ ಕೆಲವು ವರ್ಷಗಳನ್ನು ಕಳೆದನು. 

೨೮. ಒಂದಾನೊಂದುವೇಳೆ ಶಿವಪೂಜೆಯಲ್ಲಿ ತೊಡಗಿದ ಆ ಶಬರಶ್ರೇಷ್ಮನು 
ಪಾತ್ರೆಯಲ್ಲಿ ಸ್ವಲ್ಪ ಚಿತೆಯ ಬೂದಿಯನ್ನೂ ನೋಡಲಿಲ್ಲ. 


ಸಪ್ತದಶೋಳ9ಧ್ಯಾಯಃ ೨೪೧ 


ಅಥಾಸೌ ತ್ವರಿತೋ ದೂರಮಸ್ವಿಷ್ಯನ್ಸರಿತೋ ಭ್ರಮನ್‌ । 


ನ ಲಬ್ಧವಾಂಶ್ಚಿತಾಭಸ್ಮ ಶ್ರಾಂತೋ ಗೃಹಮಗಾತ್ಪುನಃ ॥೨೯॥ 

ತತ ಆಹೂಯ ಪತ್ನೀಂ ಸ್ವಾಂ ಶಬರೋ ವಾಕ್ಯಮಬ್ರನೀತ್‌ । 

ನ ಲಬ್ಧಂ ಮೇ ಚಿತಾಭಸ್ಮ ಕಂ ಕರೋವಿಂ ವಡ ಹಿ ಯೇ ॥೩೦॥ 

ಶಿವಪೂಜಾಂಂತರಾಯೋ “ನೇ ಜಾತೋದ್ಯ ಬತ ಗ ಸಾಪ್ಮನಃ | 

ಪೂಜಾಂ ನಿನಾ ಕಣಮಸಿ ನಾಹಂ ಜೀವಿತುನುತ್ಸ ಹೇ ॥೩೧॥ 

ಉಪಾಯಂ ನಾತ್ರ ಪೆಶ್ಯಾಮಿ ಸೂಜೋಪಕರಣೇ "ಹತೇ I 

ನ ಗುರೋಶ್ಚ ನಿಹನ್ಯೇತ ಶಾಸನಂ ಸಕಲಾರ್ಥದಂ | ೩೨॥ 

ಇತಿ ವ್ಯಾಕುಲಿತಂ ದೃಷ್ಟಾ ಭರ್ತಾರಂ ಶಬರಾಂಗನಾ । 

ಪ ತ್ಯಭಾಷತ ಮಾಭೈಸ್ತನುಷಾಯಂ ಪ್ರವದಾಮಿ ತೇ ॥ ೩೩ ॥ 

ಇದಮೇನ ಗೃಹಂ ದಗ್ಗ್ಯಾ ಬಹುಕಾಲೋಪಬ್ಬಂಹಿತಂ । 

ಅಹಮಗ್ನಿಂ ಪ್ರನೇಕ್ಟ್ರ್ಯಾನಿ ಚಿತಾಭಸ್ಮ ಭನೇತ್ತತಃ ॥ ೩೪॥ 
ಶಬರ ಉವಾಚ :-. 

ಧರ್ಮಾರ್ಥಕಾಮಮೋಕ್ಸಾಣಾಂ ದೇಹಃ ಪರಮಸಾಧನಂ । 

ಕಥಂ ತ್ಯಜಸಿ ತಂ ದೇಹಂ ಸುಖಾರ್ಥಂ ನನಯೌನನಂ I ೩೫॥ 


೨೯. ಆಮೇಲೆ ಇವನು ಬೇಗನೆ ದೂರದಲ್ಲಿ ಸುತ್ತಲೂ ಹುಡುಕುತ್ತ 
ಚಿತೆಯ ಬೂದಿಯನ್ನು ಪಡೆಯದೆ ಬಳಲಿ ಮರಳಿ ಮನೆಗೆ ಬಂದನು. 

೩೦. ಅನಂತರ ಶಬರನು ತನ್ನ ಹೆಂಡತಿಯನ್ನು ಕರೆದು ಇಂತೆಂದನು. 
««ಫ್ರಿಯಳೆ, ಇಂದು ಚಿತೆಯ ಬೂದಿಯು ದೊರಕಲಿಲ್ಲ. ಏನುಮಾಡಲಿ. 

೩೧. ಈ ದಿನ ಪಾಪಿಯಾದ ನನ್ನ ಶಿವಪೂಜೆಗೆ ವಿಘ್ನವುಂಟಾಯಿತು. 
ನಾನು ಪೂಜೆಮಾಡದೆ ಕ್ಬಣಕಾಲವೂ ಜೀವಿಸಲಿಚ್ಛಿಸುವುದಿಲ್ಲ. 

೩೨. ಪೂಜಾಸಾಮಗ್ರಿಯು ಹಾಳಾಗಲು ಏನು ಮಾಡಬೇಕೆಂಬುದನ್ನು 
ನಾನರಿಯೆನು. ಸಮಸ್ತ ಇಷ್ಟೂ ಶ್ವರ್ಥವನ್ನೀಯುವ ಗುರುವಿನ ಉಪದೇಶವು 
ಹಾಳಾಗಕೂಡದು.?' 

೩೩. ಬೇಡರಸ್ತ್ರೀಯು ಹೀಗೆ ವ್ಯಾಕುಲಗೊಂಡ ತನ್ನ ಗಂಡನನ್ನು ಕಂಡು, 
“ ನೀನು ಹೆದರಬೇಡ. ನಿನಗೆ ಒಂದುಪಾಯವನ್ನು ಹೇಳುವೆನು. 

೩೪. ಬಹಳಕಾಲದಿಂದ ಬಾಳಿಬಂದ ಈ ಮನೆಯನ್ನೇ ಸುಡು. ನಾನು 
ಅಗ್ನಿಯನ್ನು ಪ್ರವೇಶಿಸುವೆನು. ಆಗ ಚಿತೆಯ ಭಸ್ಮನಾಗುವುದು?' ಎಂದಳು. 

೩೫. ಶಬರನು ಹೇಳುತ್ತಾನೆ:--ಪ್ರಿಯಳೆ! ಈ ದೇಹವೇ ಧರ್ಮ, ಅರ್ಥ, 
ಕಾಮ, ಮೋಕ್ಸಗಳಿಗೆ ಅತ್ಯ ಂತಸಾ ಜನಕು ಅಂತಹ ಸುಖಸಾಧನ 
ವಾದ ಹೊಸ ಯೌವನವುಳ್ಳ 4 ದೇಹೆವನ್ನು ಹೇಗೆ ಬಿಡುವೆ? 


೨೪೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಧುನಾ ತ್ವನಪತ್ಯಾ ತ್ವಮಭುಕ್ತವಿಷಯಾಸವಾ | 

ಭೋಗಯೋಗ್ಯಮಿಮಂ ದೇಹಂ ಕಫಂ ದಗ್ಗುನಿಂಹೇಚ್ಛಸಿ ॥ ೩೬ ಗ 
ಶಬರ್ಯುವಾಚ :- 

ಏತಾವದೇನ ಸಾಫಲ್ಯಂ ಜೀವಿತಸ್ಯ ಚ ಜನ್ಮನಃ | 


ಸರಾರ್ಥೇ ಯಸ್ವ್ಯಜೇತ್ರಾಣಾಂಛಿವಾರ್ಫ್ಥೇ ಕಿಮುತ ಸ್ವಯಂ ॥ ೩೭ ॥ 
ಕಂ ನು ತೆಪ್ತಂ ತಪೋ ಘೋರಂ ಕಿಂ ವಾ ದತ್ತಂ ಮಯಾ ಪುರಾ। 

ಕಿಂ ವಾಂರ್ಚನಂ ಕೃತಂ ಶಂಭೋ ಪೂರ್ವಜನ್ಮ ಶತಾಂತರೇ ೩೮ ॥ 
ಕಿಂ ವಾ ಪುಣ್ಯಂ ಮಮ ಪಿತುಃ ಕಾ ವಾ ಮಾತುಃ ಕೃತಾರ್ಥತಾ। 

ಯಚಿ ಕೈವಾರ್ಥೇ ಸಮಿದೆ ಸಂಗ್ಸ್ಸೌ ತ್ಯ ಜಾಮ್ಯೆ ತತ್ವ್ಯಲೇವರಂ HAF 
ಇತ್ಯಂ' ಸ್ಥಿರಾಂ ಮತಿಂ ದೃಷ ಷ್ಟ್ಯಾ ತಸ್ಯಾ ಭಕ್ತಿ ೦ ಜ್ರ ಶಂಕರೇ। 

ತಥೇತಿ ದೃಢಸಂಕಲ್ಪಃ ಶಬರಃ ಪ್ರತ [ಪೂಜಯತ್‌ ॥೪೦॥ 
ಸಾ ಭರ್ತಾರಮನುಪ್ರಾ ಸ್ಯ ಸ್ನಾತಾ ಶುಚಿರೆಲಂಕೃತಾ । 

ಗೃಹಮಾದೀಪ್ಯ ತಂ ಮಂ ಭಕ್ತ್ಯಾ ಚಕ್ರೇ ಪ್ರದಕ್ಷಿಣಂ 1೪೧॥ 
ನಮಸ್ಕೃತ್ವಾತ್ಮಗುರವೇ ಧ್ಯಾತ್ವಾ ಹೃದಿ ಸದಾಶಿವಂ । 

ಅಗ್ನಿ ಪ್ರವೇಶಾಭಿಮುಖೀ ಕೃತಾಂಜಲಿರಿದಂ ಜಗೌ ॥ ೪೨॥ 


೩೬. ಈಗ ಮಕ್ಕಳಿಲ್ಲದ, ವಿಷಯಸುಖಗಳನ್ನನುಭವಿಸದಿರುವ ನೀನು 
ಸುಖಾನುಭವಯೋಗ್ಯವಾದ ಆ ದೇಹವನ್ನು ಹೇಗೆ ಸುಡಲು ಬಯಸುವೆ? 

೩೭. ಬೇಡರಸ್ತ್ರಿ €ಯು ಹೇಳುತ್ತಾ ಳೆ ಯಾವನು ಪರರಿಗಾಗಿ ಪ್ರಾಣ 
ಗಳನ್ನು ಬಿಡುವಕೊ. ಅವನ ಜೀವನವೂ, ಜನ್ಮವೂ ಸ ಫಲವಾದುವುಗಳು. 
ತಿವನ ವಿಷಯದಲ್ಲಿ ಇನ್ನೇನು ಹೇಳಲಿ? 

೩೮-೩೯. ಹಿಂದಿನೆ ಅನೇಕ ಜನ್ಮಗಳಲ್ಲಿ ನಾನು ಎಂತಹ ಘೋರ 

ತಪಸ್ಸನ್ನು ಮಾಡಿರುವೆನೊ? ಅಥವಾ ಏನನ್ನು ದಾನಮಾಡಿರುವೆನೊ? ಅಥವಾ 
ಶಿವನನ್ನು ಪೂಜಿಸಿರುವೆನೊ? ಅಥವಾ ನನ್ನ ತಂದೆಯ ಪುಣ್ಯವೊ? ತಾಯಿಯ 
ಧನ್ಯತೆಯೊ? ಯಾವುದರ ಬಲದಿಂದ ನನಗೆ ಶಿವನಿಗಾಗಿ ಜ್ವಲಿಸುವ ಅಗ್ನಿಯಲ್ಲಿ 
ಈ ದೇಹವನ್ನು ತ್ಯಜಿಸುವ ಸು ಸುಯೋಗವು ಲಭಿಸಿತು? 

೪೦-೪೧. ಹೀಗೆ ಅವಳ ದ ಥೈ ಢಮನಸ್ಸನ್ನೂ, ಶಿವನಲ್ಲಿರುವ ಭಕ್ತಿ ಯನ್ನೂ 
ಕಂಡು ಆ ಬೇಡನು ಹಾಗೆಯೇ ಗಲಗ ಸಿ od ) ವುಳ್ಳ ವನಾಗಿ ಶಿವನ 
ನ್ನಾರಾಧಿಸಿದನು. ಅವಳು ಪತಿಯ ಬಳಿಗೈ ಬಂದು ಸಾ ಮಾಡಿ ಶುದ ಳಾಗಿ 
ಅಲಂಕಾರಮಾಡಿಕೊಂಡು ಮನೆಗೆ ಬೆಂಕಿಯನ್ನು ಹಚ್ಚಿ ಆ ಬೆಂಕಿಗೆ ಪ ಪ್ರ ಪ್ರದಕ್ಷಿಣೆ 
ಮಾಡಿದಳು. 

೪೨. ಅವಳು ತನ್ನ ಗುರುವಿಗೆ ನಮಸ್ಕಾರಮಾಡಿ ಮನಸ್ಸಿನಲ್ಲಿ ಶಿವನನ್ನು 


ಸಪ್ತದಶೋ9ಧ್ಯಾಯಃ ೨೪೭ 
ಶಬರ್ಯುವಾಚ :- 
ಪುಸ್ಪಾಣಿ ಸಂತು ತನ ದೇನ ಮಮೇಂದ್ರಿಯಾಣಿ 
ಧೂಪೋಗುರುರ್ವಪುರಿದಂ ಹೃದಯಂ ಪ್ರದೀಪಃ । 
ಪ್ರಾಣಾ ಹನೀಂಷಿ ಕರಣಾನಿ ತವಾಕ್ಸತಾಶ್ಚ 
ಪೂಜಾಫಲಂ ನ್ರಜತು ಸಾಂಪ್ರತಮೇಷ ಜೀವಃ ೪೩ ॥ 
ವಾಂಛಾವಿಂ ನಾಂಹನುಫಿ ಸರ್ವಧನಾಧಿಪತ್ಯಂ 
ನ ಸ್ವರ್ಗಭೂಮಿಮಚಲಾಂ ನ ಪದಂ ನಿಧಾತುಃ । 
ಭೂಯೋ ಭವಾಮಿ ಯದಿ ಜನ್ಮನಿ ಜನ್ಮನಿ ಸ್ಯಾಂ 
ತ್ವತ್ಸಾದಪಂಕಜಲಸನ್ಮಕರಂದಭೃಂಗೀ ॥ ೪೪ ॥ 
ಜನ್ಮಾನಿ ಸಂತು ಮನು ದೇವ ಶತಾಧಿಕಾನಿ 
ಮಾಯಾ ನ ಮೇ ನಿಶತು ಚಿತ್ತನುಚೋಧಹೇತುಃ । 
ಕಿಂಚಿತ್ಕು ಣಾರ್ಧಮಪಿ ತೇ ಚರಣಾರನಿಂದಾ 
ನ್ಲಾಪೈತು ಮೇ ಹೃದಯಮಿಸಾಶ ನಮೋ ನಮಸ್ತೇ ॥ ೪೫ ॥ 
ಇತಿ ಪ್ರಸಾದ್ಯ ದೇನೇಶಂ ಶಬರೀ ದೃಢನಿಶ್ಚ ಯಾ । 
ನಿವೇಶ ಜೃಲಿತಂ ವಹ್ನಿಂ ಭಸ್ಮಸಾದಭವತ್ಯ್ಪಣಾತ್‌ ॥ ೪೬ ॥ 





ಧ್ಯಾನಿಸಿ ಅಗ್ನಿಯನ್ನು ಪ್ರವೇಶಿಸಲು ಉದ್ಯುಕ್ತಳಾಗಿ ಕೈಮುಗಿದುಕೊಂಡು ಹೀಗೆ 
ಸ್ತುತಿಸಿದಳು. 

೪೩. ಬೇಡರಸ್ತ್ರೀಯು ಹೇಳುತ್ತಾಳೆ:--""ಸ್ವಾಮಿ! ನನ್ನ ಇಂದ್ರಿಯಗಳೇ 
ನಿನಗೆ ಹೂವುಗಳಾಗಲಿ. ಈ ದೇಹವು ಅಗುರುಧೂಪವಾಗಲಿ. ಹೃದಯವು ದೀಪ 
ವಾಗಲಿ, ಪ್ರಾಣವು ಹವಿಸ್ಸಾಗಲಿ. ಕೈಕಾಲುಗಳು ಅಕ್ಸೃತೆಗಳಾಗಲಿ. ಈ ಜೀವವು 
ಈಗ ಪೂಜೆಯ ಫಲವನ್ನು ಹೊಂದಲಿ. 

೪೪. ನಾನು ಸಕಲೈಶ್ವರ್ಯದ ಒಡೆತನವನ್ನೂ, ಸ್ಥಿರವಾದ ಸ್ವರ್ಗವನ್ನೂ, 
ಬ್ರಹ್ಮನ ಸ್ಥಾನವನ್ನೂ ಬಯಸುವುದಿಲ್ಲ. ಮರಳಿ ಹುಟ್ಟಿದರೆ ಜನ್ಮಜನ್ಮದಲ್ಲಿಯೂ 
ನಿನ್ನ ಪಾದಕಮಲದ ಮಕರಂದವನ್ನು ಹೀರುವ ದುಂಬಿಯಾಗುವಂತೆ 
ಅನುಗ್ರಹಿಸು. 

೪೫. ಸ್ವಾಮಿ! ನನಗೆ ನೂರಾರು ಜನ್ಮಗಳಾಗಲಿ. ಆದರೆ ಅಜ್ಞಾನಕ್ಕೆ 
ಕಾರಣವಾದ ಮಾಯೆಯು ನನ್ನ ಮನಸ್ಸನ್ನು ಆವರಿಸದಿರಲಿ. ಈಶ್ವರ! ನಿನಗೆ 
ನಮಸ್ಕಾರವು. ಅರ್ಧಕ್ಷಣಕಾಲವೂ ನನ್ನ ಮನಸ್ಸು ನಿನ್ನ ಪಾದಾರವಿಂದದಿಂದ 
ದೂರವಾಗದಿರಲಿ.?? 

೪೬. ದೃಢಫಿಶ್ಚಯವುಳ್ಳ ಆ ಬೇಡರ ಹೆಂಗಸು ಹೀಗೆ ಶಿವನನ್ನು ಸಂತೋಷ 
ಗೊಳಿಸಿ ಉರಿಯುತ್ತಿರುವ ಬೆಂಕೆಯನ್ನು ಪ್ರೇವೇಶಿಸಿ ಸ್ವಲ್ಪ ಹೊತ್ತಿ ನಲ್ಲಿಯೇ 
ಬೂದಿಯಾದಳು. 


೨೪೪ ಶ್ರೀ ಸ್ಥಾಂದಮಹಾಪುರಾಣಂ 


ಶಬರೋಸಿ ಚ ತದ್ಭಸ್ಮ ಯತ್ನೇನ ಪರಿಗೃಹ್ಯ ಸಃ । 

ಚಕ್ರೇ ದಗ್ಗಗೃಹೋಪಾಂತೇ ಶಿವಪೂಜಾಂ ಸಮಾಹಿತಃ 8 ೪೭॥ 
ಅಥೆ ಸಸ್ಮಾರ ಪೂಜಾಂತೇ ಪ್ರಸಾದಗ್ರಹಣೋಚಿತಾಂ । 

ದಯಿತಾಂ ನಿತ್ಯಮಾಯಾಂತೀಂ ಪ್ರಾಂಜಲಿಂ ವಿನೆಯಾನ್ವಿತಾಂ ॥ ೪೮ ॥ 


ಸ್ಮ ಎತಮಾತ್ರಾಂ ತದಾಃಪಶ್ಯದಾಗತಾಂ ಪೃಷ್ಠತಃ ಸಿತಾಂ। 


ಪೂರ್ನೇಣಾಃನಯನವೇನೈವ ಭಕ್ತಿನಮ್ರಾಂ ಶುಚಿಸ್ಟಿತಾಂ ॥ ೪೯॥ 
ತಾಂ ವೀಕ್ಷ್ಯ ಶಬರಃ ಪತ್ನೀಂ ಪೂರ್ವವತ್ಪ್ರಾಂಜಲಿಂ ಸ್ಥಿತಾಂ | 
ಭಸ್ಮಾಃವಶೇಹಿತಗೃಹಂ ಯಥಾ ಪೂರ್ವಮವಸ್ಥಿತಂ ॥೫೦॥ 
ಅಗ್ನಿರ್ದಹತಿ ತೇಜೋಭಿಃ ಸೂರ್ಯೋ ದಹತಿ ರಶ್ಮಿಭಿಃ । 

ರಾಜಾ ದಹತಿ ದಂಡೇನ ಬ್ರಾಹ್ಮಣೋ ಮನಸಾ ದಹೇತ್‌ ॥೫೧॥ 
ಕಿಮಯಂ ಸ್ವಷ್ಟ ಆಹೋಸ್ತಿತ್ಯಿಂ ನಾ ಮಾಯಾ ಭ್ರಮಾತ್ಮಿಕಾ । 

ಇತಿ ವಿಸ್ಮಯಸಂಭ್ರಾಂತಸ್ತಾಂ ಭೂಯಃ ಪರ್ಯಪೃಚ್ಛತ ॥ ೫೨ ॥ 
ಅಪಿ ತ್ವಂ ಚ ಕಥಂ ಪ್ರಾಪ್ತಾ ಭಸ್ಮಭೂತಾಸಿ ಪಾವಕೇ ! 

ದಗ್ಧಂ ಚ ಭನನಂ ಭೂಯಃ ಕಥಂ ಪೂರ್ವವದಾಸ್ಥಿತಂ ॥ ೫೩ ॥ 


೪೭. ಆ ಶಬರನೂ ಪ್ರಯತ್ನದಿಂದ ಅವಳ ಭಸ್ಮವನ್ನು ತೆಗೆದುಕೊಂಡು 
ಸುಟ್ಟ ಮನೆಯ ಹತ್ತಿರ ಚಿತ್ರೈಕಾಗ್ರ್ಯದಿಂದ ಶಿವಪೂಜೆಯನ್ನು ಮಾಡಿದನು. 

೪೮. ಬಳಿಕ ಪೂಜೆಯ ಕೊನೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸಲು ಯೋಗ್ಯ 
ಳಾದ, ವಿನಯದಿಂದ ಕೈಮುಗಿದುಕೊಂಡು ನಿತ್ಯವೂ ಬರುತ್ತಿದ್ದ ಪ್ರಿಯಳನ್ನು 
ಸ್ಮರಿಸಿದನು. 

೪೯. ಸ್ಮರಿಸಿದಕೂಡಲೆ ಪೂರ್ವದ ಅವಯವಗಳಿಂದಲೇ ಸಹಿತಳಾದ ಹಿಂದೆ 
ಬಂದು ನಿಂತ ಭಕ್ತಿಯಿಂದ ನಮ್ರಳಾಗಿ ನಗುತ್ತಿರುವ ಆ ಪ್ರಿಯಳನ್ನು ಕಂಡನು. 

೫೦-೫೧. ಬೇಡನು ಹಿಂದಿನಂತೆ ಕೈಮುಗಿದುಕೊಂಡು ನಿಂತಿರುವ ಪತ್ನಿ 
ಯನ್ನೂ, ಸುಟ್ಟರೂ ಮೊದಲಿನಂತೆಯೇ ಇರುವ ಮನೆಯನ್ನೂ ಕಂಡು 
« ಬೆಂಕಿಯು ತೇಜಸ್ಸಿನಿಂದಲೂ, ಸೂರ್ಯನು ಕಾಂತಿಗಳಿಂದಲೂ, ರಾಜನು 
ಶಿಕ್ಸೆಯಿಂದಲೂ, ಬ್ರಾಹ್ಮಣನು ಮನಸ್ಸಿನಿಂದಲೂ ಸುಡುತ್ತಾನೆ. 

೫೨. ಇದು ಸ್ವಪ್ತವೊ; ಅಥವಾ ಭ್ರಮರೂಪವಾದ ಮಾಯೆಯೊ? 
ಎಂದು ಆಶ್ಚರ್ಯಗೊಂಡವನಾಗಿ ಅವಳನ್ನು ತಿರುಗಿ ಕೇಳಿದನು. 

೫೩. “ಪಫ್ರಿಯಳೆ! ಬೆಂಕಿಯಲ್ಲಿ ಬೂದಿಯಾದ ನೀನು ಹೇಗೆ ಹಿಂತಿರುಗಿ 
ಬಂದೆ? ಸುಟ್ಟಿ ಮನೆಯು ಮರಳಿ ಮೊದಲಿನಂತೆ ಹೇಗಾಯಿತು??? 


ಸಪ್ತದಶೋಳಧ್ಯಾಯಃ ೨೪೫ 
ಶೆಬರ್ಕ್ಯೊವಾಚ :-- 


ಯದಾ ಗೃಹಂ ಸಮುದ್ದೀಪ್ಯ ಪ್ರವಿಷ್ಟಾ£ಃಹಂ ಹುತಾಶನೇ । 
ತೆದಾತಾ ಮನಂ ನ ಜಾನಾಮಿ ನ ಪಶ್ಯಾಮಿ ಹುತಾಶನಂ ॥ ೫೪ ॥ 
ನ ತಾಸಲೇಶೋಇಸ್ಯಾ ಸೀನ್ಮೇ ಪ್ರವಿಷ್ಟಾಯಾ ಇವೋದಕಂ । 
ಸುಷುಪ್ತೇವ ಕ್ಷ ಶ್ಚಣಾರ್ಥೇನ' ಪ್ರ ಬುದ್ಧಾ' EN ಪುನಃ ಕ್ಷಣಾತ್‌ ॥ ೫೫ ॥ 
ತಾವಪ್ಪಃ ಜತರ ್ರ್ರಕ್ಸಮಹಗ್ಗಮಿವ ಸುನ್ನಿತಂ [ 
ಅಥುನಾ ದೇವಪೂಜಾಂತೇ ಪ್ರಸಾದಂ ಲಬ್ದೂಮಾಗತಾ ॥ ೫೬ ॥ 
ಏನಂ ಪರಸ್ಸರಂ ಪ್ರೆ €ಮ್ಹಾ ದಂಪತೊ ೀರ್ಥ್ಭಾಷಮಾಣಯೋ | 
ಪ್ರಾ ದುರಾಸೀತ್ರ ಯೋರಗೆ' ವಿಮಾನ ದಿವ, ್ಯೈಮದ್ಭುತಂ ॥ ೫೭೪ 

ತಸ್ಮಿನ್ಸಿಮಾನೇ ಶತಚಂದ್ರಭಾಸ್ಟರೇ 

ಚತ್ವಾರ ಈಶಾನುಚರಾಃ ಪುರಃಸರಾಃ । 
ಹಸ್ತೇ ಗೃಹೀತ್ಕಾಫ ನಿಷಾದ ದಂಪತೀ 


ಆರೋಪಯಾಮಾಸುರಮುಕ್ತವಿಗ್ರಹೌ ॥ ೫೮ ॥ 
ತಯೋರ್ನಿಷಾದದಂಪತ್ಯೋಸ್ತತ್ಸ್ಸಣಾದೇವ ತದ್ದಪುಃ । 
ಶಿವದೂತಕರಸ್ಸರ್ಶಾತ್ರತ್ಸಾರೂಸ್ಯಮವಾಪ ಹ ॥೫೯॥ 
ತಸ್ಮಾಚ್ಛ ದ್ಧ ತವ ಸರ್ವೇಷು ವಿಧೇಯಾ ಪುಣ್ಯಕರ್ಮಸು । 
ನೀಚೋಃಪಿ ಶಬರಃ ಪ್ರಾಪ ಶ್ರದ್ಧಯಾ ಯೋಗಿನಾಂ ಗತಿಂ ॥೬೦॥ 


೫೪-೫೫. ARS ಹೇಳುತ್ತಾಳೆ:--""ನಾನು ಮನೆಗೆ ಬೆಂಕಿ ಹಚ್ಚಿ 
ಆ ಅಗ್ನಿಯನ್ನು ಪ್ರವೇಶಿಸಿದ ಮೇಲೆ ನಾನೇನಾದೆನು? ಅಗ್ನಿಯೇನಾಯ್ತು ? 
ಎಂಬುದನ್ನು ಅಂದೆನು. ನೀರನ್ನು ಪ್ರವೇಶಿಸಿದಂತೆ ನನಗೆ ಸ ಲ್ಪವೂ ತಾಪ 
ವುಂಟಾಗಲಿಲ್ಲ. ನಿದ್ರೆಮಾಡಿದವಳಂತೆ ಸ್ವಲ್ಪ ಹೊತ್ತಿ ನಲ್ಲಿಯೆ ಸ 4 ರೆಗೊಂಡೆನು. 

೫೬. ಅಷ್ಟರಲ್ಲಿ ಸುಡದಂತಿರುವ ಈ ಮನೆಯನ್ನು ನೋಡಿದೆನು. ಈಗ 
ದೇವಪೂಜೆಯ ಕೊನೆಯಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಲು ಇಲ್ಲಿ ಬಂದೆನು.” 

೫೭. ಹೀಗೆ ಆ ದಂಪತಿಗಳು ಪ್ರೀತಿಯಿಂದ ಮಾತಾಡುತ್ತಿರಲು ಅವರ 
ಮುಂದೆ ಅದ್ಭುತವಾದ ದಿವ್ಯ ವಿಮಾನವು ಬಂದಿತು. 

೫೮. ಅನೇಕ ಚಂದ್ರರಂತೆ ಪ್ರಕಾಶಮಾನವಾದ ಆ ವಿಮಾನದಲ್ಲಿ ನಾಲ್ಕು 
ಜನ ಶಿವಕಿಂಕರರು ಆ ಬಕ ದಂಪತಿಗಳನ್ನು ಕೈಹಿಡಿದುಕೊಂಡು ದೇಹಸಬತ 
ವಾಗಿ ಹತ್ತಿಸಿದರು. 

೫೯. ಶಿವದೂತರ ಹಸ್ತಸ್ಪರ್ಶದಿಂದ ಆ ಬೇಡದಂಪತಿಗಳ ದೇಹಗಳು 
ತಿವದೊತರ ದೇಹಗಳಂತಾದುವು. 

೬೦. ಹೀಗೆ ನೀಚನಾದ ಬೇಡನೂ ಶ ಶ್ರದ್ಧೆ ಯಿಂದ ಯೋಗಿಗಳ ಗತಿಯನ್ನು 
ಪಡೆದುದರಿಂದ ಸರ್ನಪುಣ್ಯಕರ್ಮಗಳಲ್ಲಿಯೂ “ತ್ರ ದ್ರೆ ಸಯನ್ನಿಡಬೇಕು. 


೨೪೬ ಶ್ರೀ ಸ್ಮಾಂದಮಹಾಪುರಾಣಂ 


ಕಿಂ ಜನ್ಮನಾ ಸಕಲವರ್ಣಜನೋತ್ತಮೇನ 
ಕಿಂ ವಿದ್ಯಯಾ ಸಕಲಶಾಸ್ತ್ರನಿಚಾರವತ್ಯಾ । 
ಯಸ್ಯಾಸ್ತಿ ಚೇತಸಿ ಸದಾ ಪರಮೇಶಭಕ್ತಿಃ 
ಕೋಂನ್ಯಸ್ತತಸ್ತ್ರಿಭುವನೇ ಪುರುಷೋಸ್ತಿ ಧನ್ಯಃ ॥ ೬೧ ॥ 
ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸೆಂಹಿತಾಯಾ9 


ಶೃತೀಯೇ ಬ್ರಹ್ಮಖಂಡೇ ಶೃತೀಯೇ ಬ್ರಹ್ಮೋತ್ತರಖಂಡೇ " ಭಸ್ಮಮಾಹಾತ್ಮ್ಯ 
ವರ್ಣನಂ'' ನಾಮ ಸಪ್ತದಶೋಂಧ್ಯಾಯಃ 





೬೧. ಸಕಲ ಜಾತಿಗಳಲ್ಲಿಯೂ ಉತ್ತಮ ಜಾತಿಯಲ್ಲಿ ಜನಿಸಿದುದರಿಂದ 
ಏನುಪ್ರಯೋಜನ? ಸಕಲ ಶಾಸ್ತ್ರವಿಚಾರವನ್ನು ತಿಳಿಸುವ ವಿದ್ಯೆಯಿಂದೇನು 
ಉಪಯೋಗ? ಯಾವನ ಮನಸ್ಸಿನಲ್ಲಿ ಯಾವಾಗಲೂ ಶಿವಭಕ್ತಿಯಿರುವುದ್ಕೊ 
ಮೂರು ಲೋಕಗಳಲ್ಲಿಯೂ ಅವನಿಗಿಂತ ಪುಣ್ಯವಂತನಾರು? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಭಸ್ಮಮಾಹಾತ್ಮ್ಯವರ್ಣನ?'ವೆಂಬ 
ಹದಿನೇಳನೆಯ ಅಧ್ಯಾಯವು ಮಂಗಿದುದು 


1 ಶ್ರೀಃ ॥ 
ಅಥಾಂಸ್ಟಾದಕೋಂಧ್ಯಾಯಃ 
ಉಮಾಮಹೇಶ್ವರವ್ರತಾಚರಣಂ 
ಸೂಶೆ ಉವಾಚೆ:- 
ಅಥಾಃಹಂ ಸಂಪ್ರನಕ್ಸ್ರ್ಯಾನಿ ಸರ್ವಧರ್ಮೋತ್ತಮೋತ್ತಮಂ | 
ಉಮಾಮಹೇಶ್ವರಂ ನಾಮ ವ್ರತಂ ಸರ್ವಾರ್ಥಸಿದ್ಧಿದಂ nou 
ಆನರ್ತಸಂಭವಃ ಕಶ್ಚಿನ್ನಾಮ್ನ್ನಾ ನೇದರಥೋ ದ್ವಿಜಃ । 
ಕೆಲತ್ರಪುತ್ರಸಂಪನ್ನೋ ನಿದ್ವಾನುತ್ತಮುನಂಶಜಃ ॥೨॥ 
ತಸ್ಯೈವಂ ವರ್ತಮಾನಸ್ಯ ಬ್ರಾಹ್ಮಣಸ್ಯ ಗೃಹಾಶ್ರನೇ । 
ಬಭೂನ ಶಾರದಾ ನಾಮ ಕನ್ಯಾ ಕಮಲಲೋಚನಾ NT 
ತಾಂ ರೊಸಲಕ್ಷಣೋಹಸೇತಾಂ ಬಾಲಾಂ ದ್ವಾದಶಹಾಯನಾಂ | 
ಯಯಾಚೇ ಪದ್ಮನಾಭಾಖ್ಯೋ ಮೃತದಾರಶ್ಚ ಸದ್ದಿ ಜಃ ॥೪॥ 
ಮಹಾಧನಸ್ಯ ಶಾಂತಸ್ಯ ಸದಾ ರಾಜಸಖಸ್ಯ ಚೆ! 
ಯಾಚ್ಚಾ ಭಂಗಭಯಾತ್ತಸ್ಯ ತಾಂ ಕನ್ಯಾಂ ಪ್ರದದೌ ಸಿತಾ ॥೫॥ 


ಕನ್ನಡದ ಅನುವಾದ 
ಉಮಾಮಹೇಶ್ವರವ್ರತಾಚರಣ 


೧. ಸೂತನು ಹೇಳುತ್ತಾನೆ: ತರುವಾಯ ನಾನು ಸರ್ವ ಧರ್ಮಗಳಲ್ಲಿ 
ಉತ್ತಮವಾದ ಸಕಲೇಷ್ಟಾರ್ಥಗಳನ್ಸೀಯುವ ಉಮಾಮಹೇಶ್ವರ ವ್ರತವನ್ನು 
ಹೇಳುವೆನು. 

೨. ಆನರ್ತದೇಶದವನೂ, ಹೆಂಡತಿ ಮಕ್ಕಳುಳ್ಳವನೂ, ವಿದ್ವಾಂಸನೂ, 
ಉತ್ತಮ ವಂಶದಲ್ಲಿ ಹುಟ್ಟಿ ದವನೂ ಆದ ವೇದರಥನೆಂಬೊಬ್ಬ ಬ್ರಾಹ್ಮಣ 
ಸಿದ್ಧನು. 

೩. ಗ್ರಹೆಸ್ಥನಾದ ಆ ಬ್ರಾಹ್ಮಣನಿಗೆ ಕಮಲದಂತೆ ಕಣ್ಣುಗಳುಳ್ಳ ಶಾರದೆ 
ಯೆಂಬ ಕನ್ಯೆಯೋರ್ವಳಿದ್ದಳು. 

೪. ರೂಪಲಕ್ಸಣಗಳಿಂದ ಕಂಗೊಳಿಸುತ್ತಿರುವ ಹನ್ನೆರಡುವರ್ಷದ ಆ ಕನ್ಯೆ 
ಯನ್ನು ಹೆಂಡತಿ ಮೃತಳಾಗಿ ವಿಧುರನಾದ ಪದ್ಮನಾಭನೆಂಬೊಬ್ಬ ಬ್ರಾಹ್ಮಣನು 
ಯಾಚಿಸಿದನು. 

೫. ಶಾರದೆಯ ತಂಜೆಯು, ಹಣಗಾರನೂ, ಶಾಂತನೊ, ರಾಜನ ಮಿತ್ರನೂ 
ಆದ ಆ ಬ್ರಾಹ್ಮಣನ ಬೇಡಿಕೆಯನ್ನು ನಿರಾಕರಿಸಲಾರದ ಭಯದಿಂದ ಆ ಕನ್ಯೆ 
ಯನ್ನು ಮದುವೆಮಾಡಿಕೊಟ್ಟನು. 


೨೪೮ ಶ್ರೀ ಸ್ಕಾ೦ದಮಹಾಪುರಾಣಂ 


ಮಧ್ಯಂದಿನೇ ಕೃತೋದ್ವಾಹಃ ಸ ವಿಪ್ರಃ ಶ್ವಶುರಾಲಯೇ ॥ 
ಸಂಧ್ಯಾಮುಷಾಸಿತುಂ ಸಾಯಂ ಸರಸ್ತಟಮುಷಾಯಯಾೌ ¥an 
ಉಪಾಸ್ಯ ಸಂಧ್ಯಾಂ ವಿಧಿನತ್ಪತ್ಯಾಗಚ್ಛತ್ತ ನೋವೃತೇ I 

ಮಾರ್ಗೇ ದಷ್ಟೋ ಭುಜಂಗೇನ ಮಮಾರ ನಿಜಕರ್ಮಣಾ 14೩8 
ತಸ್ಮಿನ್ಮೃತೇ ಕೃತೋದ್ವಾಹೇ ಸಹಸಾ ತಸ್ಯ ಬಾಂಧವಾಃ । 


ಚುಕ್ರುಶುಃ ಶೋಕಸಂತಸ್ತೌ ಶ್ಚಶುರಾವಸ್ಯ ಕನ್ಯಕಾ uk 
ನಿರ್ಹೈತ್ಯ ತಂ ಬಂಧುಜನಾ ಜಗ್ಮುಃ ಸ್ವಂ ಸ್ವಂ ನಿವೇಶನಂ । 

ಶಾರದಾ ಪ್ರಾಪ್ರವೈಧವ್ಯಾ ಪಿತುರೇನಾಲಯೇ ಸ್ಲಿತಾ ॥೯॥ 
ಭೂತಾಚ್ಛಾ ದನಭೋಜ್ಯೇನ ಭರ್ತಾ ನಿರಹಿತಾ ಸತೀ 1 

ನಿನಾಯ ಕತಿಚಿನ್ಮಾಸಾನ್ಸಾ ಬಾಲಾ ಪಿತೃಮಂದಿರೇ ॥೧೦॥ 
ಏಕದಾ ನೈಧ್ರುವೋ ನಾಮ ಕಶ್ಚಿದ್ಭದ್ಧತರೋ ಮುನಿಃ 1 

ಅಂಧಃ ಶಿಷ್ಯಕರಗ್ರಾಹೀ ತನ್ಮಂದಿರಮುಷಾಯಯಾೌ 1 ೧೧॥ 


ತಸ್ಮಿನ್ಸೃದ್ಧೇ ಗೃಹಂ ಪ್ರಾಪ್ತೇ ಕ್ವಾಪಿ ಯಾಶೇಷು ಬಂಧುಷು 1 


ಸಾಕ್ಸಾದಿವಾತ್ಮನೋ ದೈನಂ ಸಾ ಬಾಲಾ ಸಮುಸಾಗಮತ್‌ ॥ ೧೨ ॥ 





೬. ಆ ಬ್ರಾಹ್ಮಣನು ಮಾವನ ಮನೆಯಲ್ಲಿ ಮಧ್ಯಾಹ್ನೆ ಮದುವೆಮಾಡಿ 
ಕೊಂಡು ಸಾಯಂಕಾಲ ಸಂಧ್ಯಾವಂದನೆಗಾಗಿ ಸರೋವರದ ದಡಕ್ಕೆ ಹೋದನು. 

೭. ವಿಧಿಯಂತೆ ಸಂಧ್ಯಾವಂದನೆ ಮಾಡಿ ಕತ್ತಲೆ ಕವಿದಿರುವ ದಾರಿಯಲ್ಲಿ 
ಮನೆಗೆ ಬರುತ್ತ ತನ್ನ ಕರ್ಮವಶದಿಂದ ಸರ್ಪದಷ್ಟನಾಗಿ ಮಡಿದನು. 

೮. ಮದುವೆಮಾಡಿಕೊಂಡ ಆ ದಿನವೆ ಆ ದ್ವಿಜನು ಮಡಿಯಲು ಅವನೆ 
ಬಂಧುಗಳೂ, ಅತ್ತೆಮಾವಂದಿರೂ, ಆ ಕನ್ಯೈೆಯೂ ಗೋಳಾಡಿದರು. 

೯. ಬಂಧು ಜನರು ಅವನನ್ನು ಸಂಸ್ಕರಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿ 
ದೆರು. ವೈಧವ್ಯವನ್ನು ಹೊಂದಿದ ಶಾರಡೆಯು ತಂದೆಯ ಮನೆಯಲ್ಲಿಯೇ 
ಇದ್ದಳು. 

೧೦. ಆ ಶಾರದೆಯು ತವರುಮನೆಯಲ್ಲಿ ಅನ್ನವಸ್ತ್ರಾದಿಗಳನ್ನನುಭವಿಸಜಿ 
ಸಾಮಾನ್ಯವಾಗಿ ಕೆಲವು ತಿಂಗಳುಗಳನ್ನು ಕಳೆದಳು. 

೧೧. ಒಂದಾನೊಂದು ದಿನ ಬಹಳ ಮುದುಕೆನಾದ ನೈಧ್ರುವನೆಂಬ ಕುರುಡ 
ನಾದ ಒಬ್ಬ ಮುನಿಯು ಶಿಷ್ಯನ ಕೈಯನ್ನು ಹಿಡಿದುಕೊಂಡು ಅವಳ ಮನೆಗೆ 
ಬಂದನು. 

೧೨. ಆ ವೃದ್ಧಮುನಿಯು ಮನೆಗೆ ಬರಲು ಬಂಧುಗಳು ಎಲ್ಲಿಯೊ 
ಹೋಗಿರಲು ಶಾರಡೆಯು ಪ್ರತ್ಯಕ್ಷವಾಗಿ ಬಂದಿರುವ ತನ್ನ ಇಷ್ಟದೇವತೆ 
ಯಂತಿರುವ ಅವನನ್ನು ಸಮಾಪಿಸಿದಳು. 


ಅಸಾ ಸಾ ದಶೋ$ಧ್ಯಾಯಃ ೨೪೯ 


ಸ್ವಾಗತಂ ತೇ ಮಹಾಭಾಗ ಪೀಠೇಸಸಿ ನ್ನು ಪವಿಶ್ಯತಾಂ । 

ನಮಸ್ತೆ € ಮುನಿನಾಥಾಯ ಪ್ರಿಯಂ ತ್ರೀ ಇರವ ಕಿಂ ॥ ೧೩ ॥ 
ಇತ್ಯುಕ್ತಾ ೩ ಭಕಿ ಕ್ರಿಮಾಸ್ಥಾಯ ಕೃತ್ವಾ ಸಾದಾಂವನೇಜನಂ । 
ನೀಜಯಿತ್ವಾ ಪರಿಶ್ರಾಂತಂ ತಂ ಮುನಿಂ ಪರ್ಯತೋಷಯತ್‌ ॥ ೧೪೪ 
ಶ್ರಾಂತಂ ಪೀಠೇ ಸಮಾವೇಶ್ಯ ಕೃತ್ವಾ *ಭ್ಯಂಗಂ ಸ್ವಪಾಣಿನಾ । 


ಕ್ಲ ತಸಾ ್ಲಿನಂ ಚೆ ವಿಧಿವತ್ಛ MER ಮುಲ 1 ೧೫ ॥ 
ಸುಖಾಸನೋಪವಿಷ್ಟ ೦ vf ಧೂಪಮಾಲಾ ್ಯತನುಲೇಪನೈಃ । 
ಅರ್ಚಯಿತ್ವಾ ವರಾಃನ್ನೆ €ನ ಭೋಜಯಾಮಾಸ ಸಾದರಂ ॥! ೧೬ ॥ 
ಭುಕ್ತ್ವಾ ಚೆ ಸಮ್ಯ ಕ್ಸ ನಕ್ಕೈಸ ಓೈಸ್ತೃಪ್ತಶ್ವಾನಂದನಿರ್ಭರಃ । 
ಚಕಾರಾಂಧಮುನಿಸ್ವ ಸ್ಥಿ 9) ಸುಪ್ರೀತಃ ಪರಮಾಶಿಷಂ ॥ ೧೭ ॥ 


ವಿಹೃತ್ಯಭರ್ತ್ರಾ ಸಹಸಾ ಚೆ ತೇನ 
ಲಬ್ಧ್ವಾ ಸುತಂ ಸರ್ವಗುಣೈರ್ವರಿಷ್ಠಂ | 
ಕೀರ್ತಿಂ ಚ ಲೋಕೇ ಮಹತೀಮವಾಸ್ಯ 


ಪ್ರ ಸಾದಯೋಗ್ಯಾ ಭವ ದೇವತಾನಾಂ ॥ ೧೮ 1 
ಇತ್ಯಭಿವ್ಯಾ ಹೃ ತಂ ತೇನ ಮುನಿನಾ ಗತಚಕ್ಸುಷಾ । 
ನಿಶಮ್ಯ ವಿಸ್ಕಿ pl ಬಾಲಾ ಪ್ರತ್ಯುವಾಚ ಕೃತಾಂಜಲಿಃ ॥೧೯॥ 








೧೩-೧೪. “ ಭಾಗ್ಯವಂತನೆ! ನಿನಗೆ ಸುಖಾಗಮನವಾಗಲಿ. ಈ ಆಸನ 
ವನ್ನು ಅಲಂಕರಿಸು. ಕಾ 6! ನಿನಗೆ ನಮಸ್ಕಾರವು. ನಿನಗೆ ಯಾವ 
ಹಿತವನ್ನುಂಟುಮಾಡಲಿ.?”' ಭಕ್ತಿಯಿಂದ ಹೀಗೆಂದು ಆ ಮುನಿಯ ಕಾಲನ್ನು 
ತೊಳೆದು. ಗಾಳಿಯನ್ನು ಬೀಸಿ ಬಳಲಿದ ಅವನನ್ನು ಸಂತೋಷಗೊಳಿಸಿದಳು. 

೧೫-೧೬. ಅವನನ್ನು ಆಸನದಲ್ಲಿ ಕುಳ್ಳಿ ರಿಸಿ ತನ್ನ ಕೈಯಿಂದ ಅಭ್ಯಂಜನ 
ಮಾಡಿಸಿ ವಿಧಿಯಂತೆ ದೇವಪೂಜೆಯನ್ನು ಮಾಡಿ ಸುಖಾಸನದಲ್ಲಿ ಕುಳಿತಿರುವ 
ಅವನನ್ನು ಧೂಪಮಾಲ್ಯಾದಿಗಳಿಂದ ಅರ್ಚಿಸಿ ಉತ್ತಮಾನ್ಸದಿಂದ ವಿಶ್ವಾಸ 
ಪೂರ್ವಕವಾಗಿ ಭೋಜನಮಾಡಿಸಿದಳು. 

೧೭. ಮೆಲ್ಲಗೆ ಚೆನ್ನಾಗಿ ಊಟಮಾಡಿ ತೃಪ್ತಿಗೊಂಡ ಆ ಕುರುಡಮುನಿಯು 
ಸಂತೋಷದಿಂದ ಅವಳಿಗೆ ಉತ ತ್ರಮಾತೀರ್ವಾದವನ್ನು ಮಾಡಿದನು. 

೧೮. ""ಎಲೌ ನೀನು ಪತಿಯೊಡನೆ ವಿಹರಿಸಿ ಅವನಿಂದ ಸಕಲಗುಣಗಳುಳ್ಳ 
ಉತ್ತಮ ಸುತನನ್ನು ಪಡೆದು ಲೋಕದಲ್ಲಿ ಅತಿಶಯ ಕೀರ್ತಿಯನ್ನು ಹೊಂದಿ 
ದೇವತೆಗಳ ಅನುಗ್ರಹಕ್ಕೆ ಪಾತ್ರಳಾಗು.?? 

೧೯. ಅಂಧನಾದ ಆ ಮುನಿಯು ಹೀಗೆ ಆಶೀರ್ವದಿಸಿದುದನ್ನು ಕೇಳಿ 
ಆಶ್ಚರ್ಯಗೊಂಡ ಆ ಬಾಲೆಯು ಕೈಮುಗಿದುಕೊಂಡು ಇಂತೆಂದಳು. 


೨೫೦ ಶ್ರೀ ಸ್ಯಾಂದಮಹಾಪುರಾಣಂ 


ಬ್ರಹ್ಮಂಸ್ತ ಎಡ್ವಚೆನಂ ಸತ್ಯಂ ಕದಾಚಿನ್ನ ಮೃಷಾ ಭವೇತ್‌ । 


ತದೇತನ್ಮಂದಭಾಗ್ಯಾಯಾಃ ಕಫಮೇತತ್ಸಲಿಷ್ಯತಿ ॥ ೨೦ ॥ 

ಶಿಲಾಂಗ್ರ್ಯಾಮಿನ ಸದ್ಭೃಷ್ಟಿಃ ಶುನಕ್ಕಾಮಿವ ಸತ್ಕ್ರಿಯಾ I 

ವಿಫಲಾ ಮಂದಭಾಗ್ಯಾಯಾಮಾಶೀರ್ಬ್ರಹ್ಮವಿದಾಮಹಿ ॥ ೨೧॥ 

ಸೈಷಾಹಂ ನಿಧವಾ ಬ್ರಹ್ಮನ್ನು ಷ್ಯರ್ಮುಘಲಭಾಗಿನೀ | 

ತ್ವದಾಶೀರ್ವಚನಸ್ಯಾಸ್ಯ ಕಥಂ ಯಾಸ್ಯಾಮಿ ಪಾತ್ರತಾಂ u ೨೨ ॥ 
ಮುನಿರುವಾಚ :- 

ತ್ವಾನುನಾಲಕ್ಷ್ಯ್ಯ ಯತ್ರೋಕ್ತಮಂಥೇನಾಂಪಿ ಮಯಾಧುನಾ । 

ತದೇತತ್ಸಾಧಯಿಷ್ಯಾಮಿ ಕುರು ಮಚ್ಚಾಸನಂ ಶುಭೇ ॥ ೨೩ 

ಉಮಾಮಹೇಶ್ವರಂ ನಾಮ ವ್ರತಂ ಯದಿ ಚರಿಷ್ಕಸಿ | 

ತೇನ ವ್ರತಾನುಭಾವೇನ ಸದ್ಯಃ ಶ್ರೇಯೋನುಭೋಕ್ಸ್ಸ ಸೇ ॥ ೨೪ ॥ 
ಶಾರದೋವಾಚ :-- 

ತ್ವಯೋಪದಿಷ್ಟಂ ಯತ್ನೇನ ಚರಿಷ್ಯಾಮ್ಯಸಿ ದುಶ್ಚರಂ | 

ತದ್ವ್ರತೆಂ ಬ್ರೂಹಿ ಮೇ ಬ್ರಹ್ಮಸ್ಟಿಧಾನಂ ವದ ವಿಸ್ತರಾತ್‌ ॥ ೨೫ ॥ 


೨೦. ಎಲೈ ಬ್ರಾಹ್ಮಣನೆ! ನಿನ್ನ ವಚನವು ಸತ್ಯವಾದುದು. ಒಂದುಸಲವೂ 
ಸುಳ್ಳಾಗಲಾರದು. ಆದರೆ ಈ ಮಾತು ಅದೃಷ್ಟಹೀನಳಾದ ನನ್ನಲ್ಲಿ ಹೇಗೆ 
ಫಲಿಸುವುದು? 

೨೧. ಕಲ್ಲಿನ ಮೇಲೆ ಮಳೆಯಂತೆಯೂ, ನಾಯಿಗೆ ಸನ್ಮಾನದಂತೆಯೂ 
ಅದೃಷ್ಟವಿಲ್ಲದವಳಲ್ಲಿ ಬ್ರಹ್ಮಜ್ಞಾನಿಗಳ ಆಶೀರ್ವಾದವೂ ನಿಷ್ಟಲವಾಗುವುದು. 

೨೨. ಎಲೆ ಬ್ರಾಹ್ಮಣನೆ! ದುಷ್ಕರ್ಮಗಳ ಫಲವನ್ನನುಭನಿಸುವ ವಿಧವೆ 
ಯಾದ ನಾನು ಈ ನಿನ್ನ ಆಶೀರ್ವಾದಕ್ಕೆ ಹೇಗೆ ಪಾತ್ರಳಾಗುವೆನು? 

೨೩. ಮುನಿಯು ಹೇಳುತ್ತಾನೆ: ಎಲೌ ಮಂಗಳಕರಳೆ! ಅಂಧನಾದ 
ನಾನು ನಿನ್ನನ್ನು ನೋಡದೆ ಹೇಳಿದ ಈ ಮಾತನ್ನು ಸಾಧಿಸುವೆನು. ನೀನು 
ನಾನು ಹೇಳಿದಂತೆ ಕೇಳು. 

೨೪. ನೀನು ಉಮಾಮಹೇಶ್ವರವ್ರತವನ್ನಾಚರಿಸಿದರೆ. ಆ ವ್ರತದ 
ಮಾಹಾತ್ಮ್ಯದಿಂದ ಕೂಡಲೆ ಶ್ರೇಯಸ್ಸನ್ನು ಪಡೆಯುವೆ. 

೨೫. ಶಾರದೆಯು ಹೇಳುತ್ತಾಳೆ: ವಿಪ್ರನೆ! ನೀನು ಆ ವ್ರತವನ್ನು 
ಉಪದೇಶಮಾಡಿದರೆ ಅದು ಆಚರಿಸಲಸಾಧ್ಯವಾದುದಾದರೂ ನಾನು ಪ್ರಯತ್ನ 
ದಿಂದ ಆಚರಿಸುವೆನು. ಆ ವ್ರತವನ್ನು ಮಾಡುವ ವಿಧಾನವನ್ನು ನನಗೆ ವಿಸ್ತಾರ 
ವಾಗಿ ಹೇಳು. 


ಅಷ್ಕ್ಯಾದಶೋರಧ್ಯಾಯೆಃ ೨೫೧ 


ಮುಹಿರುವಾಚ :- 
ಚೈತ್ರೇ ವಾ ಮಾರ್ಗಶೀರ್ಷೇ ವಾ ಶುಕ್ಲ ಪಕ್ಲೇ ಶುಭೇ ದಿನೇ । 
ವ್ರತಾರಂಭಂ ಪ್ರಕುರ್ನೀತ ಯಥಾವದ್ಗ್ದುರ್ವನುಜ್ಞ ಯಾ ॥ ೨೬ 0 
ಅಷ್ಟಮ್ಯಾಂ ಚ ಚೆತುರ್ದಶ್ಯಾಮುಭಯೋರಪಿ ಪರ್ವಣೋಃ ।ಃ 
ಸಂಕಲ್ಪಂ ವಿಧಿವತೃತ್ವಾ ಪ್ರಾತಃಸ್ನಾನೆಂ ಸಮಾಚರೇತ್‌ ॥ ೨೭॥ 
ಸಂತರ್ಸ್ಯ ಪಿತೃದೇವಾದೀನ್ನತ್ವಾ ಸ್ವಭವನಂ ಪ್ರತಿ। 
ಮಂಡಪಂ ರಚಯೇದ್ದಿವ್ಯಂ ವಿತಾನಾದ್ಯೈರಲಂಕೃತಂ ॥ ೨೮ ॥ 
ಫಲಪಲ್ಲವಪುಷ್ಟಾದೈ ತಸ್ತೋರಣೈಶ್ಚ ಸಮನ್ವಿತಂ । 
ಪಂಚವರ್ಣೈಶ್ನ ತನ್ಮಧ್ಯೇ ರಜೋಭಿಃ ಪದ್ಮಮುದ್ಧರೇತ್‌ ॥೨೯॥ 
ಚೆತುರ್ದಶದಲೈರ್ಬಾಹ್ಯೇ ದ್ವಾವಿಂಶದ್ದಿಸ್ತದಂತರೇ | 
ತದಂತರೇ ಷೋಡಶಿಭಿರಷ್ಟಾಭಿಶ್ಚ ತದಂತರೇ ॥೩೦॥ 
ಏವಂ ಪದ್ಮಂ ಸಮುದ್ಧ ತ್ಯೆ ಪಂಚವರ್ಣ್ಣೈರ್ಮನೋರಮಂ ಚ 
ಚತುರಸ್ರಂ ತತಃ ಕುರ್ಯಾದಂತರ್ವರ್ತುಲಮುತ್ತಮಂ ॥೩೧॥ 
ವ್ರೀಹಿತಂಡುಲರಾಶಿಂ ಚ ತನ್ಮಥ್ಯೇ ಚ ಸಕೂರ್ಚಕಂ | 
ಕೂರ್ಚೊಪರಿ ಸುಸಂಸ್ಥಾಪ್ಯ ಕಲಶಂ ವಾರಿಪೂರಿತಂ ॥೩೨॥ 








೨೬. ಮುನಿಯು ಹೇಳುತ್ತಾನೆ :ಚೈತ್ರ ಅಥವಾ ಮಾರ್ಗಶೀರ್ಷ 
ಮಾಸದ ಶುಕ್ಲ ಸಕ್ಬದ ಶುಭ ದಿನದಲ್ಲಿ ಗುರುವಿನ ಅಪ್ಪಣೆಯಿಂದ ಈ ವ್ರತವನ್ನು 
ಆರಂಭಿಸಬೇಕು. 

೨೭. ಅಷ್ಟಮಿಾ, ಚತುರ್ದಶೀ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ 
ವಿಧಿಯಂತೆ ಸಂಕಲ್ಪಮಾಡಿ ಪ್ರಾತಸ್ಸ್ಪಾನವನ್ನು ಮಾಡಬೇಕು. 

೨೮. ಪಿತೃಗಳನ್ನೂ ದೇವತೆಗಳನ್ನೂ ಸಂತೋಷಗೊಳಿಸಿ ತನ್ನ ಮನೆಗೆ 
ಹೋಗಿ ಮೇಲ್ಲಟ್ಟು ಮೊದಲಾದವುಗಳಿಂದ ಅಲಂಕೃತವಾದ ದಿವ್ಯ ಮಂಟಪ 
ವನ್ನು ರಚಿಸಬೇಕು. 

೨೯. ಹೆಣ್ಣು, ಚಿಗುರು, ಹೂವು ಮೊದಲಾಗುಳ್ಳ ತೋರಣಗಳಿಂದ 
ಕೂಡಿದ ಆ ಮಂಟಪದ ನಡುವೆ ಪಂಚವರ್ಣದ ಪುಡಿಗಳಿಂದ ಪದ್ಮನನ್ನು ಬರೆಯ 
ಬೇಕು. 

೩೦-೩೧. ಈ ಪದ್ಮದಲ್ಲಿ ಹೊರಗಡೆ ಹದಿನಾಲ್ಕು ದಳಗಳನ್ನೂ, ಅದರೊಳಗೆ 
ಇಪ್ಪತ್ತೆರಡು ದಳಗಳನ್ನೂ, ಅದರೊಳಗೆ ಹೆದಿನಾರು ದಳಗಳನ್ನೂ ಅದರೊಳಗೆ 
ಎಂಟು ದಳಗಳನ್ನೂ ರಚಿಸಿ ಅದರ ಸುತ್ತಲೂ ವರ್ತುಲರೇಖೆಯನ್ನೂ ಅದರ 
ಹೊರಗಡೆ ಚೌಕವಾದ ರೇಖೆಗಳನ್ನೂ ಬರೆಯಬೇಕು. 

೩೨-೩೩. ಅದರ ನಡುವೆ ಭತ್ತ, ಅಕ್ಕಿಗಳ ರಾಶಿಯನ್ನು ಹಾಕಿ ಅದರ ಮೇಲೆ 


೨೫೨ ಶ್ರೀ ಸ್ಕಾಂದಮಹಾಪುರಾಣಂ 


ಕಲಶೋಪರಿ ವಿನ್ಯಸ್ಯ ವಸ್ತ್ರಂ ವರ್ಣಸಮನ್ಚಿತಂ | 
ತೆಸ್ಮೋಪರಿಸ್ಟಾ ತ್ಸೌನರ್ಣ್ಯ್ಯೌ ಪ್ರತಿಮೇ ಶಿನಯೋಃ ಶುಭೇ 1 


ನಿಧಾಯ ಪೂಜಯೇದ್ಭಕ್ತ್ಯಾ ಯಥಾವಿಭವವಿಸ್ತರಂ ೪೩೩0 
ಪಂಚಾಮೃತ್ಯೈಸ್ತು ಸಂಸ್ಥಾಪ್ಯ ತಥಾ ಶುದ್ಧೋದಕೇನ ಚೆ ಃ 
ರುದ್ರೆಕಾದಶಕಂ ಜಸ್ತ್ಟ್ವಾ ಪಂಚಾಕ್ಸರಶತಾಷ್ಟ್ರಕಂ 1 ೩೪ ॥ 
ಅಭಿಮಂತ್ರ್ಯ ಪುನಃ ಸ್ಥಾಪ್ಯ ಪೀಠಮಧ್ಯೇ ತಥಾರ್ಚಯೇತ್‌ ಟ 

ಸ್ವಯಂ ಶುದ್ಧಾಸನಾಸೀನೋ ಧೌತಶುಕ್ಲಾಂಬರಃ ಸುಧೀಃ 1 ೩೫॥ 
ಪೀಠಮಾಮಂತ್ರ್ಯ ಮಂತ್ರೇಣ ಪ್ರಾಣಾಯಾಮಾನ್ಸಮಾಚರೇಶ್‌ | 
ಸಂಕೆಲ್ಪಂ ಪ್ರವದೇತ್ತತ್ರ ಶಿನಾಗ್ರೇ ವಿಹಿತಾಂಜಲಿಃ ೪ ೩೬॥ 
ಯಾನಿ ಪಾಪಾನಿ ಘೋರಾಣಿ ಜನ್ಮಾಂತರಶತೇಷು ಮೇ । 

ತೇಷಾಂ ಸರ್ವವಿನಾಶಾಯ ಶಿನಪೂಜಾಂ ಸಮಾರಭೇ ॥೩೭॥ 
ಸೌಭಾಗ್ಯವಿಜಯಾರೋಗ್ಯಧರ್ಮೈಶ್ಚರ್ಯಾಂಭಿವೃದ್ಧಯೇ | 
ಸ್ವರ್ಗಾಃಪನರ್ಗಸಿದ್ಧ್ಯರ್ಥಂ ಕರಿಷ್ಯೇ ಶಿನಪೂಜನಂ ॥ ೩೮ ॥ 
ಇತಿ ಸಂಕೆಲ್ಪಮುಚ್ಚಾ ರ್ಯ ಯಥಾನತ್ಸುಸಮಾಹಿತಃ । 

ಅಂಗನ್ಯಾಸಂ ತತಃ ಕೃತ್ವಾ ಧ್ಯಾಯೇದೀಶಂ ಚ ಪಾರ್ವತೀಂ HAF 





ಕೂರ್ಚೆಯನ್ನಿಟ್ಟು, ಆ ಕೂರ್ಜೆಯಮೇಲೆ ನೀರು ತುಂಬಿದ ಕಲಶವನ್ನು ಸ್ಥಾನಿಸ 
ಬೇಕು. ಆ ಕಲಶದ ಮೇಲೆ ಬಣ್ಣದ ವಸ್ತ್ರವನ್ನಿಟ್ಟು ಅದರ ಮೇಲೆ ಚಿನ್ನದ 
ಪಾರ್ವತೀಪರಮೇಶ್ವರರ ಪ್ರತಿಮೆಗಳನ್ನಿರಿಸಿ ಭಕ್ತಿಯಿಂದ ತನ್ನ ಸಂಪತ್ತನ್ನನು 
ಸರಿಸಿ ಅರ್ಚಿಸಬೇಕು. 

೩೪-೩೫. ಪಂಚಾಮೃತದಿಂದಲೂ, ಶುದ್ಧೋದಕದಿಂದಲೂ ಅಭಿಷೇಕ 
ಮಾಡಿ ಏಕಾದಶವಾರ ರುದ್ರಮಂತ್ರವನ್ನು ಜಪಿಸಿ ನೂರೆಂಟು ಸಾರಿ ಶಿವಪಂಚಾ 
ಕ್ಸರಿಯಿಂದ ಅಭಿಮಂತ್ರಿಸಿ ಮರಳಿ ಪೀಠಮಧ್ಯದಲ್ಲಿ ಆ ಕಲಶವಸ್ಸಿಟ್ಟು ತಾನು 
ಮಡಿಬಟ್ಟೆ ಯನ್ನುಟ್ಟು ಶುದ್ಧವಾದ ಆಸನದಲ್ಲಿ ಕುಳಿತು ಅರ್ಚಿಸಬೇಕು. 

೩೬. ಪೀಠವನ್ನಭಿಮಂತ್ರಿಸಿ ಪ್ರಾಣಾಯಾಮ ಮಾಡಿ ಶಿವನ ಮುಂದೆ 
ಕೈಮುಗಿದುಕೊಂಡು ಸಂಕಲ್ಪವನ್ನು ಹೇಳಬೇಕು. 

೩೭. "ನಾನು ಅನೇಕ ಜನ್ಮಗಳಲ್ಲೆಸಗಿದ ಘೋರಪಾಪಗಳ ನಾಶಕ್ಕಾಗಿ 
ಶಿವಪೂಜೆಯನ್ನು ಆರಂಭಿಸುವೆನು. 

೩೮. ಸೌಭಾಗ್ಯ, ಜಯ, ಆರೋಗ್ಯ, ಧರ್ಮ, ಐಶ್ವರ್ಯ ಇವುಗಳ ವೃದ್ಧಿ 
ಗಾಗಿಯೂ ಸ್ವರ್ಗಮೋಕ್ಬಗಳ ಸಿದ್ಧಿಗಾಗಿಯೂ ಶಿವಪೂಜೆಯನ್ನು ಮಾಡುವೆನು.” 

೩೯. ಹೀಗೆ ಸಂಕಲ್ಪವನ್ನುಚ್ಚರಿಸಿ ವಿಧಿಯಂತೆ ಅಂಗನ್ಯಾಸವನ್ನು ಮಾಡಿ 
ಪಾರ್ವತೀ ಈಶ್ವರರನ್ನು ಧ್ಯಾನಿಸಬೇಕು. 


ಅಸ್ಟಾದಶೋ9ಧ್ಯಾಯಃ ೨೫ ಷ್ಠಿ 


ಕುಂದೇಂದುಧವಲಾಕಾರಂ ನಾಗಾಭರಣಭೂಷಿತಂ 1 


ವರದಾಭಯಹಸ್ತ ಚ ಬಿಭ್ರಾಜಂ ಪರಶುಂ ಮೃ ಗಂ 1 ೪೦॥ 
ಸೂರ್ಯಕೋಟಪ್ರ ತೀಕಾಶಂ EN | 

ಜಾಹ್ಪ ್ನವೀಜಲಸಂಪರ್ಕಾದ್ದೀರ್ಥಸಿಂಗಜಟಾಧರಂ ॥ ೪೧॥ 
ಉರಗೇಂದ್ರಫಣೋದ್ಧೂತಮಹಾಮುಕುಟಮಂಡಿತಂ । 
ಶೀತಾಂಶುಖಂಡನಿಲಸತ್ಕೊ ೀಬೀರಾಂಗದ ಭೂಷಣಂ ॥ ೪೨ ॥ 
ಉನಿ, ೀಲದ್ಭಾ ಲನಯನಂ ಡ್‌ ಸೂರ್ಯೇಂದುಲೋಚನಂ । 
ನೀಲಕಂಠಂ' ಚತುರ್ಬಾಹುಂ ಗಜೇಂದ್ರಾಃಜಿನವಾಸಸಂ ॥ ೪೩ ॥ 
ರತ್ನಸಿಂಹಾಸನಾರೂಢಂ ನಾಗಾಭರಣಭೂಸಿತಂ I 

ದೇನೀಂ ಚೆ ದಿವ್ಯವಸನಾಂ ಬಾಲಸೂರ್ಯಾಂಯುತದ್ಯುತಿಂ ॥ ೪೪ ॥ 
ಬಾಲವೇಷಾಂ ಚ ತನ್ನಂಗೀಂ ಬಾಲಶೀತಾಂಶುಶೇಖರಾಂ । 
ಪಾಶಾಂಕುಶವರಾಭೀತಿಂ ಬಿಭ್ರತೀಂ ಚ ಚತುರ್ಭುಜಾಂ ॥ ೪೫ ॥ 
ಪ್ರಸಾದಸುಮುಖೀಮಂಜಾಂ ಲೀಲಾರಸವಿಹಾರಿಣೇಂ | 
ಲಸತ್ಕುರಬಕಾಂಶೋಕಪುನ್ನಾಗನನಚಂಪಕ್ಕೆಃ ॥ ೪೬ ॥ 
ಕೃತಾವತಂಸಾಮುತ್ಫುಲ್ಲಮಲ್ಲಿಕೋತ್ಕಲಿತಾಂಲಕಾಂ | 
ಕಾಂಚೀಕಲಾಪಪರ್ಯಸ್ತ ಜಘನಾಭೋಗಶಾಲಿನೀಂ ॥ ೪೭॥ 





೪೦-೨೫೨. ಮಲ್ಲಿಗೆ ಮತ್ತು ಚಂದ್ರರಂತೆ ಬಿಳಿಯ ಆಕಾರವುಳ್ಳ ವನೂ, ಸರ್ಪ 
ಗಳೆಂಬ ಆಭರಣಗಳಿಂದ ಅಲಂಕ್ತ ತನ, ವರದ, ಅಭಯಹಸ್ತಗಳುಳ್ಳವನೂ, 
ಕೊಡಲಿ, ಜಿಂಕೆಗಳನ್ನು ಬಡಿದವನೂ, ಅನೇಕ ಸೂರ್ಯರಿಗೆ ಸಮಾನನ್ಕೂ 

ಪ್ರಪಂಚದ ಆನಂದಕ್ಕೆ ಕಾರಣನೂ, ಗಂಗಾಜಲದ ಸಂಬಂಧವುಳ್ಳ ಉದ್ದವಾದ 
ಹಳದಿಬಣ್ಣ ದ ಜಟಿಗಳನ್ನು ಧರಿಸಿದವನೂ, ಸರ್ಪರಾಜನ ಹೆಡೆಯ ದಾದಿ ಟಿ 
ವುಳ್ಳ ವನ್ನೂ, ಚಂದ್ರ ಕಲೆಯಿಂದ ಪ ಸ್ರ ಕಾಶಮಾನವಾದ ಜಟಿ, ಭುಜಕೇರ್ತಿಗಳುಳ್ಳ 
ವನೂ, ತೆರೆದ ಹಣೆಗಣ್ಣುಳ್ಳ ವನೂ, ಸೂರ್ಯ ಚಂದ್ರರೇ ಕಣ್ಣಾಗುಳ್ಳವನ್ಕೂ 
ನೀಲಕಂಠೆನೂ, ನಾಲ್ಕು ತೋಳುಗಳುಳ್ಳ ವನೂ, ಆನೆಯ ಚರ್ಮವನ್ನು ಹೊದ್ದ 
ವನೂ, ರತ್ನಮಯವಾದ ಸಿಂಹಾಸ ನದಲ್ಲಿ ಕುಳಿತವನೂ ಆದ ಶಿವನನ್ನೂ, ದಿವ್ಯ 
ವಸ್ತ್ರವನ್ನುಟ್ಟಿವಳೂ, ಹತ್ತುಸಾವಿರ ಬಾಲಸೂರ್ಯರಂತೆ ಕಾಂತಿಯುಳ್ಳ: ಪ 
ಕೃಶಾಂಗಿಯೂ, ಬಾಲಚಂದ್ರಶೇಖರಿಯೂ, ಪಾಶ, ಅಂಕುಶ, ವರ, ಅಭಯ 
ಹೆಸ್ತಗಳುಳ್ಳವಳೂ, ಪ್ರಸನ್ನವಾದ ಮುಖವುಳ್ಳವಳೂ, ಹಾವಭಾವಗಳುಳ್ಳವಳೂ, 
ಕುರವಕ, ಅಶೋಕ, ಪುನ್ನಾಗ, ಸಂಪಗೆ ಹೂವುಗಳನ್ನು ಮುಡಿದವಳೂ, ಅರಳಿದ 
ಮಲ್ಲಿಗೆಯ ಹೊವುಗಳಿಂದಲಂಕೃತವಾದ ಕುರುಳುಗಳುಳ್ಳವಳೂ, ಡಾಬಿನಿಂದ 
ಶೋಭಿತವಾದ ಫಿತಂಬದಿಂದ ಪ್ರಕಾಶಿಸುವವಳೂ, ಉತ್ತಮವಾದ ಕಿರುಗೆಜ್ಜೆ 





೨೫೪ ಶ್ರೀ ಸ್ಕಾಂದಮಹಾಪುರಾಣಂ 


ಉದಾರಕಿಂಕಣೀಶ್ರೇಣೀನೂಪುರಾಢ್ಯಪದದ್ವಯಾಂ | 


ಗಂಡಮಂಡಲಸಂಸಕ್ತರತ್ನೃಕುಂಡಲಶೋಭಿತಾಂ 1 ೪೮ ॥ 
ಬಿಂಬಾ ಧರಾಃನುರಕ್ತಾಂಶುಲಸದ್ದ ಶನಕುಡ್ಮಲಾಂ | 

ಮಹಾರ್ಹರತ್ನಗ್ಗೆ ನೇಯತಾರಹಾರನಿರಾಜಿತಾಂ ॥೪೯॥ 
ನವಮಾಣಿಕ್ಯರುಚಿರಕಂಕಣಾಂಗದಮುದ್ರಿಕಾಂ | 
ರಕ್ತಾಂಶುಕಪರೀಧಾನಾಂ ರತ್ನಮಾಲ್ಯಾನುಲೇಪನಾಂ ॥೫೦॥ 
ಉದ್ಯತ್ಬೀನಕುಚದ್ದಂದ್ಟನಿಂದಿತಾಂಭೋಜಕುಡ್ಮಲಾಂ | 
ಲೀಲಾಲೋಲಾಸಿತಾಪಾಂಗೀಂ ಭಕ್ತಾನುಗ್ರಹದಾಯಿನೀಂ I ೫೧೫ 
ಏನಂ ಧ್ಯಾತ್ವಾ ತು ಹೃತ್ಸದ್ಮೇ ಜಗತಃ ಪಿತರೌ ಶಿವೌ । 

ಜಪ್ತ್ಯಾ ತದಾತ್ಮಕಂ ಮಂತ್ರಂ ತದಂತೇ ಬಹಿರರ್ಚಯೇತ್‌ ॥ ೫೨ ॥ 


ಆವಾಹ್ಯ ಪ್ರತಿಮಾಯುಗ್ಮೇ ಕಲ್ಸಯೇದಾಸನಾದಿಕಂ । 

ಅರ್ಥ್ಯಂ ಚ ದದ್ಯಾಜ್ಞೆ ನಯೋರ್ಮುಂತ್ರೇಣಾನೇನ ಮಂತ್ರವಿತ್‌ ॥ ೫೩ ॥ 
ನಮಸ್ತೇ ಪಾರ್ವತೀನಾಥ ತೈಲೋಕ್ಯವರದರ್ಷಭ । 

ತ್ರ್ಯಂಬಕೇಶ ಮಹಾದೇವ ಗೃಹಾಣಾರ್ಫ್ಥ್ಯಂ ನಮೋಸ್ತುತೇ ॥೫೪॥ 


ಗಳ ಸಾಲುಳ್ಳ ನೂಪುರಗಳಿಂದ ಸಹಿತವಾದ ಚರಣಗಳುಳ್ಳವಳೂ, ಕಪೋಲ 
ಗಳಿಗೆ ತಗಲುವ ರತ್ನದೋಲೆಗಳಿಂದ ಶೋಭಿತಳೂ, ತೊಂಡೆಹಣ್ಣಿನಂತಿರುವ 
ತುಟಿಯ ಕೆಂಪು ಕಾಂತಿಗಳಿಂದ ಪ್ರಕಾಶಮಾನವಾದ ಹೆಲ್ಲುಗಳುಳ್ಳವಳ್ಳೂ, 
ಅತ್ಯಮೂಲ್ಯವಾದ ರತ್ನಗಳ ಹಾರಗಳಿಂದ ವಿರಾಜಿಸುವವಳೂ, ಹೊಸ ಮಾಣಿಕ್ಯ 
ಗಳಿಂದ ರಮ್ಯವಾದ ಬಳೆ, ನಾಗಮುರಿಗೆ ಮತ್ತು ಉಂಗುರೆಗಳುಳ್ಳವಳ್ಳೂ, ಕೆಂಪು 
ವಸ್ತ್ರವನ್ನುಟ್ಟವಳ್ಳೂ ಕೆಂಪುಹೂವಿನಮಾಲೆ ಮತ್ತು, ಗಂಧವುಳ್ಳವಳೂ, ಘನಕುಚ 
ದ್ವಂದ್ವದಿಂದ ನಿಂದಿಸಿದ ತಾವರೆ ಮೊಗ್ಗುಳ್ಳವಳೂ, ವಿಲಾಸದಿಂದ ಚಂಚಲವಾದ 
ಕೃಷ್ಣಕಟಾಕ್ಸವುಳ್ಳವಳೂ, ಭಕ್ತರಿಗೆ ಅನುಗ್ರಹಮಾಡುವವಳೂ ಆದ ಪಾರ್ವತಿ 
ಯನ್ನೂ ಹೀಗೆ ಪ್ರಪಂಚದ ತಾಯಿತಂದೆಗಳಾದ ಆ ದಂಪತಿಗಳೀರ್ವರನ್ನೂ 
ಧ್ಯಾನಿಸಿ ಅವರ ಮಂತ್ರವನ್ನು ಜಪಿಸಿ ಅನಂತರ ಹೊರಗಡೆ ಪೂಜಿಸಬೇಕು. 

೫೩. ಮಂತ್ರವನ್ನರಿತವನು ಎರಡು ಪ್ರತಿಮೆಗಳಲ್ಲಿಯೂ ಶಿವಪಾರ್ವತಿಯ 
ರನ್ನು ಆವಾಹನೆ ಮಾಡಿ, ಆಸೆನಾದಿಗಳನ್ನಿತ್ತು, ಈ ಮಂತ್ರದಿಂದ ಅರ್ಫ್ಯವನ್ನು 
ಕೊಡಬೇಕು. 

೫೪. ""ಪಾರ್ವತೀಪತಿಯೂ, ಮೂರುಲೋಕಗಳಲ್ಲಿ ವರವನ್ನು ಕೊಡುವ 
ವರಲ್ಲಿ ಶ್ರೇಷ್ಠನೂ, ಮುಕ್ಕಣ್ಣನೂ ಆದ ಮಹಾದೇವ! ಅರ್ಥ್ಯವನ್ನು ಸ್ವೀಕರಿಸು. 
ನಿನಗೆ ನಮೆಸ್ಕಾರವು.”” 


ಅಷ್ಟಾದಶೋಳ9ಧ್ಯಾಯಃ ೨೫೫ 


ನಮಸ್ತೇ ದೇವದೇನೇಶಿ ಪ್ರಪನ್ನಭಯಹಾರಿಣೆ । 


ಅಂಬಿಕೇ ನರದೇ ದೇನಿ ಗೃಹಾಣಾರ್ಥ್ಯಂ ಶಿವಪ್ರಿಯೇ ॥ ೫೫ ॥ 
ಇತಿ ಶ್ರಿನಾರಮುಚ್ಚಾರ್ಯ ದದ್ಯಾದರ್ಫ್ಥ್ಯಂ ಸಮಾಹಿತಃ । 
ಗಂಧಪುಷ್ಬಾಂಕ್ಸತಾನ್ಸಮ್ಯಗ್ಗೂ ಸದೀಪಾನ್ಭ್ರಕಲ್ಪಯೇತ್‌ ॥ ೫೬ ॥! 
ನೈನೇದ್ಯಂ ಸಾಯಸಾನ್ನೇನ ಫೃತಾಕ್ತಂ ಪರಿಕಲ್ಪಯೇತ್‌ । 
ಜುಹುಯಾನ್ಮೂಲಮಂತ್ರೇಣ ಹನಿರಷ್ಟೋತ್ತರಂ ಶತಂ ॥ ೫೭ ॥ 
ತತ ಉದ್ದಾಸ್ಯ ನೈವೇದ್ಯಂ ಧೂಪನೀರಾಜನಾದಿಕಂ । 

ಕೃತ್ವಾ ನಿನೇದ್ಯೆ ತಾಂಬೂಲಂ ನಮಸ್ಕುರ್ಯಾತ್ಸಮಾಹಿತಃ ॥೫೮॥ 
ಅಥಾಂಭ್ಯರ್ಚ್ಯೋಪಚಾರೇಣ ಭೋಜಯೇದ್ವಿಪ್ರದಂಪತೀ ॥೫೯॥ 
ಏವಂ ಸಾಯಂತನೀಂ ಪೂಜಾಂ ಕೃತ್ವಾ ನಿಪ್ರಾನುನೋದಿತಃ । 
ಭುಂಜೀತ ವಾಗ್ಯತೋ ರಾತ್ರೌ ಹವಿಷ್ಯಂ ಕ್ಸೀರಭಾವಿತಂ ॥೬೦॥ 
ಏವಂ ಸಂವತ್ಸರಂ ಕುರ್ಯಾದ್ವ್ರತಂ ಪಕ್ಸದ್ಧಯೇ ಬುಧಃ । 

ತತಃ ಸಂವತ್ಸರೇ ಪೂರ್ಣೇ ವ್ರಶೋದ್ಯಾಪನಮಾಚರೇತ್‌ ॥೬೧॥ 
ಶತರುದ್ರಾಭಿಜಪ್ರೇನ ಸ್ನಾಪಯೇತ್ರತಿಮೇ ಜಲೈಃ । 

ಆಗಮೋಕ್ತೇನ ಮಂತ್ರೇಣ ಸಂಪೂಜ್ಯ ಗಿರಿಜಾಶಿವೌ ॥ ೬೨॥ 


೫೫, "" ದೇವತೆಗಳಿಗೆ ಒಡೆಯಳೂ, ಮರೆಹೊಕ್ಕವರ ಭಯವನ್ನು ಪರಿಹರಿ 
ಸುವವಳೂ, ವರದಾಯಕಳೂ ಆದ ಓ ಶಿವಸತಿಯೆ! ಅರ್ಥ್ಯವನ್ನು ಪರಿಗ್ರಹಿಸು.?' 

೫೬, ಹೀಗೆ ಮೂರುಸಾರಿ ಉಚ್ಚರಿಸಿ ಒಮ್ಮನಸ್ಸಿನಿಂದ ಅರ್ಫುವನ್ನು 
ಕೊಟ್ಟು ಗಂಧ, ಪುಷ್ಪ, ಅಕ್ಬತ, ಧೂಪ, ದೀಪಗಳನ್ನು ಅರ್ನಿಸಬೇಕು. 

೫೭. ತುಪ್ಪದಿಂದ ಸಹಿತವಾದ ಪಾಯಸವನ್ನು ನಿವೇದಿಸಿ ಹವಿಸ್ಸನ್ನು 
ನೂರೆಂಟು ಸಲ ಮೂಲಮಂತ್ರದಿಂದ ಹೋಮಮಾಡಬೇಕು. 

೫೮, ಬಳಿಕ ನೈವೇದ್ಯವನ್ನು ತೆಗೆದು ಧೂಪ, ಮಂಗಳಾರತಿಗಳನ್ನುಮಾಡಿ 
ತಾಂಬೂಲವನ್ನರ್ಪಿಸಿ ನಮಸ್ಕರಿಸಬೇಕು. 

೫೯. ಅನಂತರ ಬ್ರಾಹ್ಮಣದಂಪತಿಗಳನ್ನು ಪೂಜಿಸಿ ಭೋಜನಮಾಡಿಸ 
ಬೇಕು. 

೬೦. ಹೀಗೆಯೇ ಸಾಯಂಕಾಲವೂ ಪೂಜೆಗೈ ದು ಬ್ರಾಹ್ಮಣರ ಅನುಮತಿ. 
ಯಿಂದ ರಾತ್ರಿಯಲ್ಲಿ ಹಾಲಿನಿಂದಾದ ಹವಿಸ್ಸನ್ನು ಮೌನವಾಗಿ ಭುಂಜಿಸಬೇಕು. 

೬೧. ಜ್ಞಾನಿಯು ಹೀಗೆ ಒಂದು ವರ್ಷಕಾಲ ಎರಡು ಪಕ್ಸಗಳಲ್ಲಿಯೂ 
ವ್ರತಾನುಷ್ಮಾನಮಾಡಿ ವರ್ಷಾಂತ್ಯದಲ್ಲಿ ಉದ್ಯಾಪನೆಯನ್ನುಮಾಡಜೇಕು. 

೬೨-೬೩. ಪಾರ್ವತೀಪರಮೇಶ್ವರರ ಪ್ರತಿಮೆಗಳಿಗೆ ನೀರಿನಿಂದ ನೂರಾ 


ವೃತ್ತಿ ರುದ್ರಾಭಿಷೇಕ ಮಾಡಿ ಆಗಮೋಕ್ತಮಂತ್ರದಿಂದ ಪೂಜಿಸಿ, ಸದಾಚಾರ 


೨೫೬ ಶ್ರೀ ಸ್ಕಾಂದಮೆಹಾಪುರಾಣಂ 


ಸವಸ್ಮಂ ಸಸುವರ್ಣಂ ಚ ಕಲಶಂ ಪ್ರತಿಮಾನ್ವಿತಂ । 

ದತ್ವಾಚಾರ್ಯಾಯ ಮಹತೇ ಸದಾಚಾರರತಾಯ ಚೆ। 

ಬ್ರಾ ಹ ೈಣಾನ್ಸೊ ೇಜಯೇದ್ಭ ಕ್ರ್ಯಾ ಯಥಾಶಕ್ತ್ಯಾಭಿಪೂಜ್ಯ ಚೆ ॥ ೬೩ ॥ 
ದಷ್ಯಾ ಚ್ಚ ದಕ: ಣಾಂ ತೇಭ್ಯೋ e ಗೋಹಿರಣ್ಕಾಂಬರಾದಿಳೆಂ । 


ಚೂಜಿತ ತದನುಜ್ಞಾ ತಃ ಸಹೇಷ ತ್ವಜನ ಬಂಧುಭಿಃ ॥ ೬೪ ॥ 
ಏನಂ ಯಃ ಕುರುತೇ ಭಕ್ತ್ಯಾ ವ್ರತಂ ತ್ರೈಲೋಕ್ಯವಿಶ್ರುತಂ | 
ತ್ರಿ4ಸಪ್ತಕುಲಮುದ್ಭೃತ್ಯ ಭುಕ್ತ್ವಾ ಭೋಗಾನ್ಯಥೇಪ್ಸಿತಾನ್‌ ೬೫ ॥ 
ಇಂದ್ರಾದಿಲೋಕಪಾಲಾನಾಂ ಸ್ಥಾನೇಷು ರಮತೇ ಧ್ರುವಂ 1 
ಬ್ರಹ್ಮಲೋಕೇ ಚೆ ರಮತೇ ವಿಷ್ಣು ಲೋಕೇ ಚೆ ಶಾಶ್ವತೇ ॥ ೬೬ ॥ 
ಶಿನಲೋಕಮಫಥ ಪ್ರಾಪ್ಯ ತತ್ರ ಕಲ್ಪಶತಂ ಪುನಃ । 

ಭುಕ್ತ್ವಾ ಭೋಗಾನ್ಸುನಿಪುಲಾಂಛಿವಮೇವ ಪ್ರಪದ್ಯತೇ 1 ೬೭॥ 
ಮಹಾನ್ರ ತಮಿದಂ ಪ್ರೋಕ್ತ ೦ ತೈಮಪಿ ಶ್ರ ದ್ಧ ಈ ಚರ I 

ಅತ್ಯಂತ pS ನಾಪಿ ಅಪ್ಪ ಸೇ ಚ ನುನೋರಥಂ ॥೬೮॥ 
ಇತ್ಯಾದಿಷ್ಟಾ ಮುನೀಂದ್ರೇಣ ಸಾ bl ಮುದಿತಾಭೃಶೆಂ 1 
ಪ್ರತ್ಯಬ್ರನೀತ್ಸುವಿಶ್ರಜ್ಧಾ ತದ್ವಾಕ್ಯಂ ಸುಮನೋಹರಂ ॥೬೯॥ 


ನಿರತನಾದ ಉತ್ತಮ ಆಚಾರ್ಯನಿಗೆ ವಸ್ತ್ರ, ಸುವರ್ಣಪ್ರತಿಮೆಗಳಿಂದ ಸಹಿತ 
ವಾದ ಕಲಶವನ್ನು ದಾನಮಾಡಿ ಬ್ರಾ ತ್ರಹ್ಮಣರನ್ನು ಶಕ್ತ್ಯನುಸಾರ ಪೂಜಿಸಿ ಭಕ್ತಿ 
ಯಿಂದ ಭೋಜನಮಾಡಿಸಬೇಕು. 

೬೪. ಅವರಿಗೆ ಗೋವು, ಚಿನ್ನ ಬಟ್ಟಿ, ದಕ್ಸಿಣೆಗಳನ್ನು ಕೊಟ್ಟು ಅವರ 
ಒಪ್ಪಿಗೆಯನ್ನು ಪಡೆದು ಇಷ್ಟಜನರೊಡನೆ ಊಟಮಾಡಬೇಕು. 

೬೫-೬೬. ಶ್ರಿಭುವನದಲ್ಲಿ ಪ್ರಸಿದ್ಧವಾದ ಈ ವ್ರತವನ್ನು ಭಕ್ತಿಯಿಂದಾ 
ಚರಿಸಿದನನು ತನ್ನ ಇಪ್ಪತ್ತೊಂದು ಕುಲವನ್ನುದ್ಧಾರಮಾಡಿ ಇಷ್ಟವಾದ 
ಭೋಗಗಳನ್ನನುಭವಿಸಿ ಇಂದ್ರಾದಿಲೋಕಪಾಲಕರ ಸ್ಥಾನಗಳಲ್ಲಿಯೂ, ಬ್ರಹ್ಮ, 
ಎಷ್ಟು ಲೋಕಗಳಲ್ಲಿಯೂ ಸುಖಗಳನ್ನನುಭವಿಸುವನು. 

೬೭, ತರುವಾಯ ಶಿವಲೋಕವನ್ನು ಹೊಂದಿ ಅಲ್ಲಿ ನೂರು ಕಲ್ಪಕಾಲ 
ಅತಿಶಯ ಭೋಗಗಳನ್ನನುಭವಿಸಿ ಶಿವನನ್ನು ಸೇರುವನು. 

೬೮. ನಾನು ನಿನಗೆ ಹೇಳಿರುವ ಈ ಮಹಾವ್ರತವನ್ನು ಶ್ರದ್ಧೆಯಿಂದಾ 
ಚರಿಸು. ಅತಿದುರ್ಲಭವಾದ ಅಭೀಷ್ಟವನ್ನೂ ಪಡೆಯುವೆ.” 

೬೯. ಹೀಗೆ ಮುನೀಂದ್ರನು ಅಪ್ಪಣೆಮಾಡಲು ಅವಳು ಬಹು ಸಂತೋಷ 
ಗೊಂಡು ಅವನ ಹಿತವಚನವನ್ನು ವಿಶ್ವಾಸದಿಂದ ಸ್ವೀಕರಿಸಿದಳು. 


ಅಸ್ಟಾದಶೋ$ಧ್ಯಾಯಃ ೨೫೭ 


ಅಥ ತಸ್ಯಾಃ ಸಮಾಯಾತಾಃ ಪಿತೃಮಾತೃಸಹೋದರಾಃ | 


ತಂ ಮುನಿಂ ಸುಖಮಾಸೀನಂ ದದೃಶುಃ ಕೃತಭೋಜನಂ ॥೭೦॥ 
ಸಹಸಾಗತ್ಯ ತೇ ಸರ್ವೇ ನಮಶ್ಚಕ್ರುರ್ಮಹಾತ್ಮನೇ!। 
ಪ್ರಸೀದ ನಃ ಪ್ರಸೀದೇತಿ ಗೃಣಂತಃ ಪರ್ಯಸಪೂಜಯನ್‌ ॥೭೧॥ 


ಶ್ರುತ್ವಾ ಚ ತೇ ತಯಾ ಸಾಧ್ವ್ಯಾ ಪೂಜಿತಂ ಪರಮಂ ಮುನಿಂ । 
ಅನುಗ್ರಹಂ ವ್ರತಂ ತಸ್ಯೈ ಶ್ರುತ್ವಾ ಹರ್ಷಂ ಸರಂ ಯಯುಃ ॥೭೨॥ 


ತೇ ಕೃತಾಂಜಲಯಃ ಸರ್ವೇ ತಮೂಚುರ್ಮುನಿಪುಂಗವಂ ॥ ೭೩ ॥ 
ಅದ್ಕ ಧನ್ಯಾ ವಯಂ ಸರ್ವೇ ತವಾಗಮನಮಾತ್ರತಃ । 
ಪಾವಿತಂ ನಃ ಕುಲಂ ಸರ್ವಂ ಗೃಹಂ ಚ ಸಫಲೀಕೃತಂ ॥ ೭೪ ॥ 


ಇಯಂ ಚ ಶಾರದಾ ನಾಮ ಕನ್ಯಾ ವೈಧವ್ಯಮಾಗತಾ । 
ಕೇನಾಂಸಿ ಕರ್ಮಯೋಗೇನ ಕಳು ಭೂಯಸಾ ॥ ೭೫॥ 
ಸೈಷಾದ್ಯ ತವ ಪಾದಾಬ್ದಂ ಪ್ರಪನ್ನಾ ಶರಣಂ ಸತೀ । 


ಆಂ 
ಇಮಾಂ ಸಮುದ ರಾಂಸಹ್ಯಾತ್ಸು ಘೋರಾದ್ದು 8ಖಸಾಗರಾತ್‌ 1 ೭೬ ॥ 
ತ್ವ ಯಾಪಿ ತಾವದಕ್ಸೆ ವ ಸ್ಥಾತವ್ಯಂ ನೋ ಗ್ಗ ಹಾಂತಿಕೇ । 
ಲಿಸ್ಮದ್ದೃಹಮುಕೇಂಷ್ಯ ಸಿ ನ್ಯಾ ನಪೂಜಾಜಪೋಟಚಿತೇ ॥ ೭೭॥ 


೭೦. ಬಳಿಕ ಅವಳ ತಾಯಿ, ತಂದೆ ಸಹೋದರರು ಮನೆಗೆ ಬಂದು 
ಊಟಮಾಡಿ ಸುಖದಿಂದ ಕುಳಿತಿರುವ ಆ ಮುನಿಯನ್ನು ಕಂಡರು. 

೭೧. ಅವರೆಲ್ಲರೂ ಒಡನೆಯೆ ಮಹಾತ್ಮನಾದ ಆ ಮುನಿಗೆ ವಂದಿಸಿ ಪ್ರಸನ್ನ 
ನಾಗೆಂದು ಸ್ತುತಿಸುತ್ತ ಪೂಜಿಸಿದರು. 

೭೨. ಪತಿವ್ರತೆಯಾದ ಶಾರದೆಯು ಮಾಡಿದ ಪೂಜೆಗೆ ಒಲಿದ ಆ ಮುನಿಯು 
ಅವಳಿಗನುಗ್ರ ಹಸಿದ ವ್ರತವನ್ನು ಕೇಳಿ ಅವರೆಲ್ಲರೂ ಆನಂದಿಸಿದರು. 

೭೩-೭೪. ಅವರೆಲ್ಲರೂ ಕೈಮುಗಿದುಕೊಂಡು ಆ ಮುನಿಯನ್ನು ಕುರಿತು 
ಇಂತೆಂದರು :೨44 ಪೂಜ್ಯನೇ ! ನಿನ್ನ ಆಗಮನದಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. 
ನಮ್ಮ ವಂಶ ವೆಲ್ಲವೂ ಪವಿತ್ರವಾಯಿತು. ನಮ್ಮ ಮನೆಯೂ ಸಫಲವಾಯಿತು. 

೭೫. ಈ ನಮ್ಮ ಶಾರದೆಯು ಮಿತಾರಲಾಗದ ಯಾವುದೊ ಒಂದು 
ಕರ್ಮದ ಸಂಬಂಧದಿಂದ ವಿಧವೆಯಾಗಿದ್ದಾಳೆ. 

೭೬, ಇವಳೀಗ ನಿನ್ನ ಅಡಿದಾವರೆಗಳನ್ನು ಮರೆಹೊಕ್ಕಿರುವಳು. ಇವಳನ್ನು 
ಸಹಿಸಲಾಗದ ಘೋರ ದುಃಖಸಮುದ್ರದಿಂದ ಪಾರುಮಾಡಿಸು. 

೭೭. ನೀನು ಇಲ್ಲಿಯೇ ನಮ್ಮ ಮನೆಯ ಹತ್ತಿರದಲ್ಲಿ ಸ್ನಾನ, ಪೂಜೆ, 
ಜಸಗಳಿಗ ಚಿತವಾದ ಮಠದಲ್ಲಿ ವಾಸಿಸು. 

9 


೨೫೮ ಶ್ರೀ ಸ್ಕಾಂದಮಹಾಪುರಾಣಂ 


ಏಷಾ ಬಾಲಾಃಪಿ ಭಗವನ್ಶುರ್ವಂತೀ ತ್ವತ್ಪದಾರ್ಚೆನಂ ! 


ವ್ರತಂ ತ್ವತ್ಸನ್ನಿಧಾನೇನ ಚರಿಷ್ಯತಿ ನುಹಾಮುನೇ ॥ ೭೮೫ 
ಯಾವತ್ಸಮಾಸ್ತಿಮಾಯಾತಿ ವ್ರತಮಸ್ಕಾಸ್ತ ೩ದಂತಿಕೇ ! 

ಉಷಿತ್ವಾ ತಾನದತ್ತೈೆನ ಕೃತಾರ್ಥಾನ್ಯುರು ನೋ ಗುರೋ nn 
ಏವಮಭ್ಯರ್ಥಿತಃ ಸರ್ವೈಸ್ತಸ್ಕಾ ಭ್ರಾತೃಜನಾದಿಭಿಃ । 

ತಥೇತಿ ಸ ಮುನಿಶ್ರೇಷ್ಠಸ್ತತ್ರೋವಾಸ ಮಠೇ ಶುಭೇ ॥೮೦॥ 
ಸಾಪಿ ತೇನೋಪದಿಷ್ಟೇನ ಮಾರ್ಗೇಣ ಗಿರಿಜಾಶಿವೌ । 

ಅರ್ಚಯಂತೀ ವ್ರತಂ ಸಮ್ಯಕ್ಹಚಾರ ನಿಮಲಾ ಸತೀ ॥ ೮೧ ॥ 


ಇತಿ ಶ್ರೀ ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ "4 ಉಮಾಮಹೇಶ್ವರ 
ವ್ರತಾಚರಣಂ ನಾವಾ ಸ್ವಾದಶೋತಧ್ಯಾಯಃ 





೭ಲೆ. ಎಲ್ಫೈ ಮುನಿವರ್ಯನೆ! ಈ ನಮ್ಮ ಶಾರಡೆಯೂ ನಿನ್ನ ಪಾದಗಳನ್ನು 
ಪೂಜಿಸುತ್ತ ನಿನ್ನ ಹತ್ತಿರವೇ ವ್ರತವನ್ನಾಚರಿಸುವಳು. 

೭೯. ಗುರುವೆ! ನಿನ್ನ ಸನ್ನಿಧಿಯಲ್ಲಿ ಇವಳ ವ್ರತವು ಮುಗಿಯುವವರೆಗೆ 
ನೀನಿಲ್ಲಿ ವಾಸಿಸುತ್ತ ನಮ್ಮನ್ನು ಧನ್ಯರನ್ನಾಗಿಸು.? 

೮೦. ಆ ಶಾರದೆಯ ಸಹೋದರರೇ ಮೊದಲಾದವರು ಹೀಗೆ ಪ್ರಾರ್ಥಿಸಲು 
ಆ ಮುನಿವರ್ಯನು ಹಾಗೆಯೇ ಆಗಲೆಂದು ಒಪ್ಪಿ ಶುಭಕರವಾದ ಆ ಮಠದಲ್ಲಿಯೆ. 
ವಾಸಮಾಡಿದನು. 

೮೧. ಅವಳೂ ಶುದ್ಧಳಾಗಿ ಅವನು ಹೇಳಿದ ರೀತಿಯಿಂದಲೇ ಉಮಾ 
ಮಹೇಶ್ವರರನ್ನರ್ಚಿಸುತ್ತ ವ್ರತವನ್ನು ಚೆನ್ನಾಗಿ ಆಚರಿಸಿದಳು. 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮೆಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಉಮಾಮ ಹೇಶ್ವರವ್ರತಾಚರಣ''ವೆಂಬ 
ಹದಿನೆಂಟನೆಯ ಅಧ್ಯಾಯವು ಮಂಗಿದುದು 


8 ಶ್ರೀಃ ॥ 


ಅಥೈಕೋಸವಿಂತೋಧ್ಯಾಯಃ 


ಶಾರದಾಖ್ಯಾನವರ್ಣನಂ 

ಸೂತ ಉವಾಚ 
ಏವಂ ಮಹಾವ್ರತಂ ತಸ್ಯಾಶ್ಚರಂತ್ಯಾ ಗುರುಸನ್ನಿಧೌ । 
ಸಂವತ್ಸಕೋ ವ್ಯತೀಯಾಯ ನಿಯಮಾಸಕ್ತಚೇತಸಃ HO 
ಸಂವತ್ಸರಾಂತೇ ಸಾ ಬಾಲಾ ತತ್ತೈನ ಪಿತೃಮುಂದಿರೇ 1 
ಚಕಾರೋದ್ಯಾಪನಂ ಸಮ್ಯಗಿಪ್ರಭೋಜನಪೂರ್ನ್ವಕಂ ॥೨॥ 
ದತ್ವಾ ಚ ದಕ್ಷಿಣಾಂ ತೇಭ್ಯೋ ಬ್ರಾಹ್ಮಣೇಭ್ಯೋ ಯಥಾರ್ಹತಃ । 
ವಿಸೃಜ್ಯ ತಾನ್ನಮಸ್ಕೃತ್ಯ ಪಿತೃಭ್ಯಾಮಭಿನಂದಿತಾ HAN 
ಉಪೋಷಿತಾ ಸ್ವಯಂ ತಸ್ಮಿನ್ನಿನೇ ನಿಯಮಮಾಶ್ರಿತಾ । 
ಜಜಾಪ ಪರಮಂ ಮಂತ್ರಮುಪದಿಷ್ಟಂ ಮಹಾತ್ಮನಾ ॥೪॥ 
ಅಥ ಪ್ರದೋಷಸಮಯೇ ಪ್ರಾಪ್ತೇ ಸಂಪೂಜ್ಯ ಶಂಕರಂ 1 
ತಸ್ಮಿನ್ಸೈಹಾಂತಿಕಮಠೇ ಗುರೋಸ್ತಸ್ಯ ಚೆ ಸನ್ನಿಧೌ TET 
ಜಪಾರ್ಚನರತಾ ಸಾಧ್ಯೀ ಧ್ಯಾಯಂತೀ ಸರಮೇಶ್ವರಂ | 
ತಸ್ಮಿನ್‌ ಜಾಗರಣೇ ರಾತ್ರಾವುಪವಿಷ್ಟಾ ಶಿವಾಂತಿಕೇ ॥೬॥ 


ಕನ್ನಡದ ಅನುವಾದ 
ಶಾರದಾಖ್ಯಾನವರ್ಣನ 


೧. ಸೂತನು ಹೇಳುತ್ತಾನೆ :--ಅವಳು ಹೀಗೆ ಗುರುವಿನ ಬಳಿ ನಿಯಮ 
ನಿರತಳಾಗಿ ಮಹಾವ್ರತವನ್ನಾಚರಿಸುತ್ತಿರಲು ಒಂದು ವರ್ಷವು ಕಳೆಯಿತು. 

೨. ವರ್ಷದ ಕೊನೆಯಲ್ಲಿ ತಂಡೆಯ ಮನೆಯಲ್ಲಿಯೇ ಉದ್ಯಾಪನೆಯನ್ನು 
ಮಾಡಿ ಆ ಶಾರಡೆಯು ಬ್ರಾಹ್ಮಣಸಂತರ್ಪಣೆಯನ್ನು ಮಾಡಿಸಿದಳು. 

೩. ಬ್ರಾಹ್ಮಣರಿಗೆ ಅರ್ಹತೆಗೆ ತಕ್ಕಂತೆ ದಕ್ಷಿಣೆಯನ್ಸಿತು, ನಮಸ್ಕರಿಸಿ 
ಅವರನ್ನು ಕಳುಹಿಸಿದಳು. ಇದರಿಂದ ತಂಜಿತಾಯಿಗಳು ಅವಳನ್ನು ಹೊಗಳಿದರು. 

೪. ಅವಳು ಆದಿನ ಉಪವಾಸವಿದ್ದು ನಿಯಮದಿಂದ ಮುನಿಯು 
ಉಪದೇಶಿಸಿದ ಮಂತ್ರವನ್ನು ಜಪಿಸಿದಳು. 

೫-೬. ಅನಂತರ ಸಾಯಂಕಾಲ ಆ ಮನೆಯ ಹತ್ತಿರದ ಮಠದಲ್ಲಿ 
ಗುರುವಿನ ಸನ್ನಿಧಿಯಲ್ಲಿ ಜಪ, ಪೂಜೆಗಳಲ್ಲಿ ಆಸಕ್ಕಳಾಗಿ ಶಿವನನನ್ನೇ ಧ್ಯಾನಿಸುತ್ತ 
ನಿದ್ರೆ ಮಾಡದೆ ಕುಳಿತುಕೊಂಡಳು. 


೨೬೦ ಶ್ರೀ ಸ್ಕಾಂದೆಮಹಾಪುರಾಣಂ 


ತಸ್ಯಾಂ ರಾತ್ರೌ ತಯಾ ಸಾರ್ಧಂ ಸಮುನಿರ್ಜಗದಂಬಿಕಾಂ ಟಃ 
ಜಸಧ್ಯಾನ ತಪೋಭಿಶ್ಚ ತೋಷಯಾಮಾಸೆ ಪಾರ್ವತೀಂ ॥೭॥ 
ತಸ್ಯಾಶ್ಚ ಭಕ್ತ್ಯಾ ವ್ರತಭಾವಿತಾಯಾ 
ಮುನೇಸ್ತಪೋಯೋಗಸಮಾಧಿನಾ ಚ । 
ತುಷ್ಟಾ ಭವಾನೀ ಜಗದೇಕಮಾತಾ 
ಪ್ರಾದುರ್ಬಭೂಮಾ ಕೃತಸಾಂದ್ರಮೂರ್ತಿಃ ॥೮॥ 
ಪ್ರಾಮರ್ಭೂತಾ ಯದಾ ಗೌರೀ ತಯೋರಗ್ರೇ ಜಗನ್ಮಯೂ | 
ಅಂಧೋಃಫಿ ತತ್ಕೃಣಾದೇವ ಮುನಿಃ ಪ್ರಾಪ ದೃಶೋರ್ದ್ವ್ವಯಂ ॥೯॥ 
ತಾಂ ನೀಳ್ಸ್ಯ ಜಗತಾಂ ಧಾತ್ರೀಮಾನಿರ್ಭೂತಾಂ ಪುರಃ ಸ್ಥಿತಾಂ | 
ನಿಸೇತತುಸ್ತತ್ಸದಯೋಃ ಸ ಮುನಿಃ ಸಾಚ ಕನ್ಯಕಾ ॥ ೧೦॥ 
ತೌ ಭಕ್ತಿಭಾವೋಚ್ಛ ಎಸಿತಾಂಮಲಾಶೆಯಾ 
ವಾನಂದಬಾಷ್ಸೋಕ್ಸಿತಸರ್ವಗಾಶ್ರೌ । 
ಉತ್ಸಾಪ್ಯೆ ದೇವೀ ಕೃಪಯಾ ಪರಿಪ್ಲುತಾ 


ಪ್ರೇಮ್ಡಾ ಬಭಾಷೇ ಮೃದುವಲ್ಲುಭಾಷಿಃಕೀ ॥೧೧॥ಏ 
ದೇವ್ರ್ಯನಾಚ:-- 
ಪ್ರೀತಾಃಸ್ಮಿ ತೇ ಮುನಿಶ್ರೇಷ್ಮ ವತ್ಸೇ ಪ್ರೀತಾಂಸ್ಮಿ ಶೇಂನಘೇ । 
ಕಿಂ ವಾ ದದಾಮ್ಯಭಿಮತಂ ದೇವಾನಾಮಪಿ ದುರ್ಲಭಂ ॥ ೧೨॥ 


೭, ಆ ರಾತ್ರಿ ಆ ಮುನಿಯು ಆ ಪತಿವ್ರತೆಯೊಡನೆ ಜಸ, ಧ್ಯಾನ, 
ತಪಸ್ಸುಗಳಿಂದ ಜಗನ್ಮಾತೆಯಾದ ಪಾರ್ವತಿಯನ್ನು ಸಂಶೋಷಗೊಳಿಸಿದನು. 

೮. ವ್ರತವನ್ನಾಚರಿಸುತ್ತಿರುವ ಆ ಸಾಧ್ವಿಯ ಭಕ್ತಿಯಿಂದಲೂ, ಮುನಿಯ 
ತಪಸ್ಸು, ಯೋಗ, ಧ್ಯಾನಗಳಿಂದಲೂ, ತುಷ್ಪಳಾದ ಭವಾಥಿಯು ಅವರಿಗೆ 
ಪ್ರತ್ಯಕ್ಪಳಾದಳು. 

೯. ಗೌರಿಯು ಪ್ರತ್ಯಕ್ಸಳಾದ ಕೂಡಲೆ ಕುರುಡನಾದ ಆ ಮುನಿಯು 
ಕೂಡಲೆ ಎರಡು ಕಣ್ಣುಗಳನ್ನೂ ಪಡೆದನು. 

೧೦. ಮುನಿಯೂ, ಶಾರದೆಯೂ ಪ್ರತ್ಯಕ್ಷಳಾಗಿ ಮುಂದೆ ನಿಂತಿರುವ 
ಆ ಜಗಜ್ಜನನಿಯನ್ನು ನೋಡಿ ಅವಳ ಪಾದಗಳಿಗೆರಗಿದರು. 

೧೧. ಅವರಲ್ಲಿ ದಯೆಗೊಂಡ ಪಾರ್ವತಿಯು ಭಕ್ತಿಯಿಂದ ಹೆಚ್ಚಿದ ಪವಿತ್ರ 
ಭಾವನೆಯುಳ್ಳವರೂ, ಆನಂದಬಾಪ್ಪದಿಂದ ಒದ್ದೆಯಾದ ಸಮಸ್ತ ದೇಹವುಳ್ಳ 
ವರೂ ಆದ ಆ ಇಬ್ಬರು ಭಕ್ತರನ್ನೂ ಕುರಿತು ಮೃದುಮಧುರವಾದ ಮಾತಿನಿಂದ 
ಇಂತೆಂದಳು. 

೧೨. ಮುನಿವರ್ಯ! ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಮಗಳೆ! ನಿನ್ನ 


ಏಕೋನವಿಂಶೋ5ಧ್ಯಾಯಃ ೨೬೧ 


ಮುಸನಿರುವಾಚ :-- 
ಏಷಾ ತು ಶಾರದಾ ನಾಮ ಕನ್ಯಾ ತು ಗತಭರ್ತೃಕಾ। 
ಮಯಾ ಪ್ರತಿಶ್ರುತಂ ಚಾಸ್ಯ ತುಷ್ಟೇನ ಗತಚಕ್ಸುಷಾ ॥ ೧೩॥ 
ಸಹ ಬರ್ತಾ ಚಿರಂ ಕಾಲಂ ನಿಹೃತ್ಯ ಸುತಮುತ್ತಮಂ | 
ಲಭಸ್ಟೇತಿ ಮಯಾ ಪ್ರೋಕ್ತಂ ಸತ್ಯಂ ಕುರು ನಮೋಸ್ತುತೇ 0 ೧೪ ॥ 
ಶ್ರೀ ದೇವ್ಯುವಾಚ ನಾ 
ಏಷಾ ಪೂರ್ವಭನೇ ಜಾಲಾ ದ್ರಾನಿಡಸ್ಕ ದ್ವಿಜನ್ಮನಃ । 
ಆಸೀದ್ದ್ವಿತೀಯಾ ದಯಿತಾ ಭಾಮಿನೀ ನಾಮ ವಿಶ್ರುತಾ ॥ ೧೫ ॥ 
ಸಾ ಭರ್ತೃಪ್ರೇಯಸೀ ನಿತ್ಯಂ ರೂಪಮಾಧುರ್ಯಪೇಶಲಾ । 
ಭರ್ತಾರಂ ವಶಮಾನಿನ್ಯೇ ರೂಪವಶ್ಯಾದಿಕೈತವೈಃ ॥ ೧೬॥ 
ಅಸ್ಯಾಂ ಚಾಸಕ್ತಹೃದಯಃ ಸ ನಿಪ್ರೋ ಮೋಹಯುಂತ್ರಿತಃ । 
ಕದಾಜಿದಪಿ ನೈನಾಃಗಾಜ್ದೆ ತೀಸ್ಮಪಶ್ಚ್ವೀಂ ಪತಿವ್ರತಾಂ ॥ ೧೭ ॥ 
ಅನಭ್ಯಾಃಗಮನಾದ್ಭರ್ತುಃ ಸಾ:ನಾರೀ ಪುತ್ರನರ್ಜಿತಾ । 
ಸದಾ ಶೋಕೇನ ಸಂತಪ್ತಾ ಕಾಲೇನ ನಿಧನಂ ಗತಾ 1 ೧೮॥ 
ಅಸ್ಯಾ ಗೃಹ ಸಮಿಾಸಸ್ಥೋ ಯಃ ಕಶಿ ದಾ ,ಹೃಣೋ ಯುವಾ । 


AES 
ಇಮಾಂ ನೀಕ್ಸ್ಯಾಫ ಚಾರ್ನಂಗೀಂ ಕಾಮಾರ್ತಃ ಕರಮಗ್ರಹೀತ್‌ ॥೧೯॥ 


ಕಾಕ ಕಾರಾ ತ್ತು ಸಸ ಸಸಸ್ಠೂ್ಠೂ್ಮೂ್ಮೂ್ಮೂ್ಟೂ್ಮೂ್ಣೂ್ಣೂ್ಣೂ್ಣ್ಣ್ಮ್ಣ್ಣ್ಣೂೂ್ಮೂೂ, ಲ್ಯ ಷಸ ತ್ರೂ್ರ್ಪಬ್ಞಚಚ್ಛ್ಠ ಸ ರಾದ 


ತಪಸ್ಸಿಗೂ ಮೆಚ್ಚಿರುವೆನು. ದೇವತೆಗಳಿಗೂ ದುರ್ಲಭವಾದ ಯಾವ ವರವನ್ನು 
ನಿಮಗೀಯಲಿ. 

೧೩-೧೪. “ಕಣ್ಣಿಲ್ಲದ ನಾನು ವಿಧವೆಯಾದ ಈ ಶಾರದೆಗೆ ಒಲಿದು ಗಂಡ 
ನೊಡನೆ ಬಹುಕಾಲ ವಿಹರಿಸಿ ಉತ್ತಮ ಪುತ್ರನನ್ನು ಪಡೆಯೆಂದು ಹೇಳಿರುವೆನು. 
ದೇವಿ! ಇದನ್ನು ನಡೆಯಿಸು. ನಿನಗೆ ನಮಸ್ಕಾರವು.'' 

೧೫-೧೬. ಶ್ರೀದೇವಿಯು ಹೇಳುತ್ತಾಳೆ:--""ಇವಳು ಹಿಂದಿನ ಜನ್ಮದಲ್ಲಿ 
ದ್ರವಿಡದೇಶದ ಬ್ರಾಹ್ಮಣನಿಗೆ ಭಾಮಿನಿಯೆಂದು ಪ್ರಸಿದ್ಧಳಾಗಿ ಎರಡನೆ ಹೆಂಡತಿ 
ಯಾಗಿದ್ದಳು. ಇವಳು ಸೌಂದರ್ಯಾದಿಗಳಿಂದ ಗಂಡನಿಗೆ ಪ್ರಿಯಳಾಗಿ ಅವನನ್ನು 
ಸೌಂದರ್ಯ, ವಶೀಕರಣ ಸಾಮಗ್ರಿಗಳಿಂದ ತನ್ನ ವಶಮಾಡಿಕೊಂಡಳು. 

೧೭. ಅದರಿಂದ ಇವಳಲ್ಲಿ ಆಸಕ್ತನಾದ ಆ ಬ್ರಾಹ್ಮಣನು ಮೋಹಗೊಂಡು 
ಒಂದುದಿನವಾದರೂ ಪತಿವ್ರತೆಯಾದ ಹಿರಿಯ ಹೆಂಡತಿಯ ಬಳಿಗೆ ಹೋಗಲಿಲ್ಲ. 

೧೮. ಗಂಡನು ತನ್ನೆಡೆಗೆ ಬಾರದಿರುವುದರಿಂದ ಮಕ್ಕಳಿಲ್ಲದ ಆ ಹಿರಿಯ 
ಹೆಂಡತಿಯು ಯಾವಾಗಲೂ ದುಃಖಿಸುತ್ತಿದ್ದು ಕಾಲಕ್ರಮದಿಂದ ಮಡಿದಳು. 

೧೯. ಈ ಭಾಮಿನಿಯ ಮನೆಯ ಸಮಾಸದಲ್ಲಿ ವಾಸವಾಗಿದ್ದ ಒಬ್ಬ 


೨೬೨ ಶ್ರೀ ಸ್ಯಾಂದಮಹಾಪುರಾಣಂ 


ಅನಯಾ ರೋಷತಾಮ್ರಾಕ್ಸ್ಸ್ಯಾ ಸವಿಪ್ರಸ್ತು ನಿವಾರಿತಃ । 


ಇಮಾಂ ಸ್ಮರನ್ಹಿನಾ ನಕ್ತಂ ನಿಧನಂ ಪತ್ಯಪದ್ಯತ 1 ೨೦॥ 
ಏಷಾ ಸಂಮೋಹ್ಯ ಭರ್ತಾರಂ ಜ್ಯೇಷ್ಠ ಸತ್ನ್ಯಾಂ ಪರಾಜ್ಮುಖಂ । 

ಚಕಾರ ತೇನ ಪಾಪೇನ ಭವೇಸಸ್ಮಿನ್ವಿಧವಾಂಭವತ್‌ ॥ ೨೧॥ 
ಯಾಃ ಕುರ್ವಂತಿ ಸ್ತ್ರಿಯೋ ಲೋಕೇ ಜಾಯಾಪತ್ಯೋಶ್ಚ ವಿಪ್ರಿಯಂ । 
ತಾಸಾಂ ಕೌಮಾರವೈಥವ್ಯಮೇಕವಿಂಶತಿಜನ್ಮಸು ॥ ೨೨ ॥ 
ಯದೇತಯಾ ಪೂರ್ನಭವೇ ಮತ್ಪೂಜಾ ಮಹತೀ ಕೃತಾ। 

ತೇನ ಪುಣ್ಯೇನ ತತ್ಪಾಸಂ ನಸ್ಟಂ ಸರ್ವಂ ತದೈನಹಿ ॥ ೨೩ ॥ 
ಯೋ ವಿಪ್ರೋ ವಿರಹಾರ್ತಃ ಸನ್ಮೃತಃ ಕಾಮನಿಮೋಹಿತಃ । 

ಸೋಸ್ಯಾಃ ಹಾಣಿಗ್ರಹೆಂ ಕೃತ್ವಾ ಭವೇಸಸ್ಮಿನ್ನಿಧನಂ ಗತಃ ॥ ೨೪ ॥ 
ಪ್ರಾಗ್ಗೆ ನ್ಮಸತಿರೇತಸ್ಯಾಃ ಸಾಂಡ್ಯರಾಷ್ಟ್ರೇಷು ಸೋಧುನಾ । 

ಜಾತೋ ನಿಪ್ರವರಃ ಶ್ರೀಮಾನ್ಸದಾರಃ ಸಪರಿಚ್ಛದಃ ॥ ೨೫ ॥ 
ತೇನ ಭರ್ತ್ರಾ ಪ್ರತಿನಿಶಂ ಸೈಷಾ ಪ್ರೇಮ್ಡಾಂಭಿಸಂಗತಾ | 

ಸ್ವಪ್ನೇ ರತಿಸುಖಂ ಯಾತು ಶ್ರೇಷ್ಠಂ ಜಾಗರಣಾದಪಿ ॥ ೨೬ ॥ 





ಬ್ರಾಹ್ಮಣಯುಕವನು ಸುಂದರಿಯಾದ ಇವಳನ್ನು ನೋಡಿ ಕಾಮಹೀಡಿತನಾಗಿ 
ಇವಳ ಕೈಯನ್ನು ಹಿಡಿದನು. 

೨೨. ಇವಳು ಕೋಪದಿಂದ ಕೆಂಪೇರಿದ ಕಣುಳ್ಳವಳಾಗಿ ಆ ಬ್ರಾಹ್ಮಣ 
ನನ್ನು ನಿರಾಕರಿಸಲು ಅವನು ಇವಳನ್ನೆ ಹೆಗಲು ರಾತ್ರಿ ಸ್ಮರಿಸುತ್ತ ಮಡಿದನು. 

೨೧. ಇವಳು ಗಂಡನನ್ನು ಮೋಹಗೊಳಿಸಿ ಹಿರಿಯ ಹೆಂಡತಿಯನ್ನು ತೊರೆ 
ಯಿಸಿದ ಪಾಪದಿಂದ ಈ ಜನ್ಮದಲ್ಲಿ ವಿಧವೆಯಾದಳು. 

೨೨. ಲೋಕದಲ್ಲಿ ದಂಪತಿಗಳಿಗೆ ಯಾರು ಕೆಟ್ಟುದನ್ನು ಮಾಡುವರೊ; 
ಅವರು ಇಪ್ಪತ್ತೊಂದು ಜನ್ಮಗಳಲ್ಲಿ ಬಾಲವಿಧವೆಯರಾಗುವರು. 

೨೩. ಇವಳು ಹಿಂದಿನ ಜನ್ಮದಲ್ಲಿ ಅಧಿಕವಾಗಿ ನನ್ನ ಪೂಜೆಯನ್ನು ಮಾಡಿದ 
ಪುಣ್ಯದಿಂದ ಆ ಪಾಪನೆಲ್ಲವೂ ಆಗಲೆ ಪರಿಹಾರವಾಯಿತು. 

೨೪. ಯಾವ ಬ್ರಾಹ್ಮಣನು ಇವಳ ಅಗಲಿಕೆಯಿಂದ ಕಾಮಪೀಡಿತನಾಗಿ 
ಮಡಿದನೊ, ಅವನೇ ಈ ಜನ್ಮದಲ್ಲಿ ಇವಳನ್ನು ಮದುವೆಮಾಡಿಕೊಂಡು ಮೃತ 
ನಾದನು. 

೨೫. ಇವಳ ಹಿಂದಿನ ಜನ್ಮದ ಪತಿಯಾದ ಬ್ರಾಹ್ಮಣನು ಈಗ ಪಾಂಡ್ಯ 
ದೇಶದಲ್ಲಿ ಪತ್ತೀಸಮೇತನಾಗಿದ್ದಾನೆ. 

೨೬, ಇವಳು ಪ್ರತಿ ರಾತ್ರಿಯೂ ಆ ಗಂಡನೊಡನೆ ಸ್ವಪ್ನದಲ್ಲಿ ಪ್ರೀತಿಯಿಂದೆ 
ಸೇರಿ ಜಾಗರಣ ಕಾಲಕ್ಕಿಂತ ಹೆಚ್ಚಾದ ರತಿಸೌಖ್ಯವನ್ನು ಪಡೆಯಲಿ, 


ಏಕೋನನಿಂಶೋರಧ್ಯಾಯಃ ೨೬4 


ಷಷ್ಟ್ರ್ಯುತ್ತರತ್ರಿ ಶತಯೋಜನದೂರಸಂಸ್ಕೋ 
ದೇಶಾದಿತೋ ದ್ವಿಜವರಃ ಸಚ ಕರ್ಮಗತ್ಯಾ 1 


ಏನಾಂ ವಧೂಂ ಪ್ರತಿನಿಶಂ ಮನಸೋಇಂಭಿರಾಮಾಂ 


ಸ್ವಷ್ಟೇಷು ಪಶ್ಯತಿ ಚಿರಂ ರತಿಮಾದಧಾನಃ ॥ ೨೭ ॥ 
ಸೈಷಾನೈ ಸ್ವಪ್ನಸಂಗತ್ಯಾ ಪತ್ಯುಃ ಪ್ರತಿನಿಶಂ ಸತೀ । 
ಕಾಲೇನ ಲಪ್ಸ್ಯತೇ ಪುತ್ರಂ ವೇದನೇದಾಂಗಸಾರಗಂ ॥ ೨೮ ॥ 
ಏತಸ್ಯಾಂ ತನಯಂ ಜಾತಮಾತ್ಮನಶ್ಚಿರಸಂಗಮಾತ್‌ । 
ಸೋಪಿ ವಿಸ್ರೋನಿಶಂ ಸೃಷ್ಟೇ ದ್ರಕ್ಸ್ಟ್ಯತಿ ಸ್ರೇಮಭಾವಿತಂ ॥೨೯॥ 
ಅನಯಾರಾಧಿತಾ ಪೂರ್ವೇ ಭವೇ ಸಾಂಹಂ ಮಹಾಮುನೇ । 
ಅಸ್ಕೈನ ವರದಾನಾಯ ಪ್ರಾದುರ್ಭೂತಾಸ್ಮಿ ಸಾಂಪ್ರತಂ ॥ ೩೦8 

ಸೂತ ಉವಾಚ ;-- 

ಅಥೋನವಾಚ ಮಹಾದೇವೀ ತಾಂ ಬಾಲಾಂ ಪ್ರತಿ ಸಾದರಂ । 
ಅಯಿ ವತ್ಸೇ ಮಹಾಭಾಗೇ ಶೃಣು ಮೇ ಪರಮಂ ವಚಃ 1 ೩೧॥ 
ಯದಾ ಕದಾಪಿ ಭರ್ತಾರಂ ಕ್ವಾಪಿ ದೇಶೇ ಪುರಾತನಂ । 
ದ್ರಳ್ಸ್ಯಸಿ ಸ್ವಸ್ನದೃಷ್ಟಂ ಪ್ರಾಕ್‌ ಜ್ಞಾಸ್ಯಸೇ ತ್ವಂ ವಿಚಕ್ಸಣಾ ॥ ೩೨೪ 


೨೭. ಈ ದೇಶದಿಂದ ಮುನ್ನೂರ ಅರುವತ್ತು ಗಾವುದದ ದೂರದಲ್ಲಿರುವ 
ಆ ಬ್ರಾಹ್ಮಣೋತ್ತಮನು ಕರ್ಮವಶದಿಂದ ಪ್ರತಿ ರಾತ್ರಿಯಲ್ಲಿಯೂ ತನಗೆ 
ಪ್ರಿಯಳಾದ ಇವಳನ್ನು ಅನುರಾಗದಿಂದ ಸ್ವಪ್ನದಲ್ಲಿ ನೋಡುತ್ತಾನೆ. 

೨೮. ಸಾಧ್ವಿಯಾದ ಇವಳು ಪ್ರತಿರಾತ್ರಿಯೂ ಆ ಪತಿಯ ಸ್ವಪ್ನಸಮಾಗವು 
ದಿಂದ ಕೆಲವು ಕಾಲದ ಮೇಲೆ ವೇದವೇದಾಂಗಪಾರಂಗತನಾದ ಮಗನನ್ನು 
ಪಡೆಯುವಳು. 

೨೯. ಆ ಬ್ರಾಹ್ಮಣನು ಇವಳಲ್ಲಿ ತನ್ನಿಂದ ಜನಿಸಿದ ಪ್ರಿಯಪುತ್ರನನ್ನು 
ಸ್ವಷ್ಟದೆಲ್ಲಿ ಯಾವಾಗಲೂ ನೋಡುವನು. 

೩೦. ಮುನಿವರ್ಯ! ಹಿಂದಿನ ಜನ್ಮದಲ್ಲಿ ಇವಳು ನನ್ನನ್ನು ಪೂಜಿಸಿರು 
ವುದರಿಂದ ಇವಳಿಗೆ ವರವನ್ಸೀಯಲು ನಾನೀಗ ಪ್ರತ್ಯಕ್ಪಳಾಗಿರುವೆನು.'' 

೩೧. ಸೂತನು ಹೇಳುತ್ತಾನೆ:- ಬಳಿಕ ಗೌರಿಯು ಆ ಬಾಲೆಯನ್ನು 
ಕುರಿತು ಪ್ರೀತಿಯಿಂದ ಹೀಗೆಂದಳು :--"" ಮಗು! ಭಾಗ್ಯವಂತಳಾದ ನೀನು 
ನನ್ನ ಮಾತನ್ನು ಕೇಳು. 

೩೨. ಬುದ್ಧಿ ಶಾಲಿನಿಯಾದ ಫೀನು ಯಾವಾಗಲಾದರೂ ಹಿಂದೆ ಸ್ವಪ್ನದಲ್ಲಿ 
ಕಂಡ ಆ ಹಿಂದಿನ ಪತಿಯನ್ನು ನೋಡುವೆ. 


೨೬೪ ಶ್ರೀ ಸ್ಯಾಂದಮಹಾಪುರಾಣಂ 


ತ್ವಾಂ ಪ್ರಕ್ಸ್ಯತಿ ಸ ವಿಪ್ರೋಃಪಿ ಸುನಯಾಂ ಸ್ವಷ್ಟಲಕ್ಷಣಾಂ । 


ಜಿ 
ತದಾ ಪರಸ್ಪರಾಲಾಪೋ ಯುನಯೋಃ ಸಂಭವಿಷ್ಯತಿ 1 ೩೩ ॥ 
ತದಾ ಸ್ವತನಯಂ ಭದ್ರೇ ತಸ್ಮೈ ದೇಹಿ ಬಹುಶ್ರುತಂ । 

ಫಲಮಸ್ಕ ವ್ರತಸ್ಯಾಗ್ರ್ಯಂ ತಸ್ಯ ಹಸ್ತೇ ಸಮರ್ಪಯ ॥ ೩೪ ॥ 


ತತಃ ಪ್ರಭೃತಿ ತಸ್ಕೈನ ವಶೇ ತಿಸ್ಮ ಸುಮವ್ಯಮೇ। 

ಯುವಯೋರ್ಡೈಹಿಕಃ ಸಂಗೋ ಮಾಭೂತ್ಸ್ವಪ್ನೆರತಾದೃತೇ ॥ ೩೫॥ 

ಕಾಲಾತ್ಸಂಚತ್ವಮಾಪನ್ನೇ ತಸ್ಮಿನ್ಬ್ರಾಹ್ಮಣಸತ್ತಮೇ । 

ಅಗ್ನಿಂ ಪ್ರನಿಶ್ಯ ತೇನೈನ ಸಹ ಯಾಸ್ಯಸಿ ಮತ್ಸದಂ ॥ ೩೬ ॥ 

ಪುತ್ರಸ್ತೇ ಭವಿತಾ ಸುಭ್ರು ಸರ್ವಲೋಕನುನೋರಿವಮಃ । 

ಸಂಪದಶ್ಚ ಭವಿಷ್ಯಂತಿ ಪ್ರಾಪ್ಸ ತೇ ಪರಮಂ ಪದಂ 1 ೩೭॥ 
ಸೂತ ಉವಾಚ: 

ಇತ್ಯುಕ್ತ್ವಾ ತ್ರಿಜಗನ್ಮಾತಾ ದತ್ವಾ ತಸ್ಕೈ ಮನೋರಥಂ | 

ತಯೋಃ ಸಂಪಶ್ಯತೋರೇವ ಶ್ಚಣೇನಾಂದರ್ಶನಂ ಗತಾ ॥೩೮॥ 

ಸಾಃಪಿ ಬಾಲಾ ವರಂ ಲಜ್ಚ್ಯಾ ಪಾರ್ವತ್ಯಾಃ ಕರುಣಾನಿಧೇಃ । 


ಅವಾಪ ಪರಮಾನಂದಂ ಪೂಜಯಾಮಾಸ ತಂ ಗುರುಂ nan 





೩೩. ಅವನೂ ಸುನಯಳೆಂಬ ನಿನ್ನನ್ನು ನೋಡುವನು, ಆಗ ನಿಮ್ಮಿಬ್ಬರಿಗೆ 
ಸಂಭಾಷಣೆ ನಡೆಯುವುದು. 

೩೪. ಆಗ ನೀನು ಈ ವ್ರತದ ಶ್ರೇಷ್ಠಫಲರೂಪನೂ, ವಿದ್ವಾಂಸನೂ ಆದ 
ನಿನ್ನ ಮಗನನ್ನು ಅವನಿಗೆ ಒಪ್ಪಿಸು. 

೩೫. ಸುಂದರಿ! ಅದು ಮೊದಲ್ಗೊಂಡು ನೀನು ಅವನ ಅಧೀನದಲ್ಲಿಯೇ 
ಇರು. ನಿಮ್ಮಾರ್ನರಿಗೆ ಸ್ವಪ್ಪಸಂಗದ ಹೊರತು ದೈಹಿಕಸಂಗವು ಆಗದಿರಲಿ. 

೩೬. ಕಾಲಕ್ರಮದಿಂದ ಆ ಬ್ರಾಹ್ಮಣೋತ್ತಮನು ಮಡಿಯಲು ನೀನೂ 
ಅವನೊಡನೆ ಅಗ್ನಿಯನ್ನು ಪ್ರವೇಶಿಸಿ ನನ್ನ ಸ್ಥಾನಕ್ಕೆ ಬರುವೆ. 

೩೭. ನಿನಗೆ ಸಮಸ್ತಲೋಕಗಳಲ್ಲಿಯೂ ಮನೋಹರನಾದ ಮಗನು ಜಥಿಸು 
ವನು. ಸಂಪತ್ತುಗಳು ವೃದ್ಧಿಯಾಗುವುವು. ಉತ್ತಮಸ್ಥಾನವನ್ನು ಪಡೆಯುವೆ.” 

೩೮. ಸೂತನು ಹೇಳುತ್ತಾನೆ: ಜಗನ್ಮಾತೆಯಾದ ಗೌರೀದೇವಿಯು 
ಹೀಗೆಂದು ಅವಳ ಅಭೀಷ್ಟನನ್ನಿತ್ತು ಅವರಿಬ್ಬರೂ ನೋಡುತ್ತಿರುವಾಗಲೆ 
ಕಣ್ಮರೆಯಾದಳು. 

೩೯. ಆ ಶಾರದೆಯೂ ದಯಾಳುವಾದ ಆ ಪಾರ್ವತಿಯಿಂದ ವರವನು 
ಪಡೆದು ಅತ್ಯಾನಂದವನ್ನು ಹೊಂದಿ ಆ ಗುರುವನ್ನು ಪೂಜಿಸಿದಳು. 


ಏಕೋನವಿಂಶೋತಧ್ಯಾಯಃ ೨೬೫ 


ತಸ್ಯಾಂ ರಾತ್ರಾ 19 ನ್ಯತೀತಾಯಾಂ ಸಮುನಿರ್ಲಬ್ಬಲೋಚನಃ I 

ತಸ್ಯಾ 8 ಪಿತ್ರೋಶ್ಚ ತತ್ಸರ್ವಂ ರಹಸ್ಯಾಚಷ್ಟ ಧರ್ಮವಿತ್‌ ॥೪೦॥ಏ 
ಅಥ ಸರ್ವಾನುಷಾನುಂತ್ರ್ಯ ಶಾರದಾಂ ಚೆ ಯಶಸ್ವಿನೀಂ | 
ನಿಧಾಯಾನುಗ್ರಹೆಂ ತೇಷಾಂ ಯೆಯಾ ಸ್ಕೈರಗತಿರ್ಮುನಿಃ ॥ ೪೧॥ 
ಏನಂ ದಿನೇಷು ಗಚ್ಛತ್ಸು ಸಾ ಬಾಲಾ ಚೆ ಪ್ರತಿಕ್ಸಣಂ । 


ಭರ್ತುಃ ಸಮಾಗಮಂ ಲೇಭೇ ಸ್ವಪ್ನೇ ಸುಖನಿನನರ್ಧನಂ ॥೪೨॥ 
ಗೌರ್ಯಾ ವರಪ್ರದಾನೇನ ಶಾರದಾ ವಿಶದವ್ರತಾ । 

ದಧಾರ ಗರ್ಭಂ ಸ್ಟೆ ್ಸೇಪಿ ಭರ್ತುಃ ಸಂಗಾಂಸುಭಾವತಃ il ೪೩॥ 
ತಾಂ ಶ್ರುತ್ವಾ ಭತೃ “ರಹಿತಾಂ ಶಾರದಾಂ ಗರ್ಭಿಣಿಂ ಸತೀಂ । 

ಸರ್ವೇ ಗಿತಿ ಪ್ರೋಚುಸ್ತಾಂ ಜಾರಿಣೇತಿ ಜಗುರ್ಜನಾಃ 1 ೪೪ ॥ 


ಸಂಪರೇತಸ್ಯ ತದ್ಭರ್ತುರ್ಯೆೇ ಜಾತಿಕುಲಬಾಂಧವಾಃ । 
ತಾಂ ವಾರ್ತಾಂ ದುಃಸಹಾಂ ಶ್ರುತ್ವಾ ಯಯುಸ್ತತ್ಪಿತೃಮಂದಿರಂ ॥ ೪೫ ॥ 
ಅಥ ಸರ್ವೇ ಸಮಾಯಾತಾ ಗ್ರಾಮವೃದ್ಧಾಶ್ಹ ಪಂಡಿತಾಃ । 


ಸಮಾಜಂ ಚಕ್ರಿ ರೇ ತತ್ರ ಕುಲವೃ ಡೆ ಫೇ ಸಮನ್ಸಿ ತೆಂ ॥ ೪೬ 1 
ಅಂತರ್ನ್ವತ್ಲೀಂ ಸಮಾಹೂಯ ಶಾ 'ರದಾಂ ಎಸ | 
ಅತರ್ಜಯನ್ನುಸಂಕ್ರುದ್ಧಾ $ ಫೇಚಿದಾಸನ್ಸರಾಜ್ಮುಖಾಃ ॥ ೪೭॥ 


೪೦. ಪಾರ್ವತಿಯಿಂದ ಕಣ್ಣನ್ನು ನಡೆದ ಧರ್ಮಜ್ಞನಾದ ಅ ಮುನಿಯು 
ಬೆಳಗಾಗಲು ಅವಳ ತಂದೆತಾಯಿಗಳಿಗೆ ನಡೆದ ವೃತ್ತಾಂತವನ್ನೆಲ್ಲ ಗುಟ್ಟಿನಲ್ಲಿ 
ಹೇಳಿದನು. 

೪೧-೪೨. ಆ ಮುನಿಯು ತರುವಾಯ ಶಾರದೆಯನ್ನೂ, ಉಳಿದವರನ್ನೂ 
ಕರೆದು ಸೆ ಸ್ವೇಚ್ಛೆಯಾಗಿ ಹೊರಟುಹೋದನು. ಹೀಗೆ ದಿವಸಗಳು ಕಳೆಯುತ್ತಿರಲು 
ಆ ಶಾರಡೆಯು ಸ್ವಪ್ನದಲ್ಲಿ ಸುಖವನ್ನು ಹೆಚ್ಚಿ ಸುವ ಪತಿಸಂಗವನ್ನು ನಡೆದಳು. 

೪೩. ಶುದ್ಧವಾದ. ವ್ರತವುಳ್ಳ "ಅವಳು ಗೌರಿಯ ವರದಾನದಿಂದೊದಗಿದ 
ಗಂಡನ ಸ್ವಪ್ನಸಮಾಗಮದಂದ ಗರ್ಭಿಣಿಯಾದಳು. 

೪೪. ವಿಧವೆಯಾದ ಶಾರದೆಯು ಗರ್ಭಿಣಿಯಾಗಿರುವುದನ್ನು ಕೇಳಿ ಅವಳು 

ಸಾಧ್ವಿಯಾಗಿದ್ದರೂ ಎಲ್ಲರೂ ಅವಳನ್ನು ವ್ಯಭಿಚಾರಿಣಿಯೆಂದು ನಿಂದಿಸಿದರು. 

೪೫. ಮೃ ತೆನಾದ ಆ ಶಾರದೆಯ Rodd ವಂಶದೆ ಬಂಧುಗಳು ಸಹಿಸ 
ಸ ಆ ಸಮಾಚಾರವನ್ನು ಕೇಳಿ ಅವಳ ತಂದೆಯ ಮನೆಗೆ ಹೋದರು. 

. ತರುವಾಯ ಬಂದಿರುವ ಬಂಧುಗಳೂ, ಗ್ರಾಮವೃದ್ಧರೂ. 
ps ವಂಶದಲ್ಲಿ ವೃದ್ಧರಾದವರೂ ಎಲ್ಲರೂ ಸೇರಿ ಸಭೆಯನ್ನು ಮಾಡಿದರು. 

೪೭. ಅವರು ಗರ್ಭಿಣಿಯಾಗಿ ತಲೆತನ್ಗಿ ಸಿಕೊಂಡಿರುವ ಶಾರದೆಯನ್ನು 
ಕರೆದು ಸಿಟ್ಟಿನಿಂದ ಹೆದರಿಸಿದರು. ಕೆಲವರು ಮುಖವನ್ನು ತಿರುಗಿಸಿಕೊಂಡರು. 

F 





೨೬೬ ಶ್ರೀ ಸ್ಕಾಂದಮ ಹಾಪುರಾಣಂ 


ಅಯಿ ಜಾರಿಣಿ ದುರ್ಬುದ್ಧೇ ಕಿಮೇತತ್ತೇ ವಿಚೇಷ್ಟಿತಂ 1 


ಅಸ್ಮತ್ಯುಲೇ ಸುದುಷ್ಕೀರ್ತಿಂ ಕೃತವತ್ಯಸಿ ಬಾಲಿಶೇ 1೪೮॥ 
ಇತಿ ಸಂತರ್ಜಯಂತಸ್ತೇ ಗ್ರಾಮವೃದ್ಧಾ ಮನೀಷಿಣಃ । 

ಸರ್ವೇ ಸಮ್ಮಂತ್ರಯಾಮಾಸುಃ ಕಿಂ ಕುರ್ಮ ಇತಿ ಭಾಷಿಣಃ ॥೪೯॥ 
ತಕ್ರೋಚುಃ ಕೇಚ ವೃದ್ಧಾಸ್ತಾಂ ಬಾಲಾಂ ಪ್ರತಿ ವಿನಿರ್ವಯಾಃ । 

ಏಷಾ ಪಾಪಮತಿರ್ಬಾಲಾ ಕುಲದ್ವಯವನಿನಾಶಿನೀಂ ॥೫೦॥ 
ಕೃತ್ವಾಃಸ್ಯಾಃ ಕೇಶವಪನಂ ಛಿತ್ಕಾ ಕರ್ಣೌಚ ನಾಸಿಕಾಂ 1 

ನಿರ್ವಾಸ್ಯತಾಂ ಬಹಿರ್ಗ್ರ್ರಾಮಾತ್ಬರಿತ್ಯಜ್ಯ ಸ್ವಗೋತ್ರತಃ ॥೫೧॥ 
ಇತಿ ಸರ್ವೇ ಸಮಾಲೋಚ್ಯ ತಾಂ ತಥಾ ಕರ್ತುಮುದೃತಾಃ ] 
ಅಥಾಂಂತರಿಕ್ಸೇ ಸಂಭೂತಾ ಶುಶ್ರುವೇ ವಾಗಗೋಚರಾ ॥೫೨॥ 
ಅನಯಾ ನ ಕೃತಂ ಪಾಪಂ ನ ಚೈನ ಕುಲದೂಷಣಂ । 

ನ್ರತಭೆಂಗೋ ನ ಚೈತಸ್ಯಾಸ್ಸುಚರಿತ್ರೇಯಮಂಗನಾ ॥೫೩॥ 


ಇತಃ ಪರನಿಯಂ ನಾರೀ ಜಾರಿಣೇತಿ ವದಂತಿ ಯೇ । 
ಶೇಷಾಂ ದೋಷನಿಮೂಢಾನಾಂ ಸದ್ಯೋ ಜಿಹ್ವಾ ನಿದೀರ್ಯತೇ ॥ ೫೪ ॥ 
ಇತ್ಯಂತರಿಕ್ಸೇ ಜನಿತಾಂ ವಾಣೀಂ ಶ್ರುತ್ವಾಃ ಶರೀರಿಣೀಂ । 
ಸರ್ಮೇ ಪ್ರಜಹೃಷುಸ್ತೃಸ್ಯಾ ಜನನೀಜನಕಾದಯಃ ! ೫೫ ॥ 

೪೮. "ಎಲೌ ದುಷ್ಟಬುದ್ಧಿಯುಳ್ಳೆ ಮೂಢಳೆ! ನೀನು ವ್ಯಭಿಚಾರಿಣಿಯಾಗಿ 
ಎಂತಹ ಕಾರ್ಯವನ್ನೆಸಗಿದೆ. ನಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತಂದಿರುವೆ.” 

೪೯. ಹೀಗೆ ಅಜ್ಞಾನಿಗಳಾದ ಗ್ರಾಮವೃದ್ಧರು ಅವಳನ್ನು ಬೆದರಿಸುತ್ತ 
ಈಗ ಏನನ್ನು ಮಾಡೋಣ ಎಂದು ಹೇಳುತ್ತ ಎಲ್ಲರೂ ಆಲೋಚಿಸಿದರು. 

೫೦-೫೧. ಅಲ್ಲಿ ನೆರೆದ ಕೆಲವರು ವೃದ್ಧ ರು ಆ ಬಾಲೆಯಲ್ಲಿ ದಯೆಯಿಲ್ಲದವ 
ರಾಗಿ ಈ ಪ ಪಾಸಬುದ್ಧಿಯುಳ್ಳವಳು ಎರಡು ವಂಶಗಳನ್ನೂ ಹಾಳು ಮಾಡಿರುವಳು. 
ಆ ಇವಳ ತಲೆಯನ್ನು ಬೋಳಿಸಿ ಕಿವಿ ಮೂಗುಗಳನ್ನು ಕತ್ತ ರಿಸಿ ಗೋತ್ರದಿಂದ 
ಬಿಡಿಸಿ ಗ್ರಾಮದ ಹೊರಗೆ ತಳ್ಳಿ ರಿ” ಎಂದರು. 

೫೨. ಹೀಗೆ ಅವರೆಲ್ಲರೂ ಆಲೋಚಿಸಿ. ಅವಳನ್ನು ಹಾಗೆಯೇ ಮಾಡಲು 
ಉಮ್ಯಕ್ತೆ ರಾದರು. ಆಗ ಆಕಾಶದಲ್ಲಿ ಅಶರೀರವಾಣಿಯು ಕೇಳಿಸಿತು. 

೫೩. "" ಇವಳು ಪಾಪವನ್ನು ಮಾಡಲಿಲ್ಲ. ಕುಲವನ್ನು ಕೆಡಿಸಲಿಲ್ಲ. ಇವಳ 
ವ್ರತವು ಹಾಳಾಗಲಿಲ್ಲ. ಇವಳು ಒಳ್ಳೆ ಯ ನಡತೆಯುಳ್ಳ ವಳು. 

೫೪. ಇನ್ನು ಮುಂದೆ ಇವಳನ್ನು ಮುಂದು ಸೀಳುವ ದೋನಜ್ಞಾ ನ 

ನಿಒL ದವರ ನಾಲಿಗೆಯು ಕೂಡಲೆ ಸೀಳಿಹೋಗುವುದು.? 

೫೫. ಹೀಗೆ ಆಕಾಶದೆಲ್ಲಿ ಉಂಟಾದ ಅಶರೀರವಾಣಿಯನ್ನು ಕೇಳಿ ಅವಳ 

ಕಾಯಿತಂಡೆ ಮೊದಲಾದವರು ಸಂತೋಷಗೊಂಡರು. 


ಏಕೋನವಿಂಶೋ9ಧ್ಯಾಯಃ ೨೬೬ 


ತತಃ ಸಸಂಭ್ರಮಾಃ ಸರ್ವೇ ಗ್ರಾಮವೃದ್ಧಾಃ ಸಭಾಜನಾಃ । 
ಮುಹೂರ್ತಂ ಮೌನಮಾಲಂಬ್ಯ ಭೀತಾಸ್ತ್ರಸ್ನುರಥೋಮುಖಾಃ ॥ ೫೬ ॥ 
ತತ್ರ ಕೇಚಿದವಿಶ್ಚಸ್ತಾ ಮಿಥ್ಯಾವಾಣೀತ್ಯವಾದಿಷುಃ | 

ತೇಷಾಂ ಜಿಹ್ವಾ ದ್ವಿಧಾ ಭಿನ್ನಾ ವವಮುಸ್ತೇ ಕೃಮಾನ್ಯೃಣಾತ್‌ ॥ ೫೭ ॥ 
ತತಃ ಸಂಪೂಜಯಾಮಾಸುಸ್ತಾಂ ಬಾಲಾಂ ಜ್ಞಾತಿಬಾಂಧವಾಃ । 


ಬಾಂಧವಾಶ್ಚ ಸ್ತ್ರಿಯೋ ವೃದ್ಧಾಃ ಶಶಂಸುಃ ಸಾಧುಸಾಧ್ಯಿತಿ ॥ ೫೮ ॥ 
ಮುಮುಚುಃ ಕೇಚಿದಾನಂದಬಾಷ್ಟಬಿಂದೂನ್ಕುಲೋತ್ತಮಾಃ । 
ಕುಲಸ್ತ್ರಿಯಃ ಪ್ರಮುದಿತಾಸ್ತಾಮುದ್ದಿ ಶ್ಯ ಸಮಾಶ್ವಸನ್‌ ॥೫೯॥ 
ಅಥ ತತ್ರಾಃ ಪರೇ ಪ್ರೋಚುರ್ದೇವೋ ವದತಿ ನಾನೃತಂ । 

ಕಥಮೇಷಾ ದಧೌ ಗರ್ಭಂ ಶೀಲಾನ್ನ ಚಲಿತಾ ಧ್ರುವಂ ॥೬೦॥ 
ಇತಿ ಸರ್ನಾನ್ಸಭ್ಯಜನಾನ್ಸಂಶಯಾನಿಷ್ಟಚೇತಸಃ । 

ವಿಲೋಕ್ಯ ವೃದ್ಠಸ್ತತ್ತೈಿಕಃ ಸರ್ವಜ್ಞೋ ಲೋಕತತ್ವನಿತ್‌ ॥೬೧॥ 
ಮಾಯಾಮಯನಿದಂ ವಿಶ್ವಂ:ದೃಶ್ಯತೇ ಶ್ರೂಯತೇ ಚ ಯತ್‌ । 

ಕಿಂ ಭಾವ್ಯಂ ಕಿಮಭಾವ್ಯಂ ವಾ ಸಂಸಾರೇಸ್ಮಿನ್ಕೈಣಾತ್ಮಕೇ ॥ ೬೨ ॥ 


೫೬. ಬಳಿಕ ಸಭೆಯಲ್ಲಿ ಸಂಭ್ರಮದಿಂದ ನೆರೆದ ಗ್ರಾಮವೃದ್ಧರೆಲ್ಲರೂ 
ಸ್ವಲ್ಪಹೊತ್ತು ಮೌನವಾಗಿದ್ದು ಭಯದಿಂದ ಮುಖತಗ್ಗಿ ಸಿಕೊಂಡರು. 

೫೭. ಅಲ್ಲಿದ್ದ ನಂಬಿಕೆಯಿಲ್ಲದ ಕೆಲವರು ಅಶರೀರವಾಣಿಯು ಸುಳ್ಳೆಂದರು. 
ಅವರ ನಾಲಿಗೆಗಳು ಸೀಳಿಹೋದುವು. ಕೂಡಲೆ ಅವರು ಕೃಮಿಗಳನ್ನು ವಾಂತಿ 
ಮಾಡಿದರು. 

೫೮. ಅನಂತರ ಬಾಂಧವರು ಅವಳನ್ನು ಪೂಜಿಸಿದರು. ವೃದ್ಧಸ್ತ್ರೀಯರು 
ಒಳ್ಳೆಯದೆಂದು ಹೊಗಳಿದರು. 

೫೯. ಕುಲದಲ್ಲಿ ಶ್ರೇಷ್ಠರಾದ ಕೆಲವರು ಆನಂದಬಾಷ್ಟ್ರ ವನ್ನು ಸುರಿಸಿದರು. 
ಕುಲಸ್ತೀಯರು ಸಂತೋಷಗೊಂಡು ಅವಳ ವಿಷಯದಲ್ಲಿ ಸಮಾಧಾನ 
ಗೊಂಡರು. 

೬೦. ಬಳಿಕ ಅಲ್ಲಿರುವ ಕೆಲವರು, "ದೇವತೆಯು ಸುಳ್ಳಾಡುವುದಿಲ್ಲ. ಇನಳ 
ನಡತೆಯು ಕೆಡಲಿಲ್ಲ. ಇವಳು ಹೇಗೆ ಗರ್ಭಿಣಿಯಾದಳು?” ಎಂದಾಲೋಚಿಸಿದರು. 

೬೧. ಹೀಗೆ ಸಂಶಯಗೊಂಡಿರುವ ಸಭಿಕರನ್ನು ನೋಡಿ ಅಲ್ಲಿರುವ ಒಬ್ಬ 
ಲೋಕದ ವಿಷಯವನ್ನರಿತ ಪ್ರಾಜ್ಞನಾದ ವೃದ್ಧ ಬ್ರಾಹ್ಮಣನು ಹೀಗೆಂದನು. 

೬೨. "ಈ ಕಾಣುತ್ತಿರುವ ಮತ್ತು ಕೇಳುತ್ತಿರುವ ಪ್ರಪಂಚವು ಮಾಯೆ 
ಯಿಂದಾದುದು. ಅಶಾಶ್ವತವಾದ ಈ ಸಂಸಾರದಲ್ಲಿ ಆಗುವುದೂ, ಆಗದಿರು 


ವುದೂ ಏನಿದೆ? 


೨೬೮ ಶ್ರೀ ಸ್ಕಾಂದಮೆಹಾಪುರಾಣಂ 


ಅನಿರೂಪ್ಯಮಭೂತಾರ್ಥಂ ಮಾಯಯಾ ಜಾಯತೇ ಸ್ಪುಟಂ | 


ಈಶ್ವರಸ್ಯ ನಶೇ ಮಾಯಾ ತಸ್ಯ ಕೋ ನೇದ ಚೇಸ್ಟಿತಂ 1೩1 
ಯೂಪಕೇತೋಶ್ಟ ರಾಜರ್ಷೇಃ ಶುಕ್ರಂ ನಿಪತಿತಂ ಜಲೇ । 

ಸ ಶುಕ್ರಂ ತಜ್ಜಲಂ ಪೀತ್ವಾ ನೇಶ್ಯಾಗರ್ಭಂ ಡೆಧೌ ಕಲ 1೬೪॥ 
ಮುನೇರ್ನಿಭಾಂಡಕಸ್ಯಾಂಪಿ ಶುಕ್ರಂ ಪೀತ್ವಾ ಸಹಾಂಂಭಸಾ । 

ಹರಿಣೀ ಗರ್ಭಿಣೀ ಭೂತ್ವಾ ಯುಷ್ಯಶೈಂಗಮಸೂಯತ 1೬೫ ॥ 
ಸುರಾಷ್ಟ್ರಸ್ಯ ತೆಥಾ ರಾಜ್ಞಃ ಕರಂ ಸ್ಪೃಷ್ಟ್ವಾ ಮೃಗಾಂಗನಾ । 
ತತ್ಕ್ಗಣಾದ್ಗರ್ಭಿಣೀ ಭೂತ್ವಾ ಮುನಿಂ ಪ್ರಾಸೂತ ತಾಪಸೆಂ H ೬೬ N 
ತಥಾ ಸತ್ಯವತೀ ನಾರೀ ಶಫರೀಗರ್ಭಸಂಭವಾ । 

ತಥೈನ ಮಹಿಷೀ ಗರ್ಭೋ ಜಾತಶ್ಚ ಮಹಿಷಾಸುರಃ ॥ ೬೭॥ 
ತಥಾ ಸಂತಿ ಪುರಾ ನಾರ್ಯಃ ಕಾರುಣ್ಯಾದ್ಗರ್ಭಸಂಭವಾಃ । 

ತಥಾ ಹಿ ವಸುದೇನೇನ ರೋಹಿಣ್ಯಾಸ್ತನಯೋಂಭವತ್‌ ॥ ೬೮॥ 
ದೇನತಾನಾಂ ಮಹರ್ಷೀಣಾಂ ಶಾಹೇನ ಚ ವರೇಣ ಚ । 

ಅಯುಕ್ತಮಸಿ ಯತ್ಯ್ಕರ್ಮ ಯುಜ್ಯತೇ ನಾತ್ರ ಸಂಶಯಃ ॥೬೯॥ 


ಸಾಂಬಸ್ಯ ಜಠರಾಜ್ಞಾತಂ ಮುಸಲಂ ಮುನಿಶಾಪತಃ । 
ಯುವನಾಶ್ಚಸ್ಯ ಗರ್ಭೋಂಭೂನ್ಮುನೀನಾಂ ಮಂತ್ರಗೌರವಾತ್‌ ॥ ೭೦॥ 


೬೩-೬೪. ಮಾಯೆಯಿಂದ ಆಲೋಚಿಸದೆ, ಆಗದಿರುವ ವಿಷಯವೂ ಸ್ಪಷ್ಟ 
ವಾಗಿ ಆಗುತ್ತದೆ. ಮಾಯೆಯ ಈಶ್ವರನ ವಶದಲ್ಲಿರುವುದು. ಆ ಈಶ್ವರನ 
ಕಾರ್ಯವನ್ನು ಬಲ್ಲವರಾರು? ನೀರಿನಲ್ಲಿ ಬಿದ್ದ ಯೂಪಕೇತುವೆಂಬ ರಾಜರ್ಷಿಯ 
ರೇತಸ್ಸನ್ನು ವೇಶ್ಯೈಯೊಬ್ಬಳು ಕುಡಿದು ಗರ್ಭಿಣಿಯಾದಳು. 

೬೫. ಹರಿಣಿ ಎಂಬವಳು ವಿಭಾಂಡಕ ಮುನಿಯ ಶೇತಸ್ಸನ್ನು ನೀರಿನೊಡನೆ 
ಕುಡಿದು ಗರ್ಭಿಣಿಯಾಗಿ ಹುಷ್ಯಶೃಂಗನನ್ನು ಹೆತ್ತಳು. 

೬೬. ಹೆಣ್ಣುಜಿಂಕೆಯು ಸುರಾಷ್ಟ್ರರಾಜನ ಕೈಯನ್ನು ಮುಟ್ಟಿ ಕೂಡಲೆ 
ಗರ್ಭಿಣಿಯಾಗಿ ಮುನಿಶಿಶುವನ್ನು ಹಡೆಯಿತು. 

೬೭, ಹಾಗೆಯೇ ಸತ್ಯವತಿಯು ಮಿಸಾನಿನ ಗರ್ಭದಿಂದ ಹುಟ್ಟಿದಳು. 
ಹಾಗೆಯೇ ಮಹಿಷಾಸುರನು ಎಮ್ಮೆಯಲ್ಲಿ ಜನಿಸಿದನು. 

೬೮. ಹಾಗೆಯೇ ಹಿಂದೆ ಹೆಂಗಸರು ಭಗವತ್ಕಾರುಣ್ಯದಿಂದ ಗರ್ಭಿಣಿಯರಾಗಿ 
ದ್ದಾರೆ. ವಸುದೇವನ ಕರುಣೆಯಿಂದ ರೋಹಿಣಿಯಲ್ಲಿ ಮಗನು ಜನಿಸಿದ್ದಾನೆ. 

೬೯. ದೇವತೆಗಳ ಮತ್ತು ಮುನಿಗಳ ಶಾಪದಿಂದಲೂ ವರದಿಂದಲೂ 
ಆಗದಿರುವುದೂ ಆಗುವುದು. ಈ ವಿಷಯದಲ್ಲಿ ಸಂದೇಹವಿಲ್ಲ. 

೭೦. ಮುನಿಶಾನದಿಂದ ಸಾಂಬನ ಹೊಟ್ಟೆ ಯಿಂದ ಒನಕೆಯು ಹುಟ್ಟಿತು. 
ಮುನಿಗಳ ಮಂತ್ರಪ್ರಭಾವದಿಂದ ಯುವನಾಶ್ವನು ಗರ್ಭವುಳ್ಳವನಾದನು. 


ಏಕೋನವಿಂಶೋಳ9ಧ್ಯಾಯಃ ೨೬೯ 


ನೂನಮೇಷಾಫಿ ಕಲ್ಯಾಣೀ ಮಹರ್ಷೇ ಸಾದಸೇವನಾತ್‌ । 


ಮಹಾವ್ರತಾನುಭಾವಾಚ್ಚೆ ಧತ್ತೇ ಗರ್ಭಮನಿಂದಿತಾ ॥೭೧॥ 
ಅಸ್ಮಿನ್ನರ್ಥೇ ರಹಸ್ಯೇನಾಂ ಸತ್ಯಂ ಪೃಚ್ಛೆಂತು ಯೋಷಿತಃ 1 

ತತೋ ನಿವೃತ್ತಸಂದೇಹೋ ಭವಿಷ್ಯತಿ ನುಹಾಜನಃ ॥೭೨॥ 
ತತಸ್ತದ್ವಚನಾದೇವ ತಾಮಪೃಚ್ಛನ್ಸಿ ಪ್ರಯೋ ಮಿಥಃ । 

ತಾಭ್ಯಃ ಶಶಂಸ ತತ್ಸರ್ವಂ ಸಾ ಸ್ವವೃತ್ತಂ ಮಹಾದ್ಭುತಂ ॥ ೭೩ ॥ 


ವಿಜಾನಂತಸ್ತತಃ ಸರ್ವೇ ಮಾನಯಿತ್ವಾ ಚ ತಾಂಸೆತೀಂ। 
ಮೋದಮಾನಾಃ ಪ್ರಶಂಸಂತಃ ಪ್ರಯಯುಃ ಸ್ವಂ ಸ್ವಮಾಲಯಂ ॥ ೭೪ ॥ 
ಅಥ ಕಾಲೇ ಶುಭೇ ಪ್ರಾಹ್ತೇ ಶಾರದಾ ವಿಮಲಾಶಯಾ । 


ಅಸೂತ ತನಯಂ ಬಾಲಾ ಬಾಲಾರ್ಕಸಮತೇಜಸಂ ॥ ೭೫ ॥ 
ಸ ಕುಮಾರೋ ಮಹೋದಾರಲಕ್ಷಣಃ ಕಮಲೇಕ್ಬಣಃ । 

ಅವಾಪ್ಯ ಮಹತೀಂ ವಿದ್ಯಾಂ ಬಾಲ್ಯ ಏವ ಮಹಾಮತಿಃ ॥ ೭೬ ॥ 
ಅಥೋಪನೀತೋ ಗುರುಣಾ ಕಾಲೇ ಲೋಕಮನೋರಮಃ । 

ಸ ಶಾರದೇಯ ಏನೇತಿ ಲೋಕೇ ಖ್ಯಾತಿನುವಾಪ ಹ ॥ ೭೭॥ 


೭೧. ಶ್ಲಾಘ್ಯಳಾದ ಈ ಶಾರದೆಯು ಮಹರ್ಷಿಯ ಚರಣಸೇವೆಯಿಂದಲೂ, 
ಮಹಾವ್ರತಾನುಷ್ಕಾನದಿಂದಲೂ ಗರ್ಭಿಣಿಯಾಗಿರುವಳು. 

೭೨. ಹೆಂಗಸರು ಈ ವಿಷಯದಲ್ಲಿ ಸತ್ಯಾಂಶವನ್ನು ಗುಟ್ಟಿನಲ್ಲಿ ಇವುಗಳನ್ನು 
ಇವಳನ್ನು ಕೇಳಲಿ. ಅನಂತರ ಜನರೆಲ್ಲರೂ ಸಂದೇಹನಿಲ್ಲದವರಾಗುವರು'' 
ಎಂದನು. 

೭೩. ಬಳಿಕ ಅವನ ಮಾತಿನಂತೆ ಹೆಂಗಸರು ಅವಳನ್ನು ಕೇಳಿದರು. 
ಆ ಶಾರದೆಯು ಅವರಿಗೆ ಅದ್ಭುತವಾದ ತನ್ನ ಸಮಾಚಾರವನ್ನೆಲ್ಲ ತಿಳಿಸಿದಳು. 

೭೪. ಬಳಿಕ ಜನರೆಲ್ಲರೂ ನಿಜವನ್ನರಿತು ಆ ಸಾಧ್ವಿಯನ್ನು ಸನ್ಮಾನಿಸಿ 
ಸಂತೋಷಗೊಂಡು ಅವಳನ್ನು ಹೊಗಳುತ್ತ ತಮ್ಮತಮ್ಮ ಮನೆಗೆ ಹೋದರು. 

೭೫. ಬಳಿಕ ಪತಿವ್ರತೆಯಾದ ಶಾರದೆಯು ಶುಭಮುಹೂರ್ತದಲ್ಲಿ ಬಾಲ 
ಸೂರ್ಯನೆಂತೆ ತೇಜಸ್ವಿಯಾದ ಮಗನನ್ನು ಹೆತ್ತಳು. 

೭೬, ಉತ್ಕೃಷ್ಟಲಕ್ಸಣವುಳ್ಳವನೂ, ಕಮಲದಂತೆ ಕಣ್ಣುಳ್ಳವನೂ ಆದ 
ಆ ಕುಮಾರನು ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸಮಾಡಿ ಅತಿಶೆಯಬುದ್ಧಿ ಶಾಲಿ 
ಯಾದನು. 

೭೭, ತರುವಾಯ ಸಕಾಲದಲ್ಲಿ ಗುರುವು ಇವನಿಗೆ ಉಪನಯನಮಾಡಲು 
ಸುಂದರನಾದ ಆ ಕುಮಾರನು ಶಾರದೇಯ ಎಂದು ಲೋಕದಲ್ಲಿ ಪ್ರಸಿದ್ಧಿಯನ್ನು 
ಹೊಂದಿದನು. 


೨೭೦ ಶ್ರೀ ಸ್ಕಾಂದಮಹಾಪುರಾಣಂ 


ಖಯಗ್ವೇದಮಷ್ಟಮೇ ವರ್ಷೇ ನನಮೇ ಯಜುಷಾಂ ಗೆಣಂ 1 


ದಶಮೇ ಸಾಮವೇದಂ ಚ ಲೀಲಯಾ ಧ್ಯಗಮತ್ಸುಧೀಃ ಟ ೭೩೮ ೫ 
ಅಥ ತ್ರಿಲೋಕಮಹಿತೇ ಸಂಪ್ರಾಪ್ತೇ ಶಿವಪರ್ವಣಿ । 

ಗೋಕರ್ಣಂ ಪ್ರಯಯುಃ ಸರ್ವೇ ಜನಾಃ ಸರ್ವನಿವಾಸಿನ॥ Herr 
ಶಾರದಾನಿ ಸ್ವಪುತ್ರೇಣ ಗೋಕರ್ಣಂ ಪ್ರಯಯೌ ಸತೀ ॥೮೦॥ 
ತತ್ರಾಃ ಪಶ್ಯತ್ಸಮಾಯಾಂತಂ ಸದಾ ಸ್ಮಪ್ನೇಷು ಲಕ್ಷ್ಮಿತಂ । 

ಪೂರ್ವಜನ್ಮನಿ ಭರ್ತಾರಂ ದ್ವಿಜಬಂಧುಜನಾವೃತಂ N೮೧ 
ತಂ ದೃಷ್ಟ್ಯಾ ಪ್ರೇಮನಿರ್ನಿಣ್ಣಾ ಪುಲಕಾಂಕಿತವಿಗ್ರಹಾ । 
ನಿರುದ್ಧಬಾಷ್ಟಪ್ರಸರಾ ತಸ ತನ್ಯಸ್ತಲೋಚನಾ ncn 
ಸಜ ನಿಪ್ರೋಃಸಿ ತಾಂ ದೃಷ್ಟ್ಯಾ ರೂಪಲಕ್ಬಣಲಕ್ಸ್ಮಿತಾಂ। 

ಸೃಸ್ನೇ ಸದಾ ಭುಜ್ಯಮಾನಾಮಾತ್ಮನೋ ರತಿದಾಯಿನೀಂ ॥ ೮೩ ॥ 
ತಂ ಕುಮಾರಮಪಿ ಸೃಷ್ಟೇ ದೃಷ್ಟ್ವಾ ಚಾತ್ಮಶರೀರಜಂ | 

ವಿಲೋಕ್ಯ ವಿಸ್ಮಯಾವಿಷ ಕೈಸ್ತ ದಂತಿಕಮುಸಾಯಂಯಾೌ ॥ ೮೪ ॥ 
ಭದ್ರೇ ತ್ವಾಂ ಪ್ರಷ್ಟುಮಿಚ್ಛಾಮಿ ಯತ್ಕಿಂಚಿನ್ಮನಸಿ ಸ್ಥಿತಂ । 

ಇತಿ ಪ್ರಥಮಮಾಭಾಷ್ಯ ರಹಃ ಸ್ಥಾನಂ ನಿನಾಯ ತಾಂ ॥ ೮೫ ॥ 





೭೮. ಒಳ್ಳೆಯ ಬುದ್ಧಿ ಯುಳ್ಳ ಈ ಕುಮಾರನು ಎಂಟನೆಯ ವರ್ಷದಲ್ಲಿ 
ಖುಗ್ವೇದವನ್ನೂ, ಒಂಬತ್ತನೆಯ ವರ್ಷದಲ್ಲಿ ಯಜುರ್ನೇದವನ್ನೂ, ಹತ್ತನೆಯ 
ವರ್ಷದಲ್ಲಿ ಸಾಮವೇದವನ್ನೂ ಅನಾಯಾಸವಾಗಿ ಅಧ್ಯಯ ನಮಾಡಿದನು. 

೭೯. ತರುವಾಯ ತ್ರಿಲೋಕಸಪೂಜ್ಯವಾದ ಶಿವಸರ್ವತಿಥಿಯು ಒದಗಲು 
ಎಲ್ಲಾ ದೇಶದ ಜನರೂ ಗೋಕರ್ಣಕ್ಕೆ ಹೊರಟರು. 

೮೦-೮೧. ಸಾಧ್ವಿಯಾದ ಶಾರದೆಯೂ ತನ್ನ ಮಗನೊಡನೆ ಗೋಕರ್ಣಕ್ಕೆ 
ತೆರಳಿದಳು. ಅಲ್ಲಿ ಅವಳು ತಾನು ಪ್ರತಿದಿನವೂ ಸ್ವಪ್ನದಲ್ಲಿ ಕಾಣುತ್ತಿದ್ದ ಹಿಂದಿನ 
ಜನ್ಮದ ಪತಿಯನ್ನು ಬಂಧುಜನಗಳೊಡನೆ ಅಲ್ಲಿಗೆ ಬಂದಿರುವುದನ್ನು ಕಂಡಳು. 

೮೨. ಅವನನ್ನು ನೋಡಿ ಪ್ರೀತಿಯಿಂದ ರೋಮಾಂಚಗೊಂಡ ದೇಹೆವುಳ್ಳ 
ವಳಾಗಿ ಕಣ್ಣೀರನ್ನು ತಡೆದುಕೊಂಡು ಅವನನ್ನು ನೋಡುತ್ತ ನಿಂತಳು. 

೮೩-೮೪. ಆ ಬ್ರಾಹ್ಮಣನೂ ಯಾವಾಗಲೂ ಸ್ವಪ್ಪದಲ್ಲಿ ತಾನು ರತಿಸುಖ 
ವನ್ನು ಅನುಭವಿಸುತ್ತಿದ್ದೆ ಸುಂದರಿಯಾದ ಆ ತರುಣಿಯನ್ನೂ, ಸ್ವಪ್ನದಲ್ಲಿ 
ನೋಡಿದ್ದ ತನ್ನ ಕುಮಾರನನ್ನೂ ನೋಡಿ ಆಶ್ಚರ್ಯಗೊಂಡು ಅವಳ ಸಮಾಪಕ್ಕೆ 
ಬಂದನು. 

೮೫. "" ಮಂಗಳಕರಳೆ! ನನ್ನ ಮನಸ್ಸಿನಲ್ಲಿರುವ ಯಾವುದೊ ಒಂದು 
ವಿಷಯವನ್ನು ಕುರಿತು ನಿನ್ನನ್ನು ಕೇಳಲು ಬಯಸುತ್ತೇನೆ. 


ಏಕೋನವಿಂಶೋ9ಧ್ಯಾಯಃ ೨೭೧ 


ಕಾ ತೈಂ ಕಥಯ ವಾಮೋರು ಕಸ್ಯ ಭಾರ್ಯಾಃಸಿ ಸುವ್ರತೇ । 


ಕೋ ಜೇಶೆಃ ಕಸ್ಕವಾ ಸ್ರತ್ರೀ ಕಿನ್ನಾಮೇತ್ಯಬ್ರವೀಜ್ಚತಾಂ ॥ ೮೬ ॥ 

ಇತಿ ತೇನ ಸಮಾಪೃಷ್ಟಾ ಸಾ ನಾರೀ ಬಾಷ್ಟಲೋಚನಾ । 

ವ್ಯಾಜಹಾರಾತ್ಮನೋ ವೃತ್ತಂ ಬಾಲ್ಯೇ ವೈಧವ್ಯಕಾರಣಂ ॥ ೮೭ ॥ 

ಪುನಃ ಪಪ್ರಚ್ಛ ತಾಂ ಬಾಲಾಂ ಪುತ್ರಃ ಕಸ್ಯಾಂಯಮುತ್ತಮಃ । 

ಕಥಂ ಧೃತೋ ವಾ ಜಠರೇ ಬಾಲೋಂಯಂ ಚೆಂದ್ರಸನ್ನಿಭಃ ॥ ೮೮ ॥ 
ಶಾರದೋವಾಚ :-- 

ಏಷ ಮೇ ತನಯಃ ಸ್ವಾಮಿನ್ಸರ್ವವಿದ್ಯಾವಿಶಾರದಃ | 

ಶಾರದೇಯ ಇತಿ ಪ್ರೋಕ್ತೋ ಮಮ ನಾಮ್ನೈವ ಕಲ್ಪಿತಃ ॥೮೯॥ 

ಇತಿ ತಸ್ಯಾ ನಚಃ ಶ್ರುತ್ವಾ ವಿಹಸ್ಯ ಬ್ರಾಹ್ಮಣೋತ್ತಮಃ । 

ಪ್ರೋವಾಚ ಕಷ್ಟಾತೈಷ್ಟಂ ಹಿ ಚರಿತಂ ತವ ಭಾಮಿನಿ ॥೯೦॥ 

ಸಾಣಿಗ್ರ ಹಣಮಾತ್ರಂ ತೇ ಕೃತ್ವಾ ಭರ್ತಾ ಮೃತಃ ಕಲ | 

ಕಥಂ ಚಾಂಯಂ ಸುತೋ ಜಾತಸ್ತಸ್ಯ ಕಾರಣಮುಚ್ಯತಾಂ ॥೯೧॥ 


ಇತಿ ತೇನೋದಿತಾಂ ವಾಣೀಮಾಕರ್ಣ್ಯಾಂತೀನ ಲಜ್ಜಿತಾ । 
ಕ್ಪಣಂ ಚಾಂಶ್ರುಮುಖೀ ಭೂತ್ವಾ ಭೈರ್ಯಾದಿತ್ಸ ಮೆಭಾಷತೆ ॥೯೨॥ 

೮೬. "ಸುಂದರಿ! ನೀನಾರು? ಯಾರ ಹೆಂಡತಿ? ನಿನ್ನ ದೇಶವಾವುದು? 
ಯಾರ ಮಗಳು? ನಿನ್ನ ಹೆಸರೇನು?'' ಎಂದು ಕೇಳಿದನು. 

೮೭, ಅವನು ಹೀಗೆ ಕೇಳಲು ಆ ಶಾರದೆಯು ಕಣ್ಣೀರುಸುರಿಸುತ್ತ ತನಗೆ 
ಬಾಲ್ಯದಲ್ಲಿ ವೈಧವ್ಯ ಬರಲು ಕಾರಣವನ್ನು ತಿಳಿಸಿದಳು. 

೮೮. ಮತ್ತೆ ಆ ವಿಪ್ರನು, "" ಸುಂದರನಾದ ಈ ಕುಮಾರನಾರು? ಚಂದ್ರ 
ನಂತಿರುವ ಈ ಬಾಲಕನನ್ನು ನೀನು ಹೊಟ್ಟೆಯಲ್ಲಿ ಹೇಗೆ ಹೊತ್ತಿದ್ದಿ?'' ಎಂದು 
ಅವಳನ್ನು ಕೇಳಿದನು. 

೮೯. ಶಾರಜೆಯು ಹೇಳುತ್ತಾಳೆ :--"" ಸ್ವಾಮಿ! ಇವನು ಸಮಸ್ತ ವಿದ್ಯೆ 
ಗಳಲ್ಲಿಯೂ ನಿಪುಣನಾದ ನನ್ನ ಮಗನು. ನನ್ನ ಹೆಸರನ್ನನುಸರಿಸಿ ಶಾರಡೇಯ 
ನೆಂಬ ಹೆಸರನ್ನು ಇಟ್ಟಿದ್ದೇನೆ.” 

೯೦. ಹೀಗೆ ಅವಳ ಮಾತನ್ನು ಕೇಳಿ ಬ್ರಾಹ್ಮಣವರ್ಯನು ನಕ್ಕು 
« ಸುಂದರಿ! ನಿನ್ನ ಚರಿಕೆಯು ಅತಿ ಕಷ್ಟ ವಾದುದು. 

೯೧. ನಿನ್ನ ಸತಿಯು ಪಾಣಿಗ್ರಹೆಣವಾದ ಕೂಡಲೆ ಮೃತನಾದನಷ್ಟೆ. 
ಈ ಪುತ್ರನು ಹೇಗೆ ಜನಿಸಿದನು? ಅದಕ್ಕೆ ಕಾರಣವನ್ನು ಹೇಳು.” 

೯೨. ಶಾರದೆಯು ಅನನು ಹೀಗೆ ಹೇಳಿದ ಮಾತನ್ನು ಕೇಳಿ ನಾಚಿಕೆ 
ಗೊಂಡು ಸ್ವಲ್ಪ ಹೊತ್ತು ಕಣ್ಣೀರನ್ನು ಸುರಿಸುತ್ತ ಧೈರ್ಯದಿಂದ ಇಂತೆಂದಳು. 


೨೭೨ ಶ್ರೀ ಸ್ಕಾಂದಮಹಾಪುರಾಣಂ 


ಶಾರದೋವಾಚ:-- 
ತೆದಲಂ ಪರಿಹಾಸೋಕ್ಕ್ಯಾ ತ್ವಂ ಮಾಂ ವೇತ್ತಿ ಮಹಾಮತೇ ।॥ 
ತ್ವಾಮುಹೆಂ ವೇದ್ಮಿ ಜಾರ್ಫೆಲಸ್ಮಿ ನ್ರ್ರ ಮಾಣಂ "ಮನ ಆನಯೋಃ ॥ ೯೩೫ 
ಇಕಾ ಸರ್ವಮಾವೇದ್ಯ ದೇವ್ಯಾ ದತ್ತಂ ವರಾದಿಕಂ | 


ಶಿ ಎಎ 








ವ್ರತಸ್ಯಾರ್ಥಂ ಕುಮಾರಂ ತೆ ದದೌ” ತಸ ಧೃತವ್ರತಂ HFK 

ಸೋ ಪ್ರ ಮುದಿತೋ ವಿಪ್ರಃ ಕುಮಾರಂ ಪ್ರ ತಿಗೃಹ್ಯ ತೆಂ | 

ಪಿತೊ ್ರೀರನುಮತೇನೈವ ತಾಂ ನಿನಾಯ ನ ॥೯೫॥ 

ಸಾಪಿ ಸ್ಥಿತ್ವಾ ಬಹೂನ್ಮಾಸಾಂಸ್ತಸ್ಯ ವಿಪ್ರಸ್ಯ ಮಂದಿರೇ । 

ತಸ್ಮಿನ್ಯಾಭಿವತೆಂ ಪ್ರಾ ಪ್ರೇ ಪ್ರ ವಿಶಾ ಗಿಂ ತನುನ್ನ ಗಾತ್‌ HFN 

ತತ ದಂಪತೀ ಭೂತ್ವಾ ಮಾಸಂ ದಿವ್ಯ ಮಾಸ್ಥಿ ತೌ। 
ವ್ಯಢೋಗೆಸಮಾಯುಕ್ಕ್‌, ಜಗ್ಮ ತುಃ ಶಿನನುಂದಿಕೊ 1೯೭॥ಓ 

ತಳ ಣ್ಯಮಾಖ್ಯಾನಂ ಮಯಾ ಸಮನುವರ್ಣಿತಂ ! 

ಪಠತಾಂ ಶೃಣ್ವತಾಂ ಸಮ್ಯಗೃಕ್ತಿಮುಕ್ತಿಫಲಪ್ರದಂ ॥ ೯೮೫ 

ಆಯುರಾರೋಗ್ಯಸಂಪತ್ತಿಧನಧಾನ್ಯವಿವರ್ಧನಂ । 

ಸ್ತ್ರೀಣಾಂ ಮಂಗಲಸೌಭಾಗ್ಯಸಂತಾನಸುಖಸಾಧನಂ 1೯೯॥ 
೯೩. ಶಾರದೆಯು ಹೇಳುತ್ತಾಳೆ: ""ಪ ಪ್ರಾಜ್ಞನೆ! ಹಾಸ್ಯದ ಮಾತು ಸಾಕು. 


ನೀನು ನನ್ನನ್ನು ಬಲ್ಲೆ, ನಾನು ನಿನ್ನನ್ನು ತಿಳಿದಿರುವೆನು. ಈ ವಿಷಯದಲ್ಲಿ 
ನಮ್ಮಿಬ್ಬರ ಮನಸ್ಸೇ ಪ್ರಮಾಣ. 

೯೪. ಹೀಗೆಂದು ಹೇಳಿ ದೇವಿಯು ಕೊಟ್ಟ ವರ ಮೊದಲಾದುವುಗಳನ್ನು 
ತಿಳಿಸಿ ವ್ರತದ ಅರ್ಧಭಾಗವನ್ನೂ, ಆ ಕುಮಾರನನ್ನೂ ಅವನಿಗೆ ಧಾರೆಯೆರೆದು 
ಕೊಟ್ಟಳು. 

೯೫-೯೬, ಆ ಬ್ರಾಹ್ಮಣನು ಸಂತೋಷಗೊಂಡು ಆ ಪುತ್ರನನ್ನು ಸ್ವೀಕರಿಸಿ 
ತನ್ನ ತಂದೆತಾಯಿಗಳ ಒಪ್ಪಿಗೆಯಿಂದ ಶಾರಜಿಯನ್ನೂ ತನ್ನಮನೆಗೆ ಹಕ್ಕಿಯ ೊಂಡು 
ಹೋದನು. ಅವಳು ಅನೇಕ ತಿಂಗಳುಗಳು ಆ ಬ್ರಾಹ್ಮಣನ ಮನೆಯಲ್ಲಿಯೇ 
ಇದ್ದು ಅವನು ಮೃತ್ಯುವಶನಾಗಲು ತಾನೂ ಅವನನ್ನು ಹಿಂಬಾಲಿಸಿದಳು. 

೯೭. ಅನಂತರ ಅವರಿಬ್ಬರೂ ದಂಪತಿಗಳಾಗಿ ದಿವ್ಯ ವಿಮಾನದಲ್ಲಿ ಕುಳಿತು 
ದಿವ್ಯ ಭೋಗಗಳನ್ನನುಭವಿಸುತ್ತ ಶಿವಾಲಯವನ್ನು ಸೇರಿದರು. 

೯೮-೯೯. ಹೇಳುವವರಿಗೂ ಕೇಳುವವರಿಗೂ ಭುಕ್ತಿಮುಕ್ತಿಗಳನ್ನೀಯು 
ವುದೂ, ಆಯುಸ್ಸು, ಆರೋಗ್ಯ, ಸಂಪತ್ತು, ಧನ, ಧಾನ್ಯಗಳನ್ನು ಹೆಚ್ಚಿಸು 
ವುದೂ, ಹೆಂಗಸರಿಗೆ ಮಂಗಳ ಸೌಭಾಗ್ಯ, ಸಂತತಿ ಸುಖಗಳನ್ನು ಕೊಡುವುದೂ 
ಪವಿತ್ರವೂ ಆದ ಈ ಉಪಾಖ್ಯಾನವನ್ನು ವರ್ಣಿಸಿರುವೆನು. 


ಏಕೋನವಿಂಶೋತಧ್ಯಾಯಃ ೨೭೩ 


ಏತನ್ಮಹಾಖ್ಯಾನನುಘೌಘನಾಶನಂ 
ಗೌರೀಮಹೇಶವ್ರತಪುಣ್ಯಕೀರ್ತನಂ । 

ಭಕ್ತ್ಯಾ ಸಕೃದ್ಯಃ ಶೃಣುಯಾಚ್ಚ ಕೀರ್ತಯೇ 
ದ್ಭುಕ್ತ್ಟ್ವಾ ಸ ಭೋಗಾನ್ಸದಮೇತಿ ಶಾಶ್ವತಂ  ॥೧೦೦॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ 4"ಶಾರದಾಖ್ಯಾನ 
ವರ್ಣನಂ'? ನಾಮೈ ಕೋನನಿಂಶೋಧ್ಯಾಯಃ 


೧೦೦. ಪಾಪರಾಶಿಯನ್ನು ನೀಗಿಸುವ ಈ ಗೌರೀಮಹೇಶ್ವರವ್ರತ 
ಮಾಹಾತ್ಮ್ಯವನ್ನು ಭಕ್ತಿಯಿಂದ ಒಂದುಸಾರಿ ಕೇಳುವವನೂ, ಹೇಳುವವನೂ 
ಈ ಲೋಕದಲ್ಲಿ ಸುಖಗಳನ್ನನುಭವಿಸಿ ಶಾಶ್ವತಸದನಿಯನ್ನು ಪಡೆಯುವನು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣಡ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಶಾರದಾಖ್ಯಾನವರ್ಣನ''ವೆಂಬ 
ಹತ್ತೊಂಬತ್ತನೆಯ ಅಧ್ಯಾಯವು ಮಂಗಿದುದು 


॥ ಶ್ರೀಃ ॥ 


ಆಧ ವಿಂಶೋಂಧ್ಯಾಯಃ 


ರುದ್ರಾಕ್ಟಮಹಿಮಾನುವರ್ಣನೆಂ 

ಸೂಶ ಉವಾಚ :- 
ಅಥ ರುದ್ರಾಕ್ಸಮಾಹಾತ್ಮ್ಯಂ ವರ್ಣಯಾಮಿ ಸಮಾಸತಃ । 
ಸರ್ವಪಾಪಕ್ಸಯಕರಂ ಶೃಣ್ವತಾಂ ಪಠತಾಮಹಿ HOH 
ಅಭಕ್ತೋ ವಾಪಿ ಭಕ್ತೋ ವಾ ನೀಚೋ ನೀಚತರೋಪಿ ವಾಟ 
ರುದ್ರಾಕ್ಸಾನ್ಸಾರಯೇದ್ಯಸ್ತು ಮುಚ್ಯತೇ ಸರ್ವಸಾತಕ್ಕಃ ॥೨॥ 
ರುದ್ರಾಕ್ಸಧಾರಣಂ ಪುಣ್ಯಂ ಕೇನ ವಾ ಸದೃಶಂ ಭವೇತ್‌ । 
ಮಹಾವ್ರತಮಿದಂ ಪ್ರಾಹುರ್ಮುನಯಸ್ತತ್ಚದರ್ಶಿನಃ ॥೩॥ 
ಸಹಸ್ರಂ ಧಾರಯೇದ್ಯಸ್ತು ರುದ್ರಾಕ್ಸಾಣಾಂ ಧೃತವ್ರತಃ। 
ತಂ ನಮಂತಿ ಸುರಾಃ ಸರ್ವೇ ಯಥಾ ರುದ್ರಸ್ತಥೈನಸಃ !1೪॥ 
ಅಭಾವೇ ತು ಸಹಸ್ಪಸ್ಯ ಬಾಹ್ಮೋಃ ಷೋಡಶ ಷೋಡಶ । 
ಏಕಂ ಶಿಖಾಯಾಂ ಕರಯೋರ್ದ್ವಾದಶ ದ್ವಾದಶೈನ ಹಿ ॥೫॥ 





ಕನ್ನಡದ ಅನುವಾದ 
ರುದ್ರಾಕ್ಸಮಹಿಮಾನುವರ್ಣನ 


೧. ಸೂತನು ಹೇಳುತ್ತಾನೆ :-ತರುವಾಯ ಕೇಳುವ ಮತ್ತು ಹೇಳುವವರ 
ಸಕಲ ಪಾಪಗಳನ್ನೂ ಪರಿಹರಿಸುವ ರುದ್ರಾಕ್ಸಮಾಹಾತ್ಮ್ಯವನ್ನು ಸಂಕ್ಟೇಪವಾಗಿ 
ವರ್ಣಿಸುತ್ತೀನೆ. 

೨. ಶಿವಭಕ್ತನಾಗಲಿ, ಶಿವಭಕ್ತನಲ್ಲದವನಾಗಲಿ, ನೀಚನಾಗಲಿ, ಅತ್ಯಂತ 
ನಿಕೃಷ್ಟನಾಗಲಿ ರುದ್ರಾಕ್ಷಿಗಳನ್ನು ಧರಸಿದರೆ ಸಮಸ್ತ ಪಾಪಗಳೂ ನೀಗುವುವು. 

೩. ರುದ್ರಾಕ್ಸಿಗಳನ್ನು ಧರಿಸಿದರೆ ಉಂಟಾಗುವ ಪುಣ್ಯಕ್ಕೆ ಎಣೆಯಾದುದು 
ಯಾವುದೂ ಇಲ್ಲ. ಜ್ಞಾನಿಗಳಾದ ಮುನಿಗಳು ಇದನ್ನು ಮಹಾವ್ರತವೆಂದು 
ಹೇಳುವರು. 

೪. ವ್ರತವನ್ನಾಚರಿಸುತ್ತ ಸಾವಿರ ರುದ್ರಾಕ್ಸಿಗಳನ್ನು ಧರಿಸಿದ ಭಕ್ತನನ್ನು 
ದೇವತೆಗಳು ನಮಸ್ಕಾರಮಾಡುವರು. ಅವನು ರುದ್ರನೇ ಆಗುವನು. 

೫-೬, ಸಾವಿರ ರುದ್ರಾಕ್ಷಿಗಳು ಸಿಕ್ಕದಿದ್ದರೆ ಎರಡು ತೋಳುಗಳಲ್ಲಿಯೂ 
ಹದಿನಾರು ರುದ್ರಾಕ್ಸೆಗಳನ್ನೂ, ಶಿಖೆಯಲ್ಲಿ ಒಂದನ್ನೂ, ಕೈಗಳಲ್ಲಿ ಹನ್ನೆರಡನ್ನೂ, 
ಕಂಠದಲ್ಲಿ ಮೂವಕ್ತೆರಡನ್ನೂ, ತಲೆಯಲ್ಲಿ ನಲವೆತ್ತನ್ನೂ, ಒಂದೊಂದು ಕಿವಿ 


ವಿಂಶೋರಧ್ಯಾಯಃ ೨೭೫ 


ದ್ವಾತ್ರಿಂಶತ್ಯಂಶದೇಶೇ ತು ಚತ್ವಾರಿಂಶತ್ತು ಮಸ್ತಕೇ । 
ಏಕೈಕಕರ್ಣಯೋಃ ಷಟ್‌ ಸಬ್‌ ವಕ್ಚಸ್ಯಷ್ಟೋತ್ತರಂ ಶತಂ | 


ಯೋ ಧಾರಯತಿ ರುದ್ರಾಕ್ಸಾನ್ರುದ್ರನತ್ಸೋಪಿ ಪೂಜ್ಯತೇ ॥೬॥ 
ಮುಕ್ತಾ ಪ್ರವಾಲಸ್ಫಟಕರೌಪ್ಯನೈಡೂರ್ಯಕಾಂಚನೈಃ [ 
ಸಮೇತಾನ್ನಾರಯೇದ್ಯಸ್ತು ರುದ್ರಾಕ್ಸನ್ಸಶಿವೋ ಭವೇತ್‌ nen 
ಕೇವಲಾನಪಿ ರುದ್ರಾಕ್ಸಾನ್ಯಥಾಲಾಭಂ ಬಿಭರ್ತಿ ಯಃ । 

ತಂನ ಸ್ಪೃಶಂತಿ ಪಾಪಾನಿ ತಮಾಂಸೀವ ವಿಭಾವಸುಂ 1 ೮॥ 
ರುದ್ರಾಕ್ಸಮಾಲಯಾ ಜಪ್ತೋ ಮಂತ್ರೋನಂತಫಲಪ್ರದಃ । 
ಅರುದ್ರಾಕ್ಸೋ ಜಪಃ ಪುಂಸಾಂ ತಾವನ್ಮಾತ್ರಫಲಸಪ್ರದಃ Her 
ಯಸ್ಯಾಂಗೇ ನಾಸ್ತಿ ರುದ್ರಾಕ್ಸ್ಸ ಏಕೋಪಿ ಬಹುಪುಣ್ಯದಃ । 

ತಸ್ಯ ಜನ್ಮ ನಿರರ್ಥಂ ಸ್ಯಾತ್ರ್ರಿಪುಂಡ್ರರಹಿತಂ ಯದಿ ॥ ೧೦॥ 
ರುದ್ರಾಕ್ಸಂ ಮಸ್ತಕೇ ಬದ್ಧಾ ಶಿರಃಸ್ನಾನಂ ಕರೋತಿ ಯಃ । 
ಗಂಗಾಸ್ನಾನಫಲಂ ತಸ್ಯ ಜಾಯತೇ ನಾಃತ್ರ ಸಂಶಯಃ L ೧೧ 1 
ರುದ್ರಾಕ್ಟಂ ಪೂಜಯೇದ್ಯಸ್ತು ವಿನಾ ಶೋಯಾಃಭಿಸೇಚನಂ । 

ಯತ್ಸಲಂ ಲಿಂಗಪೂಜಾಯಾಸ್ತದೇವಾಪ್ಟೋತಿ ನಿಶ್ಚಿತಂ ॥ ೧೨ ॥ 





ಗಳಲ್ಲಿ ಆರು ಆರನ್ನೂ, ಎದೆಯಲ್ಲಿ ನೂರೆಂಟು ರುದ್ರಾಕ್ಸಿಗಳನ್ನೂ ಧರಿಸಿದವನನ್ನು 
ಶಿವಭಕ್ತರು ರುದ್ರನಂತೆ ಪೂಜಿಸುತ್ತಾರೆ. 

೭. ಮುತ್ತು, ಹವಳ್ಳ ಸ್ಫಟಕಮಣಿ, ಬೆಳ್ಳಿ, ವೈಡೂರ್ಯ, ಸುವರ್ಣ 
ಗಳಿಂದ ಕೂಡಿದ ರುದ್ರಾಕ್ಸಿಗಳನ್ನು ಧರಿಸಿದವನು ಶಿವನಾಗುವನು. 

ಆ. ಸಿಕ್ಕಿದಷ್ಟು ರುದ್ರಾಕೆಗಳನ್ನು ಮಾತ್ರ ಧರಿಸಿದವನನ್ನೂ ಸೂರ್ಯ 
ನನ್ನು ಕತ್ತಲೆಯು ಮುಟ್ಟದಿರುವಂತೆ ಪಾಸಗಳು ಮುಟ್ಟುವುದಿಲ್ಲ. 

೯. ರುದ್ರಾಕ್ಸಿಮಾಲೆಯಿಂದ ಜಪಿಸಿದ ಮಂತ್ರವು ಮಿತಿಯಿಲ್ಲದ ಫಲವ 
ನ್ರೀಯುವುದು. ರುದ್ರಾಕ್ಸಮಾಲೆಯಿಲ್ಲದೆ ಜಪಿಸಿದ ಮಂತ್ರವು ಆ ಮಂತ್ರ 
ಸಂಖ್ಯೆಯಷ್ಟೆ ಫಲವನ್ನು ಕೊಡುವುದು. 

೧೦. ಬಹುಪುಣ್ಯಗಳನ್ನೀಯುವ ಒಂದು ರುದ್ರಾಕ್ಸೆಯನ್ನೂ ತ್ರಿಪುಂಡ್ರ 
ವನ್ನೂ ಧರಿಸದ ಮನುಜನ ಜನ್ಮವು ನಿಷ್ಟಲವಾದೀತು. 

೧೧. ರುದ್ರಾಕ್ಸೆಯನ್ನು ತಲೆಗೆ ಕಟ್ಟಿಕೊಂಡು ಶಿರಸ್ನಾನವನ್ನು ಮಾಡಿದೆ 
ಕರನಿಗೆ ನಿಶ್ಚಯವಾಗಿಯೂ ಗಂಗಾಸ್ನಾನ ಫಲವು ಲಭಿಸುವುದು. 

೧೨. ರುದ್ರಾಕ್ಸೆಯನ್ನು ನೀರಿನಿಂದ ಅಭಿಷೇಕಮಾಡದೆ ಪೂಜಿಸಿದರೆ ಶಿವ 
ಲಿಂಗಪೂಜೆಯ ಫಲವು ಲಭಿಸುವುದು. 


೨೭೬ ಶ್ರೀ ಸ್ಯಾಂಪಮಹಾಪುರಾಣಂ 


ಏಕವಕ್ತಾಃ ಸಂಚವಕ್ಕ್ರಾ ಏಕಾದಶ ಮುಖಾಃ ಪರೇ । 
ಚತುರ್ದಶ ಮುಖಾಃ ಕೇಚಿದ್ರುದ್ರಾಕ್ಸಾ ಲೋಕಪೂಜಿತಾಃ H ೧೩॥ 
ಭಕ್ತ್ಯಾ ಸಂಪೂಜಿತೋ ನಿತ್ಯಂ ರುದ್ರಾಕ್ಸೃಃ ಶಂಕರಾತ್ಮಕಃ । 


& 
ದರಿದ್ರಂ ವಾಪಿ ಕುರುತೇ ರಾಜರಾಜಶ್ರಿಯಾನ್ಮಿತೆಂ 1 ೧೪ ॥ 
ಅತ್ರೇದಂ ಪುಣ್ಯಮಾಖ್ಯಾನಂ ವರ್ಣಯಂತಿ ಮನೀಷಿಣಃ । 

ಮಹಾಪಾಪಕ್ಸ್ಟಯಕರಂ ಶ್ರವಣಾತ್ಯೀರ್ತನಾದಪಿ 1 ೧೫ ॥ 


ರಾಜಾ ಕಾಶ್ಮೀರದೇಶಸ್ಯ ಭದ್ರಸೇನ ಇತಿ ಶ್ರುತಃ । 
ತಸ್ಯ ಪುತ್ರೋ ಭವದ್ಧೀಮಾನ್ಸುಧರ್ಮಾ ನಾಮ ವೀರ್ಯವಾನ್‌ ॥ ೧೬ ॥ 
ತಸ್ಯಾಂ ಮಾತ್ಯಸುತಃ ಕಶ್ಚಿತ್ತಾರಕೋ ನಾಮ ಸದ್ದುಣಕ । 


ಬಭೂವ ರಾಜಪುತ್ರಸ್ಯ ಸಖಾ ಪರಮುಶೋಭನಃ ! ೧೭॥ 
ತಾವುಭೌ ಸರಮಸ್ಸಿಗ್ಗ್ಳೌ ಕುಮಾರೌ ರೂಪಸುಂದರೌ । 
ವಿದ್ಯಾಂಭ್ಯಾಸಸರೌ ಬಾಲ್ಯೇ ಸಹಕ್ರೀಡಾಂ ಪ್ರಚಕ್ರತುಃ ॥ ೧೮ ॥ 
ತೌಸದಾ ಸರ್ವಗಾತ್ರೇಷು ರುದ್ರಾಕ್ಷ ಕೃತಭೂಷಣೌ । 
ನಿಚೇರತುರುದಾರಾಂಗೌ ಸತತಂ ಭಸ್ಮಧಾರಿಣೌ HOF 





೧೩. ಒಂದು, ಐದು, ಹನ್ನೊಂದು, ಹದಿನಾಲ್ಕು ಮುಖಗಳುಳ್ಳ 
ರುದ್ರಾಕ್ಸೆಗಳು ಪ್ರಪಂಚದಲ್ಲಿ ಪೂಜ್ಯವಾದುವು. 

೧೪, ಪ್ರತಿದಿನವೂ ಶಿವಸ್ವರೂಪವಾದ ರುದ್ರಾಕ್ಸೆಯನ್ನು ಭಕ್ತಿಯಿಂದ 
ಪೂಜಿಸಿದರೆ. ಅದು ಬಡವನನ್ನೂ ಕುಬೇರನ ಐಶ್ವರ್ಯವುಳ್ಳವನನ್ನಾಗಿ 
ಮಾಡುವುದು. 

೧೫. ಈ ವಿಷಯದಲ್ಲಿ ವಿದ್ವಾಂಸರು ಕೇಳುವುದರಿಂದಲೂ, ಹೇಳುವುದ 
ರಿಂದಲೂ ಅತಿಶಯಪಾಪವನ್ನು ಪರಿಹರಿಸುವ ಪವಿತ್ರ ವಾದೊಂದುಪಾಖ್ಯಾನ 
ವನ್ನು ಹೇಳುತ್ತಾರೆ. 

೧೬. ಕಾಶ್ಮೀರದೇಶದ ಡೊರೆಯಾದ ಭದ್ರಸೇನನಿಗೆ ಸುಧರ್ಮನೆಂಬ 
ಬುದ್ಧಿವಂತನೂ, ವೀರನೂ ಆದ ಪುತ್ರನಿದ್ದನು. 

೧೭. ಆ ಭದ್ರಸೇನನ ಮಂತ್ರಿಯ ಮಗನಾದ ಸದ್ಗುಣಗಳುಳ್ಳ ತಾರಕ 
ನೆಂಬವನು ಸುಧರ್ಮನಿಗೆ ಗೆಳೆಯನಾಗಿದ್ದನು. 

೧೮. ತುಂಬ ಸ್ನೇಹಿತರೂ, ಸುಂದರರೂ ಆದ ಆ ಇಬ್ಬರು ಬಾಲಕರು 
ಬಾಲ್ಯದಲ್ಲಿ ವಿದ್ಯಾಭ್ಯಾಸಮಾಡುತ್ತ ಒಟ್ಟಿಗೆ ಆಡುತ್ತಿದ್ದರು. 

೧೯. ಸುಂದರಾಂಗರಾದ ಅನಿರಿಬ್ಬರೂ ಯಾವಾಗಲೂ ಸಕಲಾಂಗಗಳಲ್ಲಿ 
ರುದ್ಭಾಕ್ಸೆಗಳನ್ನೂ, ಭಸ್ಮವನ್ನೂ ಧರಿಸಿ ಸಂಚರಿಸುತ್ತಿದ್ದರು. 


ವಿಂಶೋ9ಧ್ಯಾಯಃ ೨೭೭ 


ಹಾರಕೇಯೂರಕಟಕಕುಂಡಲಾದಿನಿಭೂಷಣಂ | 


ಹೇಮರತ್ನಮುಯಂ ತ್ಯಕ್ತ್ವಾ ರುದ್ರಾಕ್ಸಾನ್ದಧತುಶ್ಚ ತೌ ॥ ೨೦॥ 

ರುದ್ರಾಕ್ಸಮಾಲಿನೌ ನಿತ್ಯಂ ರುದ್ರಾಂಕ್ಚಕರಕಂಕಣೌ । 

ರುದ್ರಾಕ್ಸಕಂಠಾಭರಣೌ ಸದಾ ರುದ್ರಾಕ್ಸಕುಂಡಲೌ ॥೨೧॥ 

ಹೇಮರತ್ನಾದ್ಯಲಂಕಾರೇ ಲೋಷ್ಟಪಾಷಾಣದರ್ಶನೌ । 

ಬೋಧ್ಯಮಾನಾವನಿ ಜನೈರ್ನರುದ್ರಾಕ್ಸಾನ್ಯ್ಯಮುಂಚತಾಂ ॥ ೨೨ ॥ 

ತಸ್ಯ ಕಾಶ್ಮೀರರಾಜಸ್ಯ ಗೃಹಂ ಪ್ರಾಪ್ತೋ ಯದೃಚ್ಚ ಯಾ। 

ಪರಾಶರೋ ಮುನಿವರಃ ಸಾಕ್ಸಾದಿನ ಪಿತಾಮಹಃ ॥ ೨೩ ॥ 

ತಮರ್ಚಯಿತ್ವಾ ನಿಧಿನದ್ರಾಜಾ ಧರ್ಮಭೃತಾಂ ನರಃ । 

ಪಪ್ರಚ್ಛ ಸುಖಮಾಸೀನಂ ತ್ರಿಕಾಲಜ್ಞಂ ಮಹಾಮುನಿಂ ॥ 2೪ 
ರಾಜೋವಾಚ :-- 

ಭಗನನ್ನೇಷ ಪುತ್ರೋ ಮೇ ಸೋಸಿ ಮಂತ್ರಿಸುತಶ್ಚ ಮೇ। 

ರುದ್ರಾಕ್ಸಥಾರಿಣೌ ನಿತ್ಯಂ ರತ್ನಾಭರಣನಿಃಸ್ಪೃಹೌ ॥ ೨೫ ॥ 

ಶಾಸ್ಯ ಮಾನಾವಪಿ ಸದಾ ರತ್ನಾಕಲ್ಪಪರಿಗ್ರಹೇ । 

ವಿಲಂಘಿತಾಂಸ್ಕೃದ್ಧಚನೌ ರುದ್ರಾಕ್ಸೇಷ್ಟೇನ ತತ್ಪರೌ ॥ ೨೬॥ 


೨೦-.೨೨. ಅವರು ಹಾರ, ನಾಗಮುರಿಗೆ, ಬಳೆ, ಕುಂಡಲ ಮೊದಲಾದ 
ಚಿನ್ನರತ್ನಗಳಿಂದ ಮಾಡಿದ ಒಡನೆಗಳನ್ನು ತ್ಯಜಿಸಿ ರುದ್ರಾಕ್ಸೆಗಳನ್ನು ಧರಿಸಿ 
ಕೊಂಡಿದ್ದರು. ಆ ಕುಮಾರರು ಯಾವಾಗಲೂ ರುದ್ರಾಕ್ಸೆಮಾಲೆಯುಳ್ಳವರೂ, 
ರುದ್ರಾಕ್ಸೆಯ ಬಳೆ, ಕುಂಡಲಗಳುಳ್ಳವರೂ ಆಗಿ ಸುವರ್ಣ, ರತ್ನಗಳ ಒಡನೆ 
ಗಳನ್ನು ಮಣ್ಣಿನ ಹೆಂಟಿ ಕಲ್ಲುಗಳಂತೆ ಭಾವಿಸುತ್ತ ಜನರು ಅದು ಸರಿಯಲ್ಲವೆಂದು 
ತಿಳಿಸಿದರೂ ರುದ್ರಾಕ್ಷೆಗಳನ್ನು ಬಿಡಲಿಲ್ಲ. 

೨೩. ಒಂದುದಿನ ಆ ಕಾಶ್ಮೀರದರಸನ ಮನೆಗೆ ಆಸ್ಮಿಕವಾಗಿ ಪ್ರತ್ಯಳ್ಸ 
ಬ್ರಹ್ಮನಂತಿರುವ ಪರಾಶರ ಮುನಿವರ್ಯರು ಬಂದರು. 

೨೪. ಧರ್ಮಾತ್ಮರಲ್ಲಿ ಉತ್ತಮನಾದ ಆ ಜೊರೆಯು ಆ ಮುನಿಯನ್ನು 
ವಿಧಿವತ್ತಾಗಿ ಪೂಜಿಸಿ ಸುಖದಿಂದ ಕುಳಿತಿರುವವನೂ, ತ್ರಿಕಾಲವನ್ನರಿತವನೂ ಆದ 
ಅವನನ್ನು ಹೀಗೆ ಕೇಳಿದನು. 

೨೫. ರಾಜನು ಹೇಳುತ್ತಾನೆ: ಎಲ್ಫೈ ಮುಫಿಪುಂಗವನೇ! ಈ ನನ್ನ 
ಮಗನೂ ಆ ಮಂತ್ರಿಸುತನೂ ಯಾವಾಗಲೂ ರುದ್ರಾಕ್ಸೆಗಳನ್ನು ಧರಿಸುತ್ತ 
ರತ್ನಾಭರಣಗಳಲ್ಲಿ ಆಶೆಯಿಲ್ಲದವರಾಗಿದ್ದಾರೆ. 

೨೬. ಯಾವಾಗಲೂ ರತ್ನಾಭರಣಗಳನ್ನು ತೊಡಲು ನಿರ್ಬಂಧಿಸಿದರೂ 
ಇವರು ನಮ್ಮಮಾತನ್ನು ಮಾರಿ ರುದ್ರಾಕ್ಸಧಾರಣೆಯಲ್ಲಿಯೇ ನಿರೆತರಾಗಿರುವರು. 


೨೭೮ ಶ್ರೀ ಸ್ಕಾಂದಮಹಾಪುರಾಣಂ 


ನೋಪದಿಷ್ಟಾನಿಮೌ ಬಾಲ್‌ ಕದಾಚಿದಪಿ ಕೇನಚಿತ್‌ । 


ಏಷಾ ಸ್ವಾಭಾವಿಕೀ ವೃತ್ತಿಃ ಕಥೆಮಾಸೀತ್ಕುಮಾರಯೋಃ H ೨೭೫ 
ಪರಾಶೆರೆ ಉವಾಚ: 

ಶೃಣು ರಾಜನ್ರೈನಕ್ಟ್ರ್ಯಾನಿ ತವ ಪುತ್ರಸ್ಯ ಧೀಮತಃ । 

ಯಥಾ ತ್ವಂ ಮಂತ್ರಿಪುತ್ರಸ್ಯ ಪ್ರಾಗ್ಯೃತ್ತಂ ವಿಸ್ಮಯಾವಹಂ ॥ ೨೮॥ 

ನಂದಿಗ್ರಾಮೇ ಪುರಾ ಕಾಚಿನ್ಮಹಾನಂದೇತಿ ವಿಶ್ರುತಾ । 

ಬಭೂವ ವಾರವನಿತಾ ಶೃಂಗಾರಲಲಿತಾಕೃತಿಃ ॥ ೨೯॥ 

ಛತ್ರಂ ಪೂರ್ಣೇಂದುಸಂಕಾರಂ ಯಾನಂ ಸ್ಪರ್ಣವಿರಾಜಿತಂ । 

ಚಾಮರಾಣಿ ಸುದಂಡಾನಿ ಪಾದುಕೇ ಚೆ ಹಿರಣ್ಮಯೇ ॥೩೦॥ 

ಅಂಬರಾಣಿ ವಿಚಿತ್ರಾಣಿ ಮಹಾರ್ಹಾಣಿ ದ್ಯುಮಂತಿ ಚ। 

ಚಂದ್ರರಶ್ಮಿನಿಭಾಃ ಶಯ್ಯಾಃ ಪರ್ಯಂಕಾಶ್ಚ ಹಿರಣ್ಮಯಾಃ nao 

ಗಾವೋ ಮಹಿಷ್ಯಃ ಶತಶೋ ದಾಸಾಶ್ಚ ಶತಶಸ್ತ್ರಥಾ ॥ ೩೨ ॥ 

ಸರ್ವಾಭರಣದೀಪ್ತಾಂಗ್ಕೋ ದಾಸ್ಯಶ್ಚ ನನಯೌನನಾಃ । 

ಭೂಷಣಾನಿ ಪರಾರ್ಧ್ಯಾಣಿ ನವರತ್ನೋಜ್ಞ್ಯಲಾನಿ ಚೆ ॥ ೩೩ ॥ 

ಗಂಧಕುಂಕುಮಕಸ್ತೂರೀಕರ್ಪೂರಾಗುರುಲೇಪನಂ 1 

ಚಿತ್ರಮಾಲ್ಯಾವತಂಸಶ್ಚ ಯಥೇಷ್ಟಂ ಮೃಷ್ಟಭೋಜನಂ ॥ ೩೪॥ 


೨೭. ಇವರಿಗೆ ಯಾರೂ ಒಂದಾವೃತ್ತಿಯೂ ಹೀಗೆ ರುದಾಕ್ಸೆಗಳನ್ನು 
ಧರಿಸಲು ಉಪದೇಶಮಾಡಲಿಲ್ಲ. ಈ ಕುಮಾರರಿಗೆ ಸ್ವಾಭಾವಿಕವಾಗಿ ಇಂತಹ 
ನಡತೆಯು ಹೇಗೆ ಬಂದಿತು? ?' 

೨೮. ಪರಾಶರನು ಹೇಳುತ್ತಾನೆ: ಅರಸ! ಬುದ್ಧಿವಂತನಾದ ನಿನ್ನ 
ಮಗನ ಮತ್ತು ಮಂತ್ರಿಪುತ್ರನ ಆಶ್ಚರ್ಯಕರವಾದ ಹಿಂದಿನ ಸಮಾಚಾರವನ್ನು 
ಹೇಳುವೆನು ಕೇಳು. 

೨೯. ಹಿಂದೆ ನಂದಿಗ್ರಾಮದಲ್ಲಿ ಶೃಂಗಾರದಿಂದ ಮನೋಹರವಾದ ಆಕೃತಿ 
ಯುಳ್ಳ ಮಹಾನಂದೆಯೆಂಬ ವೇಶ್ಯೈಯೋರ್ವಳಿದ್ದಳು. 

೩೦-೩೫. ಅವಳಲ್ಲಿ ಪೂರ್ಣಚಂದ್ರನಂತಿರುವ ಕೊಡೆಯೂ, ಚಿನ್ನದಿಂದ 
ವಿರಾಜಿಸುವ ವಾಹೆನವೂ, ಒಳ್ಳೆಯ ಹಿಡಿಯುಳ್ಳ ಚಾಮರವೂ, ಚಿನ್ನದ ಪಾದರಕ್ಷೆ 
ಗಳೂ, ನಾನಾವಿಧನೂ, ಅತಿಬೆಲೆಯುಳ್ಳವ್ರೂ ಪ್ರಕಾಶಮಾನವೂ ಆಗಿರುವ 
ಬಟ್ಟೆಗಳೂ ಬೆಳದಿಂಗಳಂತಿರುವ ಹಾಸಿಗೆಗಳೂ, ಚಿನ್ನದ ಮಂಚಗಳೂ, 
ನೂರಾರು ಗೋವುಗಳೂ, ಎಮ್ಮೆಗಳೂ, ಸೇವಕರೂ, ಸಮಸ್ತಾಭರಣಗಳಿಂದ 
ಪ್ರಕಾಶಿಸುವ ಯುವತಿಯರಾದ ದಾಸಿಯರೂ, ಅಮೂಲ್ಯವೂ, ನವರತ್ನಗಳಿಂದ 
ಉಜ್ಜ್ವಲವೂ ಆಗಿರುವ ಒಡವೆಗಳೂ, ಗಂಧ, ಕುಂಕುಮ, ಕಸ್ತೂರಿ, ಕರ್ಪೂರ, 


ವಿಂಶೋತಧ್ಯಾಯಃ ೨೭೯ 


ನಾನಾಚಿತ್ರವಿತಾನಾಢ್ಯಂ ನಾನಾಧಾನ್ಯಮಯಂ ಗೃಹಂ । 


ಬಹುರತ್ನಸಹಸ್ರಾಥ್ಯಂ ಕೋಟಸಂಖ್ಯಾಂಧಿಕಂ ಧನಂ ॥ ಕ೫॥ 
ಏವಂ ವಿಭವಸಂಪನ್ನಾ ನೇಶ್ಯಾ ಕಾಮನಿಹಾರಿಣೇ । 

ಶಿವಪೂಜಾರತಾ ನಿತ್ಯಂ ಸತ್ಯಭರ್ಮಪರಾಯಣಾ ॥ ೩೬ ॥ 
ಸದಾಶಿವಕಥಾಸಕ್ತಾ ಶಿನನಾನುಕಥೋತ್ಸುಕಾ । 
ಶಿವಭಕ್ತಾಂಂಘ್ರ್ಯುವನತಾ ಶಿನಭಕ್ತಿರತಾಂನಿಶಂ ೩೭ ॥ 


ವಿನೋಡಹೇತೋಃ ಸಾ ವೇಶ್ಯಾ ನಾಟ್ಯಮಂಡಪಮಧ್ಯತಃ | 
ರುದ್ರಾಕ್ಸೈರ್ಭೂಷಯಿತ್ತೈಕಂ ನುರ್ಕಟಂ ಚೈವ ಕುಕ್ಕುಟಿಂ i &೮ 
ಕರತಾಲೈಶ್ಚ ಗೀತೈಶ್ಚ ಸದಾ ನರ್ತಯತಿ ಸ್ವಯಂ । 


ಪುನಶ್ಚ ವಿಹಸಂತ್ಯುಚ್ಚೈಃ ಸಖೀಭಿಃ ಪರಿವಾರಿತಾ (ರ೯॥ 
ರುದ್ರಾಕ್ಸೈಃ ಕೃತಕೇಯೂರಕರ್ಣಾಭರಣಭೂಷಣಃ । 

ಮರ್ಕಟಃ ಶಿಕ್ಷೆಯಾ ತಸ್ಯಾಃ ಸದಾ ನೃತ್ಯತಿ ಬಾಲವತ್‌ ॥೪೦॥ 
ಶಿಖಾಯಾಂ ಬದ್ಧರುದ್ರಾಕ್ಸಃ ಕುಕ್ಕುಟಿಃ ಕೆಪಿನಾ ಸಹ । 

ಚಿರಂ ನೃತ್ಯತಿ ನೃತ್ಯಜ್ಞಃ ಪಶ್ಯತಾಂ ಚಿತ್ರಮಾನಹನ್‌ ॥ ೪೧॥ 


ಕಾರ 


ಅಗುರುಗಳೂ, ನಾನಾ ಬಗೆಯ ಮಾಲೆಗಳೂ ಮೃಷ್ಟಾನ್ನಭೋಜನವೂ 
ಬಗೆ ಬಗೆಯ ವಿತಾನಗಳಿಂದಲೂ, ನಾನಾಧಾನ್ಯಗಳಿಂದಲೂ ಕೂಡಿದ ಮನೆಯೂ, 
ಅನೇಕ ಸಹಸ್ರರತ್ನಗಳೂ, ಕೋಟಗಿಂತ ಹೆಚ್ಚಾದ ಹಣವೂ ಇದ್ದುವು. 

೩೬-೩೭. ಹೀಗೆ ವೈಭವವುಳ್ಳವಳಾಗಿ ಸ್ವೇಚ್ಛೆಯಿಂದ ವಿಹರಿಸುವ ಆ 
ವೇಶ್ಯಯು ಯಾವಾಗಲೂ ಶಿವಪೂಜೆಯಲ್ಲಿಯೂ, ಸತ್ಯಧರ್ಮಗಳಲ್ಲಿಯೂ, 
ಶಿವಕಥೆಯಲ್ಲಿಯೂ, ಶಿವನಾಮವನ್ನುಹೇಳುವುದರಲ್ಲಿಯೂ, ಶಿವಭಕ್ತಿಯಲ್ಲಿಯೂ 
ನಿರತಳಾಗಿ, ಶಿವಭಕ್ತರಡಿಗಳಿಗೆ ವಂದಿಸುವವಳೂ ಆಗಿದ್ದಳು. 

೩೮೨೩೯, ಆ ಸೂಳೆಯು ಯಾವಾಗಲೂ ನಿನೋದಕ್ಕಾಗಿ ನಾಟ್ಯಶಾಲೆಯ 
ನಡುವೆ ಒಂದು ಕೋತಿಯನ್ನೂ ಕೋಳಿಯನ್ನೂ ರುದ್ರಾಕ್ಸೆಗಳಿಂದ ಅಲಂಕರಿಸಿ 
ಕರತಾಳಗಳಿಂದಲೂ, ಹಾಡುಗಳಿಂದಲೂ ಯಾವಾಗಲೂ ಕುಣಿಸುತ್ತ ಸಖಿಯ 
ರೊಡನೆ ನಗುತ್ತಿದ್ದಳು. 

೪೦. ರುದ್ರಾಕ್ಸೆಯ ಕೇಯೂರ, ಕುಂಡಲಗಳುಳ್ಳ ಆ ಕೋತಿಯು ಅವಳ 
ಉಪದೇಶದಿಂದ ಯಾವಾಗಲೂ ಬಾಲಕನಂತೆ ಕುಣಿಯುತ್ತಿದ್ದಿತು. 

೪೧. ಕುಣಿತವನ್ನರಿತ ಕೋಳಿಯು ಜುಟ್ಟಿನಲ್ಲಿ ರುದ್ರಾಕ್ಸೆಯನ್ನು ಕಟ್ಟಸಿ 
ಕೊಂಡು ಕಪಿಯೊಡನೆ ನೋಡುವವರಿಗೆ ಆಶ್ಚರ್ಯವನ್ನುಂಟುಮಾಡುತ್ತ 
ಕುಣಿಯುತ್ತಿದ್ದಿತು. 


೨೮೦ ಶ್ರೀ ಸ್ಕಾ೦ದಮಹಾಪುರಾಣಂ 


ಏಕದಾ ಭವನಂ ತಸ್ಯಾಃ ಕಶ್ಚಿದ್ದೈ ಶ್ಯಃ ಶಿನವ್ರತೀ | 
ಆಜಗಾಮ ಸ ರುದ್ರಾಕ್ಸಸ್ತ್ರಿಪುಂಡ್ರೀ ನಿರ್ಮಮಃ ಕೃತೀ 8 ೪೨ ॥ 
ಸ ಬಿಭ್ರದ್ಭಸ್ಮನಿಶದೇ ಪ್ರಕೋಷ್ಕೇ ವರಕಂಕಣಂ 1 
ಮಹಾರತ್ನಪರಿಸ್ತೀರ್ಣಂ ಜ್ವಲಂತಂ ತರುಣಾರ್ಕವತ್‌ ॥ ೪೩॥ 
ತೆಮಾಗತೆಂ ಸಾ ಗಣಿಕಾ ಸಂಪೊಜ್ಯ ಪರಯಾ ಮುದಾ । 
ತತ್ರ ಕೋಷ್ಮಗತೆಂ ವೀಕ್ಷ್ಯ ಕಂಕಣಂ ಪ್ರಾಹ ವಿಸ್ಮಿತಾ ॥ ೪೪ ॥ 
ಮಹಾರತ್ನಮಯಃ ಸೋಂಯಂ ಕಂಕಣಸ್ಸ್ಮೃತ್ಯರೇ ಸ್ಥಿತಃ । 
ಮನೋ ಹರತಿ ಮೇ ಸಾಧೋ ದಿವ್ಯಸ್ತ್ರೀಭೂಷಣೋಚಿತಃ ॥ ೪೫ ॥ 
ಇತಿ ತಾಂ ವರರತ್ನಾಢ್ಯೇ ಸಸ್ಪೃಹಾಂ ಕರಭೂಷಣೇ । 
ನೀಕ್ಸೊ 5ದಾರಮತಿರ್ವೈಶ್ಯಃ ಸಸ್ಮಿತಂ ಸಮಭಾಷತ 1 ೪೬ ॥ 
ವೈಶ್ಯ ಉವಾಚ :-- 
ಅಸ್ಮಿನ್ರತ್ಸ್ವನರೇ ದಿವ್ಯೇ ಯದಿ ತೇ ಸಸ್ಪೃಹಂ ಮನಃ । 
ತಮೇವಾದತ್ಸ ಸುಪ್ರೀತಾ ಮೌಲ್ಯಮಸ್ಕ ದದಾಸಿ ಕಿಂ ॥ ೪೭॥ 
ನೇಶ್ಕೋವಾಚ:- 
ನಯಂ ತು ಸ್ಟೈರಚಾರಿಣ್ಯೋ ವೇಶ್ಯಾಸ್ತು ನ ಸತಿವ್ರತಾಃ । 
ಅಸ್ಮತ್ಯುಲೋಚಿತೋ ಧರ್ಮೋ ವ್ಯಭಿಚಾರೋ ನ ಸಂಶಯಃ ॥೪ಲ೮॥ 
೪೨-೪೪. ಒಂದಾನೊಂದು ದಿನ ಅವಳ ಮನೆಗೆ ಶಿವವ್ರತವುಳ್ಳವನೂ, 
ರುದ್ರಾಕ್ಸೈ ಕ್ರಿಪುಂಡ್ರವನ್ನು ಧರಿಸಿದವನೂ, ಅಹಂಕಾರವಿಲ್ಲದವನೂ, ಪುಣ್ಯ 
ವಂತನೂ, ಭಸ್ಮದಿಂದ ಬೆಳ್ಳಗಾದ ಮುಂಗೈಯಲ್ಲಿ ಸೂರ್ಯನಂತೆ ಉತ್ತಮ 
ರತ್ನಗಳಿಂದ ಪ್ರಕಾಶಿಸುವ ಕಂಕಣವನ್ನು ಧರಿಸಿದವನೂ ಆದ ಒಬ್ಬ ವೈಶ್ಯನು 
ಬಂದನು. ಬಂದಿರುವ ಆ ವೈಶ್ಯನನ್ನು ಆ ವೇಶ್ಯೆಯು ಅತಿ ಸಂತೋಷದಿಂದ 
ಪೂಜಿಸಿ ಅವನ ಮುಂಗೈಯಲ್ಲಿರುವ ಕಂಕಣವನ್ನು ಕಂಡು ಆಶ್ಚರ್ಯಗೊಂಡು 
ಹೀಗೆಂದಳು. 
೪೫. "" ಎಲೈ ಸಾಧುವೆ! ನಿನ್ನ ಕೈಯಲ್ಲಿರುವ ಉತ್ತಮರತ್ವವು ಕೆತ್ತಿದ 
ದಿವ್ಯಾಂಗನೆಯರಿಗುಚಿತವಾದ ಈ ಕಂಕಣವು ನನ್ನ ಮನಸ್ಸನ್ನು ಸೆಳೆಯುತ್ತದೆ. 
೪೬. ಹೀಗೆ ಶ್ರೇಷ್ಠರತ್ನಗಳಿಂದ ಕೆತ್ತಿದ ತನ್ನ ಕೆಂಕಣದಲ್ಲಿ ಆಶೆಯುಳ್ಳ 
ಆ ವೇಶ್ಯೆಯನ್ನು ನೋಡಿ ವೈಶ್ಯನು ಮುಗುಳ್ನಗೆಯಿಂದ ಇಂತೆಂದನು. 
ಲಪ, ವೈಶ್ಯನು ಹೇಳುತ್ತಾನೆ:--ಶ್ರೇಷ್ಠವಾದ ಈ ಕಂಕಣದಲ್ಲಿ ನಿನಗೆ 
ಆಶೆಯಿದ್ದರೆ ಇದನ್ನು ಸಂತೋಷದಿಂದ ತೆಗೆದುಕೊ, ಇದಕ್ಕೆ ಏನು ಬೆಲೆ 
ಕೊಡುತ್ತೀಯೆ? 
೪೮. ವೇಶ್ಯೆಯು ಹೇಳುತ್ತಾಳೆ :--ಸೂಳೆಯರಾದ ನಾವು ಸ್ವೇಚ್ಛೆಯಿಂದ 


ವಿಂಶೋರಿಧ್ಯಾಯಃ ೨೮೧ 


ಯದ್ಯೇತದ್ರತ್ನಖಚಿತಂ ದದಾಸಿ ಕರಭೂಷಣಂ । 


ದಿನತ್ರಯಮಹೋರಾತ್ರಂ ತನಸತ್ನೀ ಭವಾಮ್ಯಹಂ ॥೪೯॥ 
ವೈಶ್ಯ ಉವಾಚ :-- 

ತಥಾಸ್ತು ಯದಿ ತೇ ಸತ್ಯಂ ವಚನಂ ವನಾರವಲ್ಲಭೇ । 

ದದಾಮಿ ರತ್ನನಲಯಂ ತ್ರಿರಾತ್ರಂ ಭವ ಮದ್ವಧೂಃ ॥ ೫೦॥ 


ಏತಸ್ಮಿನ್ವ್ಯವಹಾರೇತು ಪ್ರಮಾಣಂ ಶಶಿಭಾಸ್ಕರೌ | 


ತ್ರಿನಾರಂ ಸತ್ಯವಿಂತ್ಯುಕ್ತ್ವಾ ಹೃದಯಂ ಮೇಸ್ಪೃಶ ಪ್ರಿಯೇ 1 ೫೧॥ 
ನೇಶ್ಯೋವಾಚ ವದ 

ವಿನತ್ರಯಮಹೋರಾತ್ರಂ ಪತ್ನೀ ಭೂತ್ವಾ ತನ ಪ್ರಭೋ | 

ಸಹ ಧರ್ಮಂ ಚೆರಾಮಾತಿ ಸಾ ತದ್ಭೈದಯಮಸ್ಸೃಶೆತ್‌ ॥ ೫೨॥ 

ಅಥ ತಸ್ಯೈ ಸವೈಶ್ಯಸ್ತು ಪ್ರದದೌ ರತ್ನಕಂಕಣಂ । 

ಲಿಂಗಂ ರತ್ನಮಯಂ ಚಾಂಸ್ಯಾ ಹಸ್ತೇ ದತ್ತೇದಮುಬ್ರನೀತ್‌ ॥ ೫೩॥ 

ಇದಂ ರತ್ನಮಯಂ ಶೈವಂ ಲಿಂಗಂ ಮತ್ಪ್ರಾಣಸನ್ನಿಭಂ | 

ರಕ್ಷ್ಮಣೀಯಂ ತ್ವಯಾ ಕಾಂತೇ ತಸ್ಯ ಹಾನಿರ್ಮ್ಯುತಿರ್ಮಮ ॥ ೫೪ ॥ 


ನಡೆಯುವವರು. ಪತಿವ್ರತೆಯರಲ್ಲ. ವ್ಯಭಿಚಾರವು ನಮ್ಮ ವಂಶಕ್ಕೆ ಉಚಿತ 
ವಾದ ಧರ್ಮವು. 

೪೯. ಈ ರತ್ನಕೆತ್ತಿದ ಕಂಕಣವನ್ನು ನನಗಿತ್ತರೆ ಮೂರುದಿನ ಹಗಲು 
ರಾತ್ರಿ ನಾನು ನಿನಗೆ ಹೆಂಡತಿಯಾಗುವೆನು. 

೫೦. ವೈಶ್ಯನು ಹೇಳುತ್ತಾನೆ:--ವೇಶ್ಯಳೆ! ನಿನ್ನಮಾತು ನಿಜವಾದರೆ 
ಹಾಗೆಯೇ ಆಗಲಿ. ನಿನಗೆ ರತ್ನದ ಬಳೆಯನ್ನು ಕೊಡುವೆನು. ಮೂರುರಾತ್ರಿ 
ನನಗೆ ಪತ್ಲಿಯಾಗು. 

೫೧. ಈ ವಿಷಯದಲ್ಲಿ ಸೂರ್ಯಚಂದ್ರರು ಸಾಕ್ಸಿಗಳು. ಇದು ಸತ್ಯ 
ವೆಂದು ನೀನು ಮೂರುಸಲ ಹೇಳಿ ನನ್ನ ಎದೆಯನ್ನು ಮುಟ್ಟು. 

೫೨. ವೇಶ್ಯೆಯು ಹೇಳುತ್ತಾಳೆ: " ಸ್ವಾಮಿ! ನಾನು ಮೂರು ದಿನ 
ನಿನಗೆ ಹಗಲು ರಾತ್ರಿ ಪತ್ನಿಯಾಗಿ ಒಟ್ಟಿಗೆ ಧರ್ಮವನ್ನಾಚರಿಸುವೆನು'' ಎಂದು 
ಅವನ ಎದೆಯನ್ನು ಮುಟ್ಟಿ ದಳು. 

೫೩. ಬಳಿಕ ಆ ವೈಶ್ಯನು ಅವಳಿಗೆ ಚಿನ್ನದ ಬಳೆಯನ್ನು ಕೊಟ್ಟನು. 
ಮತ್ತು ರತ್ನದ ಲಿಂಗವನ್ನು ಅವಳಕ್ಟೆಯಲ್ಲಿ ಕೊಟ್ಟು ಹೀಗೆಂದನು. 

೫೪. ಈ ರತ್ನದ ಶಿವಲಿಂಗವು ನನ್ನ ಪ್ರಾಣಕ್ಕೆ ಸಮಾನವಾದುದು. 
ಇದನ್ನು ನೀನು ರಕ್ಷಿಸಬೇಕು. ಇದು ನಷ್ಟವಾದರೆ ನಾನು ಸಾಯುವೆನು. 


೨೮೨ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ನಮಸ್ತ್ರಿತಿ ಸಾ ಕಾಂತಾ ಲಿಂಗಮಾದಾಯ ರತ್ನಜಂ । 


ನಾಟ್ಯಿಮಂಡಪಿಕಾಸ್ತಂಭೇ ನಿಧಾಯ ಪ್ರಾನಿಶದ್ಭೃಹಂ ॥ ೫೫ ॥ 
ಸಾ ತೇನ ಸಂಗತಾ ರಾತ್ರೌ ವೈಶ್ಯೇನ ನಿಟಧರ್ಮಿಣಾ । 
ಸುಖಂ ಸುಷ್ಕಾಸ ಸರ್ಯಂಕೇ ನೃುದುತಲ್ಬೋಪಶೋಭಿತೇ ॥ ೫೬ ॥ 
ತತೋ ನಿಶೀಥಸಮಯೇ ನಾಟ್ಯಮಂಡಪಿಕಾಂತರೇ । 
ಅಕಸ್ನಾ ಮತ್ನಿ ತೋ ನಿಸ್ತ ಸ ಮೇನ ಸಹೆಸಾವೃಣೋತ್‌ ೫೭ 


ಮಂಡಪೇ ದಹ್ಯ ಮಾತೇ ತುಸ ಸಹಸೋತ್ಥ್ವಾಯ ಸಂಭ್ರಮಾತ್‌ । 

ಸಾ ವೇಶ್ಯಾ ಮರ್ಕಟಿಂ ತತ್ರ ನೋಚೆಯಾಮಾಸ ಬಂಧನಾತ್‌ ॥ ೫೮ ॥ 
ಸ ನುರ್ಕಟೋ ಮುಕ್ತ ಹ್‌ ಕುಕ್ಕುಟೇನ ಸಹಾಂಮುನಾ । 

ಭೀತೋ ದೂರಂ ಪ್ರದುದ್ರಾವ ನಿಧೂಯಾಂಗ್ತಿ ಕಣಾನ್ಪಹೂನ್‌ ॥೫೯॥ 
ಸ್ಮಂಭೇನ ಸಹನಿರ್ದಗ್ನ ೦ ತಪ್ಪಿಂಗಂ ಶಕಲೀಕೃತಂ । 


ದೃ ಷ್ಟಾ ಇ ವೇಶ್ಯಾ ಚ ಕ್ಸ ಶ್ಯ ಶೆ ದುರೆಂತಂ ಖಃ ॥೬೦॥ 
ದೃಷ್ಟಾ ಪ್ರಾ KA Pe ದಗ 0 ವೈಶ್ಯಪತಿಸ್ತಥಾ । 

ಸ್ಟ ಯಮಸ್ಕಾಸ ಪ್ತ ನಿರ್ನೇದೋ OW ತುಸ ಮತಿಂ ದಧೌ ॥೬೧॥ 
ನಿರ್ವೆಷಾಸ್ಟಿ, ತರಾ ೦ ಖೇದಾದ್ದೈಶ್ಯಸ್ತಾಮಾಹ ದುಃಖಿತಾಂ । 

ಶಿನಲಿಂಗೇ et ನಿರ್ಭಿನ್ನೇ ನಾಹಂ ಜೀನಿತುಮುತ್ಸಹೇ ॥೬೨॥ 





೫೫. ಆ ವೇಶ್ಯೆಯು ಹಾಗೆಯೇ ಆಗಲೆಂದು ಆ ರತ್ನಲಿಂಗವನ್ನು ತೆಗೆದು 
ಕೊಂಡು ಅದನ್ನು ನಾಟ್ಯಶಾಲೆಯ ಕಂಬದಲ್ಲಿರಿಸಿ ಮನೆಯನ್ನು ಹೊಕ್ಕಳು. 

೫೬, ಅವಳು ಆದಿನ ರಾತ್ರಿ ಜಾರನಾದ ಆ ವೈಶ್ಯನೊಡನೆ ಮೃದುವಾದ 
ಹಾಸಿಗೆಯಿಂದ ಮನೋಹರವಾದ ಮಂಚದಲ್ಲಿ ಸುಖವಾಗಿ ನಿದ್ರಿಸಿದಳು. 

೫೭. ಬಳಿಕ ಅರ್ಧರಾತ್ರಿಯೆ ಸಮಯದಲ್ಲಿ ನಾಟ್ಯಶಾಲೆಯ ಮಧ್ಯದಲ್ಲಿ 
ಆಕಸ್ಮಿಕವಾಗಿ ಹೆಟ್ಟಿದ ಬೆಂಕಿಯು ಆ ಶಾಲೆಯನ್ನು ಕೂಡಲೆ ಆವರಿಸಿತು. 

೫೮. ನಾಟ್ಯಮಂಟಪವು ಸುಡಲ್ಪಡುತ್ತಿರಲು ಆ ವೇಶ್ಯೆಯು ಕೂಡಲೆ 
ಎದ್ದು ಅಲ್ಲಿ ಕಟ್ಟಿರುವ ಕೋತಿಯನ್ನು ಬಿಡಿಸಿದಳು. 

೫೯. ಆ ಕಪಿಯು ಬಿಟ್ಟಕೂಡಲೆ ಕೋಳಿಯೊಡನೆ ಭಯದಿಂದ ಬೆಂಕಿಕಿಡಿ 
ಗಳನ್ನು ಕೊಡವಿಕೊಂಡು ದೂರ ಓಡಿ ಹೋಯಿತು. 

೬೦. ಕಂಬದೊಡನೆ ಸುಟ್ಟು ಚೂರಾದ ಆ ಲಿಂಗವನ್ನು ನೋಡಿ ಆ 
ವೇಶ್ಯೆಯೂ ವೈಶ್ಯನೂ ಬಹು ದುಃಖಪಟ್ಟರು. 

೬೧. ವೈಶ್ಯನು ತನ್ನ ಪ್ರಾಣದಂತಿರುವ ಲಿಂಗವು ಸುಟ್ಟು ಸಿಡಿದಿರುವುದನ್ನು 
ಕಂಡು ವೈರಾಗ್ಯಗೊಂಡು ಸಾಯಲು ನಿಶ್ಚಯಿಸಿದನು. 

೬೨. ಅವನು ವೈರಾಗ್ಯದಿಂದಲೂ, ಅತಿದುಃಖದಿಂದಲೂ ಕೂಡಿ ಶೋಕಿಸು 


ವಿಂಶೋತಧ್ಯಾಯಃ ೨೮ 


ಚಿತಾಂ ಕಾರಯ ಮೇ ಭದ್ರೇ ತನ ಭೃತ್ಯೈರ್ಬಲಾಧಿಕೈಃ । 
ಶಿವೇ ಮನಃ ಸಮಾವೇಶ್ಯ ಪ್ರವಿಶಾನಿಂ ಹುತಾಶನಂ ॥ ೬೩॥ 
ಯದಿ ಬ್ರಹ್ಮೇಂದ್ರನಿಷ್ಟಾ ದ್ಯಾ ನಾರಯೇಯುಃ ಸಮೇತ್ಯ ಮಾಂ | 
ತಥಾ ಪ್ಯಸ್ಮಿನ್ಯ ಎಹೇ ಧೀರಃ ಪ್ರವಿಶ್ಯಾಂಗ್ನಿಂ ತೈಜಾಮ್ಯುಸೂನ್‌ ॥೬೪॥ 
ತಮೇವಂ ದೃಢಬಂಧಂ ಸಾ ವಿಜ್ಞಾಯ ಬಹುದುಃಖಿತಾ । 
ಸ್ವಭೃತ್ಯೈಃ ಕಾರಯಾಮಾಸ ಚಿತಾಂ ಸ ಸೈನಗರಾದ್ಬಹಿಃ ॥ ೬೫॥ 

ತತಃ ಸ ವೈಶ್ಯಃ ಶಿವಭಕ್ತಿ ಪೂತಃ 

ಪ್ರದಕ್ಸಿಣೀಕೃತ್ಯ ಸಮಿದ್ಧಮಗ್ಗಿಂ I 
ವಿವೇಶ ಪಶ್ಯತ್ಸು ಜನೇಷು ಧೀರಃ 


ಸಾಚಾಂನುತಾಪಂ ಯುವತೀ ಪ್ರಸೇದೇ ॥ ೩೬ ॥ 
ಅಥ ಸಾ ದುಃಖಿತಾ ನಾರೀ ಸ್ಮೃತ್ವಾ ಧರ್ಮಂ ಸುನಿರ್ಮಲಂ । 
ಸರ್ವಾನ್ಪಂಧೂನ್ಸಮಿಸಾಕ್ಸ್ಯೈವಂ ಬಭಾಷೇ ಕರುಣಂ ವಚಃ ॥ ೬೭॥ 
ರತ್ನಕೆಂಕೆಣಮಾದಾಯ ಮಯಾ ಸತ್ಯಮುದಾಹೃತಂ । 
ದಿನತ್ರಯನುಹಂ ಪತ್ನೀ ವೈಶ್ಯಸ್ಯಾಃ ಮುಷ್ಯ ಸಂಮತಾ ॥ ೬೮ ॥ 





ತಿರುವ ಆ ವೇಶ್ಯೆಯನ್ನು ಕುರಿತು ಶಿವಲಿಂಗವು ಒಡೆದು ಹೋದ ಮೇಲೆ 
ನಾನು ಜೀವಿಸಲಿಚ್ಛೆ ಸುವುದಿಲ್ಲ. 

೬೩. ಮಂಗಳಕರಳೆ! ಬಲಿಷ್ಕರಾದ ನಿನ್ನ ಸೇವಕರಿಂದ ನನಗೆ ಚಿತೆಯನ್ನು 
ಮಾಡಿಸು. ನಾನು ಶಿವನಲ್ಲಿ ಮನಸ್ಸನ್ಸಿಟ್ಟು ಅಗ್ನಿಯನ್ನು ಪ್ರವೇಶಿಸುವೆನು. 

೬೪. ಬ್ರಹ್ಮ, ಇಂದ್ರ, ವಿಷ್ಣು ಮೊದಲಾದ ದಿವಿಜರು ಬಂದು ನನ್ನನ್ನು 
ತಡೆದರೂ ನಾನು ಈ ಕ್ಸಣದಲ್ಲಿಯೆ ಧೈರ್ಯದಿಂದ ಅಗ್ನಿಯನ್ನು ಪ್ರವೇಶಿಸಿ 
ಪ್ರಾಣವನ್ನು ತ್ಯಜಿಸತಕ್ಕವನು. 

೬೫, ಆ ವೇಶ್ಯೆಯ ಅವನನ್ನು ದೃಢನಿಶ್ವಯವುಳ್ಳವನನ್ನಾಗಿ ಅರಿತು 
ಅತಿದುಃಖವುಳ್ಳವಳಾಗಿ ತನ್ನ ಸೇವಕರಿಂದ ಪಟ್ಟಣದ ಹೊರಗೆ ಚಿತೆಯನ್ನು 
ಮಾಡಿಸಿದಳು. 

೬೬. ಅನೆಂತರ ಶಿವಭಕ್ತಿಯಿಂದ ಶುದ್ಧನಾದ ಆ ವೈಶ್ಯನು ಉರಿಯು 
ತ್ತಿರುವ ಅಗ್ನಿಯನ್ನು ಪ್ರದಕ್ಸಿಣೆಮಾಡಿ ಜನರೆಲ್ಲರೂ ನೋಡುತ್ತಿರುವಾಗ ಧೈರ್ಯ 
ದಿಂದ ಪ್ರವೇಶಿಸಿದನು. ಆ ಸೂಳೆಯು ವ್ಯಥೆಗೊಂಡಳು. 

೬೭. ಬಳಿಕ ಅವಳು ಶುದ್ಧವಾದ ಧರ್ಮವನ್ನು ಸ್ಮರಿಸಿ ಬಂಧುಗಳನ್ನೆಲ್ಲ 
ನೋಡಿ ಹೀಗೆ ದೀನವಾಗಿ ನುಡಿದಳು. 

೬೮. "" ನಾನು ರತ್ಸಕಂಕಣವನ್ನು ತೆಗೆದುಕೊಂಡು ಸತ್ಯವನ್ನು ಹೇಳಿರು 
ವೆನು. ಅದರಂತೆ ಈ ವೈಶ್ಯನಿಗೆ ಮೂರು ದಿನ ಪತ್ನಿಯಾಗಿರುವೆನು. 


೨೮೪ ಶ್ರೀ ಸ್ಕಾಂದಮಹಾಪುಕಾಣಂ 


ಕರ್ಮಣಾ ಮತ್ಯೃತೇನಾಂಯಂ ಮೃತೋ ವೈಶ್ಯಃ ಶಿನವ್ರತೀ [ 
ತಸ್ಮಾದಹಂ ಪ್ರನೇಕ್ಸಾ, ನಂ ಸಹಾಃನೇನ ಹುತಾಶನಂ ॥ 


ಸ ಧರ್ಮಚಾರಿಣೇತ್ಯುಕ್ತಂ ಸತ್ಯಮೇತದ್ಧಿ ಸಶ್ಯಥೆ ॥೬೯॥ 
ಸತ್ಯೇನ ಪ್ರೀತಿಮಾಯಾಂತಿ ದೇವಾಸ್ತ್ರಿ ಭುವನೇಶ್ವರಾಃ | 

ಸತ್ಯಾಸಕ್ತಿಃ ಪರೋ ಧರ್ಮಃ ಸತ್ಯೇ ಸರ್ವಂ ಪ್ರತಿಷ್ಠಿತಂ ॥೭೦॥ 
ಸತ್ಯೇನ ಸ್ವರ್ಗಮೋಕ್ಸ್‌ ಚ ನಾಸತ್ಯೇನ ಪರಾಗತಿಃ । 

ತಸ್ಮಾತ್ಸತ್ಯಂ ಸಮಾಶ್ರಿತ್ಯ ಪ್ರವೇಕ್ಸಾ ತಮಿ ಹುತಾಶನಂ 1 ೭೧॥ 


ಇತಿ ಸಾ ದೃಢ ನಿರ್ಬಂಧಾ ವಾರ್ಯಮಾಣಾಪಿ ಬಂಧುಭಿಃ । 
ಸತ್ಯಲೋಪಭಯಾನ್ನಾರೀ ಪ್ರಾಣಾಂಸ್ಕ್ಯಕ್ತುಂ ಮನೋ ದಧೇ ॥೭೨॥ 
ಸರ್ವಸ್ವಂ ಶಿವಭಕ್ತೇಭ್ಯೋ ದತ್ಕಾ ಧ್ಯತ್ವಾ ಸದಾಶಿವಂ । 


ತಮಗ್ಗಿಂ ತ್ರಿಃ ಪರಿಕ್ರಮ್ಯ ಪ್ರನೇಶಾಭಿಮುಖೀ ಸ್ಥಿತಾ ॥ ೭೩ ॥ 
ತಾಂ ಪೆತೆಂತೀಂ ಸಮಿದ್ಧೇಂಗ್ನೌ ಸ್ವಸದಾರ್ಪಿತ ಮಾನಸಾಂ । 
ವಾರಯಾಮಾಸ ವಿಶ್ವಾತ್ಮಾ ಸ್ರಾದುರ್ಭೂತಃ ಶಿವಃ ಸ್ವಯಂ ॥ ೭೪ ॥ 


ತಾ 


೬೯. ಶಿವವ್ರತವುಳ್ಳ ಈ ವೈಶ್ಯನು ನನ್ನ ಕರ್ಮದಿಂದ ಮಡಿದಿದ್ದಾನೆ. 
ಅದರಿಂದ ನಾನು ಇವನೊಡನೆ ಅಗ್ತಿಯನ್ನು ಪ್ರವೇಶಿಸುವೆನು. ನಾನು 
ಸಹಧರ್ಮಚಾರಿಣಿಯಾಗಿರುವೆನೆಂದು ಮಾತುಕೊಟ್ಟರುವೆನು. ಇದು ಸತ್ಯ 
ನೋಡಿರಿ. 

೭೦. ಸತ್ಯದಿಂದ ತ್ರಿಭುವನದ ಒಡೆಯರಾದ ದೇವತೆಗಳು ಸಂತೋಷ 
ಗೊಳ್ಳುತ್ತಾರೆ. ಸತ್ಯದಲ್ಲಿ ಆಸಕ್ತಿಯು ಉತ್ತಮವಾದ ಧರ್ಮವು. ಸತ್ಯದಲ್ಲಿ 
ಎಲ್ಲವೂ ನೆಲಸಿರುವುದು. 

೭೧. ಸತ್ಯದಿಂದ ಸ್ವರ್ಗ, ಮೋಕ್ಸಗಳು ಲಭಿಸುವುವು. ಸುಳ್ಳಿನಿಂದ 
ಉತ್ತಮಗತಿಯು ದೊರೆಯುವುದಿಲ್ಲ. ಆದುದರಿಂದ ನಾನು ಸತ್ಯವನ್ನಾಶ್ರಯಿಸಿ 
ಅಗ್ನಿ ಯನ್ನು ಪ್ರವೇಶಿಸುವೆನು.?? 

೭೨. ಹೀಗೆ ದೃಢನಿಶ್ಚೆಯವುಳ್ಳ ಅವಳನ್ನು ಬಂಧುಗಳು ತಡೆದರೂ ಅವಳು 
ಸತ್ಯವು ಕೆಡುವುದೆಂಬ ಭಯದಿಂದ ಪ್ರಾಣಗಳನ್ನು ತ್ಯಜಿಸಲು ನಿಶ್ಚಯಿಸಿದಳು. 

೭೩. ಅವಳು ಎಲ್ಲವನ್ನೂ ಶಿವಭಕ್ತರಿಗೆ ದಾನಮಾಡಿ ಶಿವನನ್ನು ಧ್ಯಾನಿಸಿ 
ಆ ಅಗ್ನಿಯನ್ನು ಮೂರಾವೃತ್ತಿ ಪ್ರದಶ್ಸಿಣೆಗೈದು ಪ್ರವೇಶಿಸಲು ಅಭಿಮುಖ 
ಳಾದಳು. 

೭೪. ಸರ್ವಾಂತರ್ಯಾಮಿಯಾದ ಶಿವನು ಪ್ರತ್ಯಕ್ಸನಾಗಿ ಜ್ವಲಿಸುತ್ತಿರುವ 
ಅಗ್ತಿಯಲ್ಲಿ ಬೀಳುತ್ತಿರುವ ತನ್ನ ಚರಣಗಳಲ್ಲಿ ಆಸಕ್ತವಾದ ಮನಸ್ಸುಳ್ಳ 
ಆ ವೇಶ್ಯೆಯನ್ನು ತಡೆದನು. 





ವಿಂಶೋಕಿಧ್ಯಾಯಃ ೨೮೫ 


ಸಾತಂ ನಿಲೋಕ್ಕಾಃ ಖಿಲದೇವದೇವಂ 
ತ್ರಿರೋಚನಂ ಚಂದ್ರಕಲಾನತಂಸಂ । 
ಶಶಾಂಕಸೂರ್ಯಾಂನಲಕೋಜಿಭಾಸಂ 


ಸ್ವಬ್ಬೇವ ಭೀತೇನ ತಥೈವ ತಸ್ಕೌ ॥ ೭೫॥ 
ತಾಂ ವಿಷ್ವಲಾಂ ಪರಿತ್ರಸ್ತಾಂ ನೇಪಮಾನಾಂ ಜಡೀಕೃತಾಂ । 
ಸಮಾಶ್ಚಾಸ್ಯ ಗಲದ್ಭಾಸ್ಟಾಂ ಕರೇ ಗೃಹ್ಯಾ ಬ್ರನೀದ್ವಚೆಃ ॥ ೭೬ ॥ 

ಶಿವ ಉವಾಚ: 

ಸತ್ಯಂ ಧರ್ಮಂ ಚ ತೇ ಫೈರ್ಯಂ ಭಕ್ತಿಂ ಚ ಮಯಿ ನಿಶ್ಚಲಾಂ | 
ನಿರೀಕ್ಸಿತುಂ ತ್ವತ್ಸಕಾಶಂ ವೈಶ್ಯೋ ಭೂತ್ವಾಂಹಮಾಗತಃ ॥ ೭೭ ॥ 
ಮಾಯಯಾ ಗ್ಮಿಂ ಸಮುತ್ಥಾಪ್ಯ ದಗ್ಗವಾನ್ನಾಟ್ಯಮಂಡಪಂ I 
ದಗ್ಗೆಂ ಕೃತ್ವಾ ರತ್ನಲಿಂಗಂ ಪ್ರನಿಷ್ಟೋಸ್ಮಿ ಹುತಾಶನಂ ॥ ೭೩೮॥ 
ವೇಶ್ವಾಃ ಕೈತನಕಾರಿಣ್ಯಃ ಸ್ಕೈ ರಿಣ್ಯೋ ಜನನಂಚಕಾಃ । 
ಸಾ ತ್ವಂ ಸತ್ಯಮನುಸ್ಮ ತೆ ಪ್ರನಿಷ್ಟಾಗ್ನಿಂ ಮಯಾ ಸಪ Hern 


ಅತಸ್ತೇ ಸಂಪ್ರದಾಸ್ಯಾಮಿ ಭೋಗಾಂಸ್ತ್ರಿದಶಮುರ್ಲಭಾನ್‌ ! 
ಆಯುಶ್ಚ ಪರಮಂ ದೀರ್ಫ್ಥನಾರೋಗ್ಯಂ ಚ ಪ್ರಜೋನ್ನತಿಂ । 
ಯದ್ಯದಿಚ್ಛಸಿ ಸುಶ್ರೋಣಿ ತತ್ತದೇನ ದದಾಮಿ ತೇ ॥ ೮೦ ॥ 


೭೫. ಅವಳು ಅಖಿಲದೇವತೆಗಳಿಗೆ ಸ್ವಾಮಿಯೂ, ಮುಕ್ಕಣ್ಣನೂ, ಚಂದ್ರ 
ಮೌಳಿಯೂ, ಕೋಟಚಂದ್ರಸೂರ್ಯರಂತೆ ಕಾಂತಿಯುಳ್ಳವನೂ ಆಗಿರುವ 
ಆ ಪರಮೇಶ್ವರನನ್ನು ಈಕ್ಸಿಸಿ ಜಡಳಂತೆಯ್ಕೂ ಭಯಗೊಂಡವಳೆಂತೆಯೂ, 
ಹಾಗೆಯೇ ನಿಂತಳು. 

೭೬. ಶಿವನು ವ್ಯಥೆಗೊಂಡವಳೂ, ಭಯಗೊಂಡವಳೂ, ನಡುಗುತ್ತಿರು 
ವವಳೂ, ಜಡಳೂ, ಕಣ್ಣೀರನ್ನು ಸುರಿಸುತ್ತಿರುವವಳೂ ಆಗಿರುವ ಅವಳ 
ಕೈಯನ್ನು ಹಿಡಿದುಕೊಂಡು ಸಮಾಧಾನಗೊಳಿಸಿ ಇಂತೆಂದನು. 

೭೭-೭೯, ಶಿವನು ಹೇಳುತ್ತಾನೆ:--ಎಲೌ! ನಿನ್ನ ಸತ್ಯವನ್ನೂ, ಧರ್ಮ 
ನನ್ನೂ, ಧೈರ್ಯವನ್ನೂ ನನ್ನಲ್ಲಿ ನಿನಗಿರುವ ದೃಢಭಕ್ತಿಯನ್ನೂ ಪರೀಕ್ಷಿಸುವುದ 
ಕ್ಕಾಗಿ ನಾನು ವೈಶ್ಯನಾಗಿ ನಿನ್ನೆಡೆಗೆ ಬಂದೆನು. ಮಾಯೆಯಿಂದ ಅಗ್ನಿಯನ್ನು 
ಉಂಟುಮಾಡಿ ನಾಟ್ಯಮಂಟಪವನ್ನೂ ರತ್ನಲಿಂಗವನ್ನೂ ಸುಟ್ಟು ಅಗ್ರಿಯನ್ನು 
ಪ್ರವೇಶಿಸಿರುವೆನು. ವೇಶ್ಯೆಯರು ಸ್ವಾಭಾವಿಕವಾಗಿ ವಂಚಕರು, ಜಾರಿಣಿಯರು. 
ನೀನು ಮಾತ್ರ ಸತ್ಯವಾಕ್ಯವನ್ನು ಸ್ಮರಿಸಿ ನನ್ನೊಡನೆ ಅಗ್ನಿಯನ್ನು ಪ್ರವೇಶಿಸಿರುವೆ. 

೮೦. ಆದುದರಿಂದ ನಾನು ನಿನಗೆ ದೇವದುರ್ಲಭವಾದ ಭೋಗ, 
ದೀರ್ಫಾಯುಸ್ಸು, ಆರೋಗ್ಯ, ಸಂತತಿ ಇವುಗಳನ್ನೂ ನೀನು ಅಪೇಶ್ಸಿಸಿದು 
ದೆಲ್ಲವನ್ನೂ ಕೊಡುವೆನು. 


೨೮೬ ಶ್ರೀ ಸ್ಕಾಂದಮಹಾಪುರಾಣಂ 


ಸೂತ ಉವಾಚ :-- 
ಇತಿ ಬ್ರುವತಿ ಗೌರೀಶೇ ಸಾ ವೇಶ್ಯಾ ಪ್ರತ್ಯಭಾಷತ ॥ ೮೧॥ 
ವೇಶ್ಯೋವಾಚ :-- 
ನಮೇ ವಾಂಛಾಸ್ತಿ ಭೋಗೇಷು ಭೂಮೌ ಸ್ವರ್ಗೇ ರಸಾತಲೇ ॥ 
ತನ ಪಾದಾಂಬುಜಸ್ಪರ್ಶಾದನ್ಯತ್ಯಿಂಚಿನ್ನ ವೈ ವೃಣೇ ॥ ೮೨ ॥ 
ಏತೇ ಭೃತ್ಯಾಶ್ಚ ದಾಸ್ಯಶ್ಚಯೇ ಚಾನ್ಯೇ ಮಮ ಬಾಂಧವಾಃ । 
ಸರ್ವೇ ತ್ವದರ್ಚನಪರಾಸ್ತ್ತ್ರಯಿ ಸಂನ್ಯಸ್ತನೃತ್ತಯಃ ॥ ೮೩ ॥ 
ಸರ್ವಾನೇತಾನ್ಮಯಾ ಸಾರ್ಥಂ ನೀತ್ವಾ ತನ ಪರಂ ಪದಂ । 
ಪುನರ್ಜನ್ಮಭಯಂ ಘೋರಂ ನಿಮೋಚಯ ನಮೋಸ್ತು ತೇ ॥೮೪॥ 
ತಥೇತಿ ತಸ್ಯಾ ವಚನಂ ಪ್ರತಿನಂದ್ಯ ಮುಹೇಶ್ವರಕ । 
ತಾನ್ಸರ್ವಾಂಶ್ಚ ತಯಾ ಸಾರ್ಧಂ ನಿನಾಯ ಪರಮಂ ಪೆದಂ ॥ ೮೫ ॥ 


ಪರಾಶರ ಉವಾಚ :-- 
ನಾಟ್ಯಮಂಡಪಿಕಾವಾಹೇ ಯೌ ದೂರಂ ವಿದ್ರುತೌ ಪುರಾ । 
ತತ್ರಾ£ನಶಿಷ್ಟೌ ತಾನೇನ ಕುಕ್ಕಟೋ ಮರ್ಕಟಿಸ್ತಥಾ ॥ ೮೬ ॥ 
ಕಾಲೇನ ನಿಧನಂ ಯಾತೋ ಯಸ್ತ ಸ್ಯಾ ನಾಟ್ಯಮರ್ಕಟಃ । 
ಸೊಣಭೂತ್ತವ ಕುಮಾರೋಸಸೌ ಕುಕ್ಕುಟೋ ಮಂತ್ರಿಣಃ ಸುತಃ ॥೮೭॥ 


೮೧. ಸೂತನು ಹೇಳುತ್ತಾನೆ: ಶಿವನು ಹೀಗೆನ್ನಲು ಆ ವೇಶ್ಯಯು 
ಉತ್ತರವಿತ್ತಳು. 

೮೨. ವೇಶ್ಯೆಯು ಹೇಳುತ್ತಾಳೆ:--ನನಗೆ ಸ್ವರ್ಗ, ಮರ್ತ್ಯ, ಪಾತಾಳ 
ಲೋಕಗಳ ಭೋಗಗಳ ಅಪೇಕ್ಸೈಯಿಲ್ಲ. ನಾನು ನಿನ್ನ ಚರಣಕಮಲಗಳ 
ಸ್ಫರ್ಶಕ್ಕಿಂತ ಬೇರೆ ಯಾವುದನ್ನೂ ವರಿಸಲಾಕೆನು. 

೮೩. ಈ ಸೇವಕರೂ, ದಾಸಿಯರೂ, ಇತರ ಬಾಂಧವರೂ ನಿನ್ನ ಪೂಜೆಯಲ್ಲಿ 
ಫಿರತರಾಗಿ ನಿನ್ನಲ್ಲಿಡಲ್ಪಟ್ಟ ಮನಸ್ಸುಳ್ಳವರು. 

೮೪. ಇವರೆಲ್ಲರನ್ನೂ ನನ್ನೊಡನೆ ನಿನ್ನ ಉತ್ತ್ಯಮಸ್ಕಾನವನ್ನು ಹೊಂದಿಸಿ 
ಘೋರವಾದ ಪುನರ್ಜನ್ಮದ ಭಯವನ್ನುಪಹರಿಸು. ನಿನಗೆ ನಮಸ್ಕಾರವು.” 

೮೫, ಮಹೇಶ್ವರನು ಹಾಗೆಯೇ ಆಗಲೆಂದು ಅವಳ ಮಾತಿಗೆ ಒಪ್ಪಿ 
ಅವರೆಲ್ಲರನ್ನೂ ಅವಳೊಡನೆ ತನ್ನ ಸ್ಥಾನಕ್ಕೆ ಕರೆದೊಯ್ದನು. 

೮೬, ಪರಾಶರನು ಹೇಳುತ್ತಾನೆ :--ಹಿಂದೆ ನಾಟ್ಯಶಾಲೆಯು ಸುಡುವಾಗ 
ದೂರ ಓಡಿಹೋದ ಕೋಳಿ ಮತ್ತು ಕೋತಿಗಳು ಅಲ್ಲಿಯೇ ಉಳಿದುಕೊಂಡುವು. 

೮೭. ಆಕೋತಿಯು ಕಾಲಕ್ರಮದಿಂದ ಮೃತಿಗೊಂಡು ನಿನ್ನ ಮಗ 
ನಾಯಿತು. ಕೋಳಿಯು ಮಂತ್ರಿಯ ಸುತನಾಗಿ ಜನಿಸಿತು. 


ವಂ ಶೋಕಧ್ಯಾಯೆಃ ೨೮೭ 


ರುದ್ರಾಕ್ಸಧಾರಣೋದ್ಭೂತಾತ್ಪುಣ್ಯಾತ್ಪೂರ್ವಭವಾರ್ಜಿತಾತ್‌ | 


ಕುಲೇ ಮಹತಿ ಸಂಜಾತೌ ನರ್ತೇತೇ ಬಾಲಕಾನಿಮೌ ॥ ೮೪ ॥ 
ಪೂರ್ನಾಂಭ್ಯಾಸೇನ ರುದ್ಭಾಕ್ಸಾನ್ದಧಾತೇ ಶುದ್ಧಮಾನಸೌ । 

ಅಸ್ಮಿಂಜನ್ಮನಿ ತಂ ಲೋಕಂ ಶಿವಂ ಸಂಪೂಜ್ಯ ಯಾಸ್ಯತಃ ॥೮೯॥ 
ಏಷಾ ಪ್ರವೃತ್ತಿಸ್ತ್ವನಯೋರ್ಜಾಲಯೋಃ ಸಮುದಾಹೃತಾ । 

ಕಥಾ ಚ ಶಿನಭಕ್ತಾಯಾ ಕಿಮನ್ಶತೃಷ್ಟು ಮಿಚ್ಛಸಿ ॥೯೦॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ " ರುದ್ರಾಕ್ಸಮಹಿಮಾನು 
ವರ್ಣನಂ?*ನಾಮ ನಿಂಶೋ9ಧ್ಯಾಯಃ 





೮೮. ರುದ್ರಾಕ್ಸಧಾರಣೆಯಿಂದ ಹಿಂದಿನ ಜನ್ಮದಲ್ಲಿ ಸಂಪಾದಿಸಿದ ಪುಣ್ಯ 
ದಿಂದ ಈ ಇಬ್ಬರು ಕುಮಾರರೂ ಉತ್ತಮವಂಶದಲ್ಲಿ ಜನಿಸಿದರು. 

೮೯. ಶುದ್ಧವಾದ ಮನಸ್ಸುಳ್ಳ ಇವರು ಹಿಂದಿನ ಅಭ್ಯಾಸದಿಂದ ರುದ್ರಾಕ್ಸಿ 
ಗಳನ್ನು ಧರಿಸುತ್ತಿದ್ದಾರೆ. ಈ ಜನ್ಮದಲ್ಲಿ ಇವರು ಶಿವನನ್ನು ಪೂಜಿಸಿ ಅವನ 
ಲೋಕವನ್ನು ಸೇರುವರು. 

೯೦. ಈ ಬಾಲಕರ ಸಮಾಚಾರವನ್ನೂ, ಶಿವಭಕ್ತಳಾದ ವೇಶ್ಯೆಯ ಕಥೆ 
ಯನ್ನೂ ಹೇಳಿದ್ದೇನೆ. ಇನ್ನು ಬೇರೆ ಏನನ್ನು ಕೇಳಲಿಚ್ಛಿಸುವೆ? 


ಇಲ್ಲಿಗೆ ಎಂಬತ್ತೊಂದುಸಾವಿರ ಶ್ಲೋಕಗಳ ಸಂಹಿತೆಯೆಂದು ಪೃಸಿದ್ಧವಾದ 
ಶ್ರೀ ಸ್ಕಾ೦ದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ ""ರರುದ್ರಾಕ್ಸಮಹಿಮಾನುವರ್ಣನ'ವೆಂಬ 
ಇಪ್ಪತ್ತನೆಯ ಅಧ್ಯಾಯವು ಮುಗಿದುದು 


॥ ಶ್ರೀಃ ॥ 
ಅಥೈಕವಿಂಶೋಧ್ಯಾಯಃ 
ರುದ್ರಾಧ್ಯಾಯಮಹಿಮಾನುವರ್ಣನೆಂ 
ಸೂತ ಉವಾಚ :-- 
ಏನಂ ಬ್ರಹ್ಮರ್ಷಿಣಾ ಪ್ರೋಕ್ತಾಂ ವಾಣೀಂ ಪೀಯೂಷಸಸ್ನಿಭಾಂ ಃ 
ಆಕರ್ಣ ಮುದಿತೋ ರಾಜಾ ಪ್ರಾಂಜಲಿಃ ಪುನರಬ್ರವೀತ್‌ Hon 
ರಾಜೋವಾಚ :-- 
ಅಹೋ ಸತ್ಸಂಗಮಃ ಪುಂಸಾಮಶೇಷಾ ಘಪ್ರಶೋಧನಃ । 
ಕಾಮಕ್ರೋಧನಿಹಂತಾ ಚ ಇಷ್ಟದೋಗ್ಡಾ ಜನಸ್ಯ ಹಿ ॥೨॥ 
ಮಮ ಮಾಯಾತಮೋ ನಷ್ಟಂ ಜ್ಞಾನದೃಷ್ಟಿಃ ಪ್ರಕಾಶಿತಾ । 
ತನ ದರ್ಶನಮಾತ್ರೇಣ ಪ್ರಾಯೋಹಮಮಕೋತ್ತಮಃ HA 
ಶ್ರುತಂ ಚ ಸೂರ್ವಚರಿತಂ ಬಾಲಯೋಃ ಸಮ್ಯಗೇತಯೋಃ 1 
ಭನಿಷ್ಯದಸಿ ಪೃಚ್ಛಾಮಿ ಮತ್ತುತ್ರಾಚರಣಂ ಮುನೇ ॥೪॥ 
ಅಸ್ಕಾಯುಃ ಕತಿ ವರ್ಷಾಣಿ ಭಾಗ್ಯಂ ವದ ಚೆ ಕೀದೃಶಂ । 
ವಿದ್ಯಾ ಕೀರ್ತಿಶ್ಚ ಶಕ್ತಿಶ್ಚ ಶ್ರದ್ಧಾ ಭಕ್ತಿಶ್ಚ ಕೀದೃಶೀ ॥೫॥ 
ಕನ್ನಡದ ಅನುವಾದ 
ಶುದ್ರಾಧ್ಯಾಯಮಹಿಮಾನುವರ್ಣನ 


೧. ಸೂತನು ಹೇಳುತ್ತಾನೆ: ರಾಜನು ಹೀಗೆ ಬ್ರಹ್ಮರ್ಷಿಯಾದ 
ಪರಾಶರನು ಹೇಳಿದ ಅಮೃತದಂತಿರುವ ಮಾತನ್ನು ಕೇಳಿ ಸಂತೋಷಗೊಂಡು 
ಕೈಮುಗಿದು ಮರಳಿ ಇಂತೆಂದನು. 

೨. ರಾಜನು ಹೇಳುತ್ತಾನೆ: ಆಶ್ಚರ್ಯ! ಸಜ್ಜನರ ಸಮಾಗಮವು 
ಪುರುಷರ ಸಕಲ ಪಾಪಗಳ ಸಮೂಹವನ್ನು ಪರಿಹರಿಸುವುದೂ, ಕಾಮ, ಕ್ರೋಧ 
ಗಳನ್ನು ನೀಗಿಸುವುದೂ, ಇಷ್ಟಾರ್ಥವನ್ನೀಯುವುದೂ ಆಗಿರುವುದು. 

೩. ನಿನ್ನೆ ದರ್ಶನದಿಂದ ನನ್ನ ಮಾಯೆಯೆಂಬ ಕತ್ತಲೆಯು ಕಳೆದು 
ಹೋಯಿತು. ಜ್ಞಾನದೃಷ್ಟಿಯು ಪ್ರಕಾಶಗೊಂಡಿತು. ನಾನೀಗ ಬಹುಮಟ್ಟಿಗೆ 
ದೇವೋತ್ತಮನಾಗಿದ್ದೇನೆ. 

೪. ಮುನಿಯೆ! ಈ ಬಾಲಕರ ಹಿಂದಿನ ಚರಿತ್ರೆಯನ್ನು ಚೆನ್ನಾಗಿ ಕೇಳಿ 
ದೆನು. ನನ್ನ ಮಗನ ಮುಂದಿನ ಚರಿತೆಯನ್ನು ಕೇಳುತ್ತೇನೆ. 

೫. ಇವನಿಗೆ ಆಯುಸ್ಸು ಎಷ್ಟು ವರ್ಷಕಾಲವಿರುವುದು? ಅದೃಷ್ಟವು 
ಎಂಥಾದ್ದು? ವಿದ್ಯೆ, ಕೀರ್ತಿ, ಶಕ್ತಿ, ಶ್ರದ್ಧೆ, ಭಕ್ತಿ ಇವುಗಳು ಹೇಗಿರುವುವು? 


ಏಕವಿಂಶೋಕಧ್ಯಾಯಃ ೨೮೯ 


ಏತತ್ಸರ್ವಮಶೇಷೇಣ ಮುನೇ ತ್ವಂ ವಕ್ತುಮರ್ಹಸಿ । 

ತನ ಶಿಷ್ಕೋಸ್ಮಿ ಭೃತ್ಯೋಸ್ಮಿ ಶರಣಂ ತ್ವಾಂ ಗತೊೋಸ್ಕ್ಯಹೆಂ ॥೬॥ 
ಪರಾಶರ ಉವಾಚ :- 

ಅತ್ರಾಃ5ಾನಾಚ್ಯಂ ಹಿ ಯತ್ಕಿಂಚಿತ್ಯಥಂ ಶಕ್ತೋಸ್ಮಿ ಶಂಸಿತುಂ । 

ಯಚ್ಛು ತ್ವಾ ಧೃತಿಮಂತೋಪಿ ವಿಷಾದಂ ಪ್ರಾಪ್ಲುಯುರ್ಜನಾಃ ॥ ೭॥ 

ತಥಾಪಿ ನಿರ್ವ್ಯಲೀಕೇನ ಭಾವೇನ ಸರಿಪೃಚ್ಛೆತಃ | 


ಅವಾಚ್ಯಮಪಿ ನಕ್ಸ್ಯಾಮಿ ತವ ಸ್ನೇಹಾನ್ಮಹೀಪತೇ Hu 
ಅಮುಷ್ಯ ತ್ವತ್ಯುಮಾರಸ್ಯ ವರ್ಷಾಣಿ ದ್ವಾದಶಾಂತ್ಯಯುಃ | 

ಇತಃ ಪರಂ ಪ್ರಪದ್ಯೇತ ಸಪ್ತಮೇ ದಿವಸೇ ಮೃತಿಂ ue 
ಇತಿ ತಸ್ಯ ವಚಃ ಶ್ರುತ್ವಾ ಕಾಲಕೂಟನಿವೋದಿತಂ । 

ಮೂರ್ಥಿತಃ ಸಹಸಾ ಭೂಮೌ ಪತಿತೋ ನೃಪತಿಃ ಶುಚಾ ॥ ೧೦॥ 
ತಮುತ್ಸಾ ಪ್ಯ ಸಮಾಶ್ವಾಸ್ಯ ಸ ಮುನಿಃ ಕರುಣಾರ್ದ್ರ್ಯಧೀಃ 

ಉವಾಚ ಮಾಭೈರ್ನ್ಯಪತೇ ಪುನರ್ವಕ್ಸ್ಯ್ಯಾನಿ ತೇಹಿತಂ ॥ ೧೧॥ 
ಸರ್ಗಾತ್ಪುರಾ ನಿರಾಲೋಕಂ ಯದೇಕಂ ನಿಷ್ಕಲಂ ಪರಂ! 
ಚಿವಾನಂದಮಯಂ ಜ್ಯೋತಿಃ ಸ ಆದ್ಯಃ ಕೇವಲಃ ಶಿವಃ ॥ ೧೨॥ 


೬. ಮುನಿಯೆ ! ಇದನ್ನೆಲ್ಲ ಸಂಪೂರ್ಣವಾಗಿ ನೀನು ನನಗೆ ಹೇಳು. ನಿನ್ನ 
ಶಿಷ್ಯನೂ, ಸೇವಕನೂ ಆಗಿದ್ದೇನೆ. ನಾನು ನಿನ್ನನ್ನು ಮಕೆಹೊಳ್ಳಿರುವೆನು. 

೭. ಪರಾಶರನು ಹೇಳುತ್ತಾನೆ:--""ಇಲ್ಲಿ ಹೇಳಬಾರದ ಒಂದು ವಿಷಯ 
ವನ್ನು ನಿನಗೆ ನಾನು ಹೇಗೆ ಹೇಳಲಿ? ಇದನ್ನು ಕೇಳಿದಕಿ ಧೈರ್ಯವುಳ್ಳ ಜನರೂ 
ವ್ಯಥೆಗೊಂಡಾರು. 

೮. ಹಾಗಾದರೂ ನಿಷ್ಕಪಟ ಭಾವದಿಂದ ಕೇಳುತ್ತಿರುವ ನಿನಗೆ ಸ್ನೇಹ 
ದಿಂದ ಹೇಳೆಕೂಡದಾದುದನ್ನೂ ಹೇಳುವೆನು. 

೯. ಈ ನಿನ್ನ ಮಗನಿಗೆ ಹನ್ನೆರಡು ವರ್ಷಳಾದುವು. ಇವನು ಈ ದಿನದಿಂದ 
ಏಳನೆಯ ದಿವಸದಲ್ಲಿ ಮಡಿಯುವನು.” 

೧೦. ರಾಜನು ಮುನಿಯು ಹೇಳಿದ ವಿಷದಂತಿರುವ ಆ ಮಾತನ್ನು ಕೇಳಿ 
ದುಃಖದಿಂದ ಮೂರ್ಛೆಗೊಂಡು ಕೂಡಲೆ ನೆಲದ ಮೇಲೆ ಬಿದ್ದನು. 

೧೧. ದಯಾಳುವಾದ ಆ ಪರಾಶರನು ಅವನನ್ನು ಎಬ್ಬಿಸಿ ಸಮಾಧಾನ 
ಗೊಳಿಸಿ, "" ಅರಸ! ಹೆದರಬೇಡ; ನಿನಗೆ ಹಿತವಾದುದನ್ನು ಮತ್ತೆ ಹೇಳುವೆನು. 

೧೨. ಸೃಷ್ಟಿಗಿಂತಲೂ ಮುಂಚೆ ಪ್ರಕಾಶವಿಲ್ಲದಿರುವುದೂ, ಚಿದಾನಂದ 
ಸ್ವರೂಪವೂ ಆದೆ ಜ್ಯೋತಿಯಾವುದಿರುವುದೊ ಅದೇ ಶಿವನು. 

10 


೨೯೦ ಶ್ರೀ ಸ್ಕಾಂದಮಹಾಪುರಾಣಂ 


ಸ ಏನಾದೌ ರಜೋರೂಪಂ ಸೃಷ್ಟ್ವಾ ಬ್ರಹ್ಮಾಣಮಾತ್ಮನಾ | 
ಸೃಷ್ಟಿಕರ್ಮನಿಯುಕ್ತಾಯ ತಸ್ಮೈ ನೇದಾಂಶ್ಚ ದತ್ತವಾನ್‌ ೧೩ 
ಪುನಶ್ಚ ದತ್ತನಾನೀಶ ಆತ್ಮತತ್ತೈಕಸಂಗ್ರಹಂ | 

ಸರ್ವೋಪನಿಷದಾಂ ಸಾರಂ ರುದ್ರಾಂಧ್ಯಾಯಂ ಚೆ ದತ್ತವಾನ್‌ ॥ ೧೪ ೫ 


ಯದೇಕಮವ್ಯಯಂ ಸಾಕ್ಸ್ಟಾದ್ಸ ಹ್ಮ ಜ್ಯೋತಿಃ ಸನಾತನಂ । 


ಶಿವಾತ್ಮಕಂ ಹರಂ ತತ್ವಂ ರುದ್ರಾಂಧ್ಯಾಯೇ ಪ್ರತಿಷ್ಠಿತಂ ॥ ೧೫ ॥ 
ಸ ಆತ್ಮಭೂಃ ಸೃಜದ್ದಿಶ್ಚಂ ಚತುರ್ಭಿರ್ವದನೈರ್ವಿರಾಟ್‌ । 

ಸಸರ್ಜ ನೇದಾಂಶ್ಚತುರೋ ಲೋಕಾನಾಂ ಸ್ಥಿತಿಹೇತನೇ ॥ ೧೬॥ 
ತೆತ್ರಾಯೆಂ ಯಜುಷಾಂ ಮಧ್ಯೇ ಬ್ರಹ್ಮಣೋ ದಕ್ಷ್ಮಿಣಾನ್ಮುಖಾತ್‌ । 
ಅಶೇಷೋಪನಿಷತ್ಸಾರೋ ರುದ್ರಾಧ್ಯಾಯಃ ಸಮುದ್ಧತಃ ॥ ೧೭ ॥ 
ಸ ಏಷ ಮುನಿಭಿಃ ಸರ್ವೈರ್ಮರೀಚ್ಯತ್ರಿಪುರೋಗಷ್ಟೈಃ | 
ಸಹದೇವೈರ್ಧ್ಯತಸ್ತೇಭ್ಯಸ್ತಚ್ಛಿಸ್ಯಾ ಜಗೃಹುಶ್ಚ ತಂ ॥ ೧೮ ॥ 
ತಚ್ಛಿಷ್ಯಶಿಷ್ಟೈಸ್ತತ್ಪುತ್ತೈಸ್ತತ್ಸುತ್ತೈತ್ಹ ಕ್ರ ಮಾಗತ್ಯೆಃ । 

ವೃತೋ ರುದ್ರಾತ್ಮಕಃ ಸೋ ಯಂ ನೇಡಸಾರಃ ಪ್ರಸಾದಿತಃ ॥೧೯॥ 
ಏಷ ಏನ ಪರೋ ಮಂತ್ರ ಏಷ ಏವ ಪರಂ ತಪಃ । 

ರುದ್ರಾಂಧ್ಯಾಯಜಪಃ ಪುಂಸಾಂ ಪರಂ ಕೈವಲ್ಯ ಸಾಧನಂ ॥ ೨೦೪ 


೧೩. ಆ ಶಿವನು ಮೊದಲು ತನ್ನಿಂದ ರಜೋರೂಪನಾದ ಬ್ರಹ್ಮನನ್ನು 
ಸೃಜಿಸಿ ಅವನನ್ನು ಸೃಷ್ಟಿ ಕಾರ್ಯದಲ್ಲಿ ನೇಮಿಸಿ ಅವನಿಗೆ ವೇದಗಳನ್ನಿತ್ತನು. 

೧೪. ಶಿವನು ಅವನಿಗೆ ಮರಳಿಯೂ ಬ್ರ ಹ್ಮಜ್ಞಾನರೂಪವೂ, ಸಕಲೋಪ 
ನಿಷತ್ತುಗಳ ಸಾರವೂ ಆದ ರುದ್ರಾಧ್ಯಾಯವನ್ನು ಕೊಟ್ಟನು. 

೧೫. ನಾಶವಿಲ್ಲದುದೂ, ಅನಾದಿಯೂ, ಶಿವಸ್ವರೂಸವೂ ಆದ ಬ್ರಹ್ಮ 
ಜ್ಯೋತಿಯು ರುದ್ರಾಧ್ಯಾಯದಲ್ಲಿ ಪ್ರತಿಪಾದ್ಯವಾಗಿರುವುದು. 

೧೬ ಆ ಬ್ರಹ್ಮನು ಪ್ರಪಂಚವನ್ನು ಸೃಜಿಸುತ್ತ ಲೋಕದ ಪಾಲನೆಗಾಗಿ 
ನಾಲ್ಕು ಬಾಯಿಗಳಿಂದಲೂ ನಾಲ್ಕು, ವೇದಗಳನ್ನು ಸೃಜಿಸಿದನು. 

೧೭. ಅವುಗಳಲ್ಲಿ ಬ್ರಹ್ಮನ ದಕ್ಷಿಣ ಮುಖದಿಂದ ಹುಟ್ಟಿದ ಯಜುರ್ವೇದದ 
ಮಧ್ಯದಲ್ಲಿ ಸಮಸ್ತೋಪನಿಷತ್ತುಗಳ ಸಾರವಾದ ರುದ್ರಾಧ್ಯಾಯವು ಹುಟ್ಟಿತು. 

೧೮. ಇದನ್ನು ದೇವತೆಗಳೊಡನೆ ಮರೀಚ್ಯಾದಿ ಸಕಲ ಮುನಿಗಳೂ, 
ಅವರಿಂದ ಅವರ ಶಿಷ್ಯರೂ ಸ್ವೀಕರಿಸಿದರು. 

೧೯. ಅವರ ಶಿಷ್ಯರು, ಅವರ ಮಕ್ಕಳು, ಅವರ ಮಕ್ಕಳು, ಹೀಗೆ ಕ್ರಮ 
ದಿಂದ ಈ ವೇದೆದ ಸಾರವಾದ ರುದ್ರಾಧ್ಯಾಯವು ಪ್ರಚುರಗೊಂಡಿತು. 

೨೦. ಇದೇ ಉತ್ತಮವಾದ ಮಂತ್ರವು. ಇದೇ ಉತ್ತಮವಾದ ತಪಸ್ಸು. 


ಏಕವಿಂಶೋರ6ಧ್ಯಾಯಃ ೨೯೧ 


ಮಹಾಪಾತಕಿನಃ ಪ್ರೋಕ್ತಾ ಉಪಪಾತಕಿನಶ್ಚ ಯೇ! 


ರುದ್ರಾ ಧ್ಯಾಯಜಸಾತ್ಸದ್ಯಸ್ತೇಃಪಿ ಯಾಂತಿ ಪರಾಂಗತಿಂ ॥ ೨೧॥ 
ಭೂಯೋಪಿ ಬ್ರಹ್ಮಣಾ ಸೃಷ್ಟಾಃ ಸದಸನ್ಮಿಶ್ರಯೋನಯಃ 1 
ದೇವತಿರ್ಯಜ್ಮನುಷ್ಯಾದ್ಯಾಸ್ತತಃ ಸಂಪೂರಿತಂ ಜಗತ್‌ ॥ ೨೨ ॥ 
ತೇಷಾಂ ಕರ್ಮಾಣಿ ಸೃಷ್ಟಾನಿ ಸ್ವಜನ್ಮಾಂನುಗುಣಾನಿ ಚ | 

ಲೋಕಾಸ್ತೇಷು ಪ್ರವರ್ತಂತೇ ಭುಂಜತೇ ಚೈವ ತತ್ಸಲಂ ॥ ೨೩ ॥ 
ಲೋಕಸೃಷ್ಟಿಪ್ರವಾಹಾರ್ಥಂ ಸ್ವಯಮೇವ ಪ್ರಜಾಪತಿಃ । 

ಧರ್ಮಾ ಧರ್ಮೌ ಸಸರ್ಬಾಂಗ್ರೇ ಸ್ವವಕ್ಸಃ ಸೃಷ್ಠಭಾಗತಃ 1 ೨೪ ॥ 
ಧರ್ಮಮೇವಾಃನುತಿಷ್ಠಂತಃ ಪುಣ್ಯಂ ನಿಂದಂತಿ ತತ್ಛಲಂ [ 
ಅಧರ್ಮವಮನುತಿಷ್ಕಂತಸ್ತೇ ಪಾಸಫಲಭೋಗಿನಃ ॥ ೨೫ ॥ 
ಪುಣ್ಯಕರ್ಮಫಲಂ ಸ್ವರ್ಗೋ ನರಕಸ್ತದ್ಧ್ವಿಪರ್ಯುಯಃ । 
ತಯೋರ್ಜ್ದ್ವಾವಧಿಷೌ ಧಾತ್ರಾ ಕೃತೌ ಶತಮಖಾಂತಕೌ ॥ ೨೬ ॥ 
ಕಾನುಃ ಕ್ರೋಫಶ್ಚ ಲೋಭಶ್ಚ ಮದಮಾನಾದಯಃ ಪರೇ | 

ಅಧರ್ಮಸ್ಯ ಸುತಾ ಆಸನ್ಸರ್ಮೇ ನರಕನಾಯಕಾಃ ॥ ೨೭॥ 


ಈ ರುದ್ರಾಧ್ಯಾಯಜಪವು ಮರ್ತ್ಯರಿಗೆ ಮೋಕ್ಸವನ್ನು ಕೊಡುವ ಉತ್ತಮ 
ಸಾಧನವು. 

೨೧. ಮಹಾ ಪಾತಕಿಗಳೂ ಉಪಪಾತಕಿಗಳೂ ರುದ್ರಾಧ್ಯಾಯ ಜನ 
ದಿಂದ ಕೂಡಲೆ ಉತ್ತಮ ಗತಿಯನ್ನು ಪಡೆಯುವರು. 

೨೨. ಮತ್ತೆ ಬ್ರಹ್ಮನು ದೇವತೆ, ಪಶು ಪಕ್ಸ್ರೈ ಮನುಷ್ಯ ಮೊದಲಾದ 
ಒಳ್ಳೆಯ, ಕೆಟ್ಟ ಮತ್ತು ಮಿಶ್ರಜಾತಿಯ ಜೀವರನ್ನು ಸೃಷ್ಟಿಮಾಡಿದನು. 

೨೩-೨೪. ಆ ಜೀವರಿಗೆ ಹುಟ್ಟಿಗೆ ಅನುಗುಣಗಳಾದ ಕರ್ಮಗಳನ್ನೂ 
ಸೃಜಿಸಿದನು. ಜನರು ಆ ಕರ್ಮಗಳೆನ್ನವಲಂಬಿಸಿ ಅವುಗಳ ಫಲವನ್ನು 
ಭುಜಿಸುತ್ತಾರೆ. ಬ್ರಹ್ಮನು ಮೊದಲು ತನ್ನ ಎಡೆಯ ಹಿಂಭಾಗದಿಂದ ಲೋಕದ 
ಸೃಷ್ಟಿಯು ನಡೆಯುವುದಕ್ಕಾಗಿ ಧರ್ಮಾಧರ್ಮಗಳನ್ನು ಸೃಷ್ಟಿಮಾಡಿದನು. 

೨೫. ಧರ್ಮಾನುಷ್ಕಾನಮಾಡುವವರು ಅದರಿಂದುಂಟಾದ ಪುಣ್ಯದ ಫಲ 
ವನ್ನೂ ಅಧರ್ಮವನ್ನು ಮಾಡುವವರು ಪಾನದ ಫಲವನ್ನೂ ಅನುಭವಿಸುವರು. 

೨೬. ಪುಣ್ಯಕರ್ಮದ ಫಲವು ಸ್ವರ್ಗವು. ಪಾಪಕರ್ಮದ ಫಲವು ನರಕವು. 
ಬ್ರಹ್ಮನು ಅವೆರಡಕ್ಕೆ ಪ್ರತ್ಯೇಕವಾಗಿ ಇಂದ್ರ ಮತ್ತು ಯಮ ರನ್ನುಒಡೆಯರನ್ನಾಗಿ 
ಏರ್ಪಡಿಸಿದನು. 


೨೭. ಕಾಮ, ಕ್ರೋಧ, ಲೋಭ, ಮದ, ಮಾನಾದಿಗಳು ಅಧರ್ಮದ 
ಮಕ್ಕಳು. ಇವರೆಲ್ಲರೂ ನರಕದ ಒಡೆಯರು. 


೨೯೨ ಶ್ರೀ ಸ್ಕಾಂದಮ ಹಾಪುರಾಣಂ 


ಗುರುತಲ್ಪಃ ಸುರಾಪಾನಂ ತಥಾನ್ಯಃ ಪುಲ್ಕಸೀಗಮಃ I 


ಕಾಮಸ್ಯ ತನಯಾ ಹ್ಯೇತೇ ಪ್ರಧಾನಾಃ ಪರಿಕೀರ್ತಿತಾಃ ॥ ೨೮ ॥ 
ಕ್ರೋಧಾತ್ವಿತೃವಧೋ ಜಾತಸ್ತಥಾ ಮಾತೃವಧಃ ಪರಃ । 

ಬ್ರಹ್ಮಹತ್ಯಾ ಚ ಕನ್ಯೈಕಾ ಕ್ರೋಧಸ್ಯ ತನಯಾ ಅನಿತಾ Horn 
ದೇವಸ್ವಹರಣಶ್ರೈವ ಬ್ರಹ್ಮಸ್ವಹರಣಸ್ತಥಾ I 

ಸ್ಫರ್ಣಸ್ತೇಯ ಇತಿ ತ್ವೇತೇ ಲೋಭಸ್ಯ ತನಯಾಃ ಸ್ಮೃತಾಃ H ೩೦ ॥ 
ಏತಾನಾಹೂಯ ಚಾಂಡಾಲಾನ್ಯಮಃ ಪಾತಕನಾಯಕಾನ್‌ । 

ನರಕಸ್ಯ ವಿವೃದ್ಧ $ರ್ತ8ಮಾಧಿಪತ್ಯಂ ಚೆಕಾರಪ 1 ೩೧॥ 


ತೇ ಯಮೇನ ಸಮಾದಿಷ್ಟಾ ನನಪಾತಕನಾಯಕಾಃ । 
ತೇ ಸರ್ವೇ ಸಂಗತಾ ಭೂಯೋ ಘೋರಾಃ ಪಾತಕನಾಯಕಾಃ ॥ ೩೨ ॥ 
ನರಕಾನ್ಸಾ ಲಯಾಮಾಸುಃ ಸ್ವಭೃತ್ಯೈಶ್ಹೋಪಪಾತಕ್ಕೆಃ । 


ರುವ್ರಾಧ್ಯಾಯೇ ಭುವಿ ಪ್ರಾಪ್ತೇ ಸಾಕ್ಸಾತ್ಮೈನಲ್ಯಸಾಧನೇ ॥ ೩೩ ॥ 
ಭೀತಾಃ ಪ್ರಡುದ್ರುವುಃ ಸರ್ವೇ ತೇಮಾ ಪಾತಕನಾಯಕಾಃ । 

ಯಮಂ ವಿಜ್ಞಾ ಸಯಾಮಾಸುಃ ಸಹಾನ್ಯೆ ಎರುಪಪಾತಕ್ಕೆಃ ॥೩೪॥ 
ಜಯ ದೇವ ಮಹಾರಾಜ ವಯಂಹಿ ತನ ಕಿಂಕರಾಃ । 

ನರಕಸ್ಯ ವಿವೃದ್ಧ್ಯರ್ಥಂ ಸಾಧಿಕಾರಾಃ ಕೃೈತಾಸ್ತ್ಯ್ಯಯಾ ॥ ೩೫ ॥ 


೨೮. ಗುರುಪಶ್ನೀಸಂಗ, ಸುರಾಪಾನ, ಚಂಡಾಲಸ್ತ್ರೀಸಂಗ ಇವು ಕಾಮದ 
ಮುಖ್ಯರಾದ ಮಕ್ಕಳು. 

೨೯. ಕ್ರೋಧದಿಂದ ಪಿತೃವಭೆಯೂ, ಮಾತೃವಭೆಯೂ, ಬ್ರಹ್ಮಹತ್ಯೆ 
ಯೆಂಬ ಕನ್ಯೈೈಯೂ ಸಂಭವಿಸಿರುವಳು. 

೩೦. ದೇವಸ್ವದ ಅಪಹರಣ, ಬ್ರಹ್ಮಸ್ವದ ಅಪಹಾರ, ಸ್ವರ್ಣಸ್ತೇಯ 
ಇವು ಲೋಭದ ಮಕ್ಕಳು. 

೩೧. ಯಮನು ಪಾಪಗಳಿಗೆ ಒಡೆಯರಾದ ಈ ಚಂಡಾಲರನ್ನು ಕರೆಯಿಸಿ 
ನರಕವು ಹೆಚ್ಚುವುದಕ್ಕಾಗಿ ಅದಕ್ಕೆ ಅಧಿಪತಿಗಳನ್ನಾಗಿ ಮಾಡಿದನು. 

೩೨-೩೪. ಈ ಒಂಬತ್ತು ಜನ ಪಾತಕನಾಯಕರೂ, ಘೋರಪಾತಕ 
ನಾಯಕರೂ ಒಟ್ಟಿಗೆ ಸೇರಿ ತಮ್ಮ ಸೇವಕರಾದ ಉಪಪಾತಕಗಳೊಡನೆ ನರಕ 
ಗಳನ್ನು ಕಾಪಾಡಿ ಬೆಳಸಿದರು. ಪ್ರತ್ಯಶ್ಪವಾಗಿ ಮೋಕ್ಬವನ್ನು ಸಾಧಿಸಿಕೊಡುವ 
ರುದ್ರಾಧ್ಯಾಯವು ಭೂಮಿಯನ್ನು ಸೇರಲು ಆ ಪಾಪದೊಡೆಯರೆಲ್ಲ ಓಡಿಹೋಗಿ 
ಇತರ ಉಪಪಾತಕಗಳೊಡನೆ ಯಮನಲ್ಲಿ ಹೀಗೆ ವಿಜ್ಞಾಪಿಸಿಕೊಂಡರು. 

೩೫. "" ಪ್ರಭೋ! ಮಹಾರಾಜ! ಜಯಿಸು. ನೀನು ನಿನ್ನ ಸೇವಕರಾದ 
ನಮಗೆ ನರಕವನ್ನು ವೃದ್ಧಿಗೊಳಸುವುದಕ್ಕಾಗಿ ಅಧಿಕಾರವನ್ನು ಕೊಟ್ಟರುವೆ. 


ಏಕವಿಂಶೋಕ*ಧ್ಯಾಯಃ ೨೯೩ 


ಅಧುನಾ ವರ್ತಿತುಂ ಲೋಕೇ ನ ಶಕ್ತಾಃಸ್ಕೊ ೀ ನವಯೆಂ ಪೆ ಪ್ರಭೋ | 


ಕುದಾ ಶಾಧ್ಯಾಯಾಂನುಭಾನೇನ ಸಿರ್ದಗ್ಭಾ ಶ್ರ ವ ವಿದ್ರುತಾಃ ॥ ೩೬ ॥ 
ಗ್ರಾಮೇ ಗ್ರಾಮೇ ನದೀಕೂಲೇ ಪುಣೆ ಣ್ಯೇಸ್ವಾಯತನೇಷು ಚೆ। 

ರುಪ್ರ ಜಾಷ್ಯೇ € ತು ಪರ್ಯಾಪ್ರೇ ಕಥಂ ಲೋಕೇ ಚರೇಮಹಿ ॥ ೩೭॥ 
ಷಾ ಯಶ್ಚಿ ತ್ರ ಸಹಸ್ರಂ ವೈ ಗೆಣಯಾನೋ ನ ಕಂಚನ । 

ರುದ್ರ ಜಾಸ್ಯಾ ಕ್ಬರಾಣ್ಯೆ ಪ ಸೋಢುಂ ಬತ ನ ಶಕ್ನುಮಃ ॥ ೩೮ ॥ 
ಮಹಾಪಾತಕಮುಖ್ಯಾ ನಾಮಸ್ಮಾ' ಕೆಂ ಲೋಕಘಾತಿನಾಂ | 

ರುದ್ರಜಾಪ್ಯಂ ಭಯಂ ಕಾ "ಕುದ್ರಜಾಪ್ಯಂ ಮಹದ್ವಿಷಂ ॥೩೯॥ 
ಅತೋ ಮರ್ನಿಷಹೆಂ ಘೋರಮಸ್ಕಾಕಂ ವ್ಯಸನಂ ಮಹತ್‌ । 
ರುದ್ರಜಾಸ್ಯೇನ ಸಂಪ್ಪ್ರಾಪ್ತಮಪ ನೇತುಂ ತ ತ್ವನುರ್ಹಸಿ ॥೪೦॥ 


ಇತಿ 'ನಿಜ್ಞಾ ತ ಸಾಕ್ಸಾದ್ಯಮಃ ಪಾತಕನಾಯೆಕೈಃ 81 
ಬ್ರಹ್ಮಣೊಜಂತಿಕಮಾಸಾದ್ಯ ತಸ್ಮೈ ಸರ್ವಂ ನ್ಯ ನಿನ ॥೪೧॥ 

ದೇವ ದೇವ ಜಗನ್ನಾಥ ತ್ವಾ ಮೇವ ria A | 

ತ್ವಯಾ ನಿಯುಕ್ತೋ ಮರ್ತ್ಯಾನಾಂ ನಿಗ್ರಹೇ ಪಾಪಕಾರಿಣಾಂ ॥ ೪೨॥ 


೩೬, ಈಗ ನಾವು ಪ್ರಪಂಚದಲ್ಲಿರಲು ಅಶಕ್ತರಾಗಿದ್ದೇವೆ. ರುದ್ರಾಧ್ಯಾಯದ 
ಮಾಹಾತ್ಮ್ಮದಿಂದ ಸುಡಲ್ಪಟ್ಟು ಓಡಿಬಂದಿದ್ದೇನೆ. 

೩೭. ಹಳ್ಳಿ ಹಳ್ಳಿ ಯಲ್ಲಿಯೂ, ನದೀದಡದಲ್ಲಿಯೂ, ಪವಿತ್ರವಾದ ಮನೆ 
ಗಳಲ್ಲಿಯೂ ರುದ್ರಾಧ್ಯಾಯ ಪಾರಾಯಣವು ನಡೆಯುತ್ತಿರಲು ನಾವು ಲೋಕ 
ದಲ್ಲಿ ಹೇಗೆ ಸಂಚರಿಸಿಯೇವು? 

೩೮. ನಾವು ಸಾವಿರಾರು ಪ್ರಾಯಶ್ಚಿತ್ತಗಳನ್ನೂ ಲೆಕ್ಕಿಸುವುದಿಲ್ಲ. ಆದರೆ 
ರುದ್ರಾಧ್ಯಾಯದ ಅಕ್ಸರಗಳನ್ನು ಸಹಿಸಲಸಮರ್ಥರಾಗಿದ್ದೇವೆ. 

ರ೯. ಲೋಕವನ್ನು ನಾಶಗೊಳಿಸುವ ಮಹಾ ಪಾತಕಗಳಲ್ಲಿ ಪ್ರಧಾನರಾದ 
ನಮಗೆ ರುದ್ರಾಧ್ಯಾಯವು ಭಯವನ್ನುಂಟುಮಾಡುವುದು. ಅದು ನಮಗೆ 
ಮಹಾ ವಿಷವು. 

೪೦. ಆದುದರಿಂದೆ ನಮಗೆ ಈ ರುದಾ ದ್ರಾಧ್ಯಾಯದಿಂದುಂಟಾದ ಸಹಿಸ 
ಲಾಗದ ಘೋರದುಃಖವನ್ನು ನೀನು ಪರಿಹರಿಸಲರ್ಹನಾಗಿದ್ದೀಯೆ.?' 

೪೧. ಪಾತಕನಾಯಕರು ಹೀಗೆ ವಿಜ್ಞಾಪಿಸಲು ಯಮನು ಬ್ರಹ್ಮನ 
ಸಮಾಪಕ್ಕೆ ಹೋಗಿ ಅವನಿಗೆ ಎಲ್ಲವನ್ನೂ. ತಿಳಿಸಿದನು. 

೪೨, "" ಜಗದೊಡೆಯನಾದ ಚತುರ್ಮುಖನೆ! ನಿನ್ಸಿಂದ ಪಾಪಿಗಳ ನಿಗ್ರಹ 
ಕ್ಯಾಗಿ ನೇಮಿಸಲ್ಪಟ್ಟಿ ನಾನು ನಿನ್ನನ್ನು ಮರೆಹೊಕ್ಕಿರುವೆನು. 

11 


೨೯೪ ಶ್ರೀ ಸ್ಕಾಂದಮೆ ಹಾಪುರಾಣಂ 


ಅಥುನಾ ಪಾಪಿನೋ ಮರ್ತ್ಯಾ ನೆ ಸಂತಿ ಪೃಥಿನೀತಲೇ । 


ರುದ್ರಾಂಧ್ಯಾಯೇನ ನಿಹತಂ ಸಾತಕಾನಾಂ ಮಹತ್ಯುಲಂ 1 ೪೩ ॥ 
ಪಾತಕಾನಾಂ ಕುಲೇ ನಷ್ಟೇ ನರಕಾಃ ಶೂನ್ಯತಾಂ ಗತಾಃ । 

ನರಕೇ ಶೂನ್ಯತಾಂ ಯಾತೇ ಮಮ ರಾಜ್ಯಂ ಹಿ ನಿಷ್ಫಲಂ ॥ ೪೪ ॥ 
ತಸ್ಮಾತ್ತ್ವಯೈವ ಭಗವನ್ನುಪಾಯಃ ಪರಿಚಿಂತ್ಯತಾಂ i 

ಯಥಾ ಮೇ ನನಿಹನ್ಯೇತ ಸ್ವಾಮಿತ್ವಂ ಮರ್ತ್ಯದೇಹಿನಾಂ ॥ ೪೫ ॥ 
ಇತಿ ವಿಜ್ಞಾಪಿತೋ ಧಾತಾ ಯಮೇನ ಪೆರಿಖಿದ್ಯತಾ | 
ರುದ್ರಜಾಪ್ಯನಿಘಾತಾರ್ಥಮುಪಾಯೆಂ ಪರ್ಯಕಲ್ಪಯತ್‌ ॥ ೪೬ ॥ 


ಅಶ್ರದ್ಧಾಂ ಚೈನ ದುರ್ಮೇಧಾಮವಿದ್ಯಾಯಾಃ ಸುತೇ ಉಭೇ । 
ಶ್ರದ್ಧಾ ಮೇಧಾವಿಫಾತಿನ್ಯೌ ಮರ್ತ್ಯೇಷು ಪರ್ಯಜೋದಯತ್‌ ॥ ೪೭॥ 
ತಾಭ್ಯಾಂ ನಿಮೋಹಿತೇ ಲೋಕೇ ರುದ್ರಾಧ್ಯಾಯಪರಾಜ್ಮುಖೇ | 


ಯಮಃ ಸ್ವಸ್ಥಾನಮಾಸಾದ್ಯ ಕೃತಾರ್ಥ ಇನ ಸೋಭವತ್‌ ೫ ೪೮ ॥ 
ಪೂರ್ವಜನ್ಮಕೃತೈಃ ಪಾಹೈರ್ಜಾಯಂತೇಃಲ್ಬಾಯುಷೋ ಜನಾಃ । 
ತಾನಿ ಪಾಪಾನಿ ನಶ್ಯಂತಿ ರುದ್ರಂ ಜಪ್ತನತಾಂ ನೃಣಾಂ 1೪೯8 


ಕ್ಲೀಣೇಷು ಸರ್ವಪಾಹೇಷು ದೀರ್ಥಮಾಯುರ್ಬಲಂ ಧೃತಿಃ । 
ಆರೋಗ್ಯಂ ಜ್ಞಾನಮೈಶ್ಚರ್ಯಂ ನರ್ಧತೇ ಸರ್ವದೇಹಿನಾಂ ಜಂ 

೪೩. ಈಗ ಪ್ರಪಂಚದಲ್ಲಿ ರುದ್ರಾಧ್ಯಾಯದಿಂದ ಪಾಪಗಳೆಲ್ಲ ನಾಶವಾಗಿ 
ರುವ ಕಾರಣ ಪಾಪಿಗಳೇ ಇಲ್ಲವು. 

೪೪, ಪಾಪಗಳ ಸಮೂಹೆವು ಹಾಳಾಗಲು ನರಕಗಳು ಬರಿದಾಗುವುವು. 
ನರಕವು ಶೂನ್ಯವಾಗಲು ನನ್ನ ರಾಜ್ಯದಿಂದ ಪ್ರಯೋಜನವಿಲ್ಲ. 

೪೫. ಆದುದರಿಂದ ನನ್ನ ಮಾನವಾಧಿಪತ್ಯವು ಹಾಳಾಗದಿರಲು ನೀನು 
ಯುಕ್ತಿಯನ್ನು ಆಲೋಟಚಿಸು.” 

೪೬. ಹೀಗೆ ಯಮನು ವ್ಯಸನಗೊಂಡು ವಿಜ್ಞಾಪಿಸಲು ಬ್ರಹ್ಮನು ರುದ್ರಾ 
ಧ್ಯಾಯದ ನಾಶಕ್ಕಾಗಿ ಉಪಾಯವನ್ನು ಕಲ್ಪಿಸಿದನು. 

೪೭, ಮನುಷ್ಯರ ಶ್ರದ್ಧಾಮೇಧಗಳನ್ನು ಹಾಳುಮಾಡಲು ಅಶ್ರದ್ಧಾ, 
ದುರ್ಮೇಥೆ ಎಂಬ ಅವಿದ್ಯೆಯ ಇಬ್ಬರು ಮಕ್ಕಳನ್ನು ಪ್ರೇರಿಸಿದನು. 

೪೮. ಅವರಿಂದ ಮೋಹೆಗೊಂಡ ಜನರು ರುದ್ರಾದ್ಯಾಯದಿಂದ ವಿಮುಖ 
ರಾಗಲು ಯಮನು ತನ್ನ ಸ್ಥಾನಕ್ಕೆ ತೆರಳಿ ಧನ್ಯನಾದಂತಾದನು. 

೪೯-೫೦. ಹಿಂದಿನ ಜನ್ಮದಲ್ಲೆಸಗಿದ ಪಾಪಗಳಿಂದ ಅಲ್ಟಾಯುಸ್ಸುಳ್ಳೆ 
ಜನರು ಜನಿಸುವರು. ರುದ್ರಾಧ್ಯಾಯದ ಜಪದಿಂದ ಆ ಪಾಪಗಳು ಪರಿಹಾರ 
ವಾಗುವುವು. ಜನರ ಸಕಲಪಾಸಗಳೂ ನಷ್ಟವಾಗಲು ದೀರ್ಫಾಯುಸ್ಸೂ, ಬಲವೂ, 
ಧೈರ್ಯವೂ, ಆರೋಗ್ಯವೂ, ಜ್ಞಾನವೂ, ಐಶ್ವರ್ಯವೂ ವೃದ್ಧಿ ಯಾಗುವುವು. 


ಏಕವಿಂಶೋ$ಧ್ಯಾಯಃ ೨೯೫ 


ಕುದ್ರಾಧ್ಯಾಯೇಸ ಯೇ ದೇವಂ ಸ್ನಾಪಯಂತಿ ಮಹೇಶ್ವರಂ | 


ತಜ್ಜಲೈಃ ಕುರ್ವತಃ ಸ್ನಾನಂ ತೇ ಮೃತ್ಯುಂ ಸಂತರಂತಿ ಚ ॥೫೧॥ 
ರುದ್ರಾಧ್ಯಾಯಾಂಭಿಜಪ್ರೇನ ಸ್ನಾನಂ ಕುರ್ವಂತಿ ಯೇಂಂಭಸಾ । 

ತೇಷಾಂ ಮೃತ್ಯುಭಯಂ ನಾಸ್ತಿ ಶಿವಲೋಕೇ ಮಹೀಯತೇ ॥ ೫೨ ॥ 
ಶತರುದ್ರಾಭಿಷೇಕೇಣ ಶತಾಯುರ್ಜಾಯತೇ ನರಃ । 
ಅಶೇಷಪಾಪನಿರ್ಮುಕ್ತಃ ಶಿವಸ್ಯ ದಯಿತೋ ಭವೇತ್‌ i ೫೩॥ 
ಏಷ ರುದ್ರಾ:ಯುತಸ್ನಾನಂ ಕರೋತು ತವ ಪುತ್ರಕ । 
ಪಶನರ್ಷಸಹಸ್ರಾಣಿ ಮೋದತೇ ಭುವಿ ಶಕ್ರವತ್‌ ॥ ೫೪ ॥ 
ಅವ್ಯಾಹತಬಲೈಶ್ಚರ್ಯೊೋ ಹತಶತ್ರುರ್ನಿರಾನುಯಃ ! 
ನಿರ್ಧೂತಾಂಖಿಲಪಾಪೌಘಃ ಶಾಸ್ತಾ ರಾಜ್ಯಮಕಂಟಕಂ ॥ ೫೫ ॥ 
ವಿಪ್ರಾ ನೇದನಿದಃ ಶಾಂತಾಃ ಕೃತಿನಃ ಶಂಸಿತವ್ರತಾಃ । 
ಜ್ಞಾನಯಜ್ಞತಪೋನಿಷ್ಕಾಃ ಶಿವಭಕ್ತಿ ಪರಾಯಣಾಃ ॥ ೫೬ ॥ 
ರುದ್ರಾಂಧ್ಯಾಯಜಪಂ ಸಮ್ಯಕ್ಕುರ್ವಂತು ವಿಮಲಾಶಯಾಃ । 

ತೇಷಾಂ ಜಪಾಃನುಭಾವೇನ ಸದ್ಯಃ ಶ್ರೇಯೋ ಭವಿಷ್ಯತಿ ॥ ೫೭ ॥ 


ಕಾರ್ಲ 


೫೧. ರುದ್ರಾಧ್ಯಾಯದಿಂದ ಮಹೇಶ್ವರನಿಗೆ ಅಭಿಷೇಕಮಾಡಿ ಆ ನೀರಿ 
ನಲ್ಲಿ ಮಿಂದವರು ಮೃತ್ಯುವನ್ನು ದಾಟುವರು. 

೫.೨. ರುದ್ರಾಧ್ಯಾಯದಿಂದ ಅಭಿಮಂತ್ರಿಸಿದ ನೀರಿನಿಂದ ಸ್ನಾನಮಾಡಿ 
ವವರು ಮೃತ್ಯುಭಯ ವಿಮುಕ್ತರಾಗಿ ಶಿವಲೋಕದಲ್ಲಿ ಪೂಜ್ಯರಾಗುವರು. 

೫೩. ಮನುಷ್ಯನು ಶತರುದ್ರಾಭಿಷೇಕದಿಂದ ನೂರುವರ್ಷ ಆಯುಸ್ಸು 
ಳೃವನೂ, ಸಮಸ್ತ ಪಾಪ ವಿಮುಕ್ತನೂ ಆಗಿ ಶಿವನಿಗೆ ಪ್ರಿಯನಾಗುವನು. 

೫೪. ಈ ನಿನ್ನ ಮಗನು ಹತ್ತು ಸಾವಿರಸಾರಿ ರುದ್ರಾಭಿಷೇಕವನ್ನುಮಾಡಿದರೆ 
ಹತ್ತುಸಾವಿರ ವರ್ಷ ಭೂಮಿಯಲ್ಲಿ ದೇವೇಂದ್ರನಂತೆ ಸಂತೋಷಗೊಳ್ಳುವನು. 

೫೫. ಕ್ಸೀಣವಾಗದ ಬಲ, ಐಶ್ವರ್ಯಗಳುಳ್ಳವನೂ, ಶತ್ರುಗಳನ್ನು 
ಕೊಂದವನೂ, ರೋಗವಿಲ್ಲದವನೂ, ಸಮಸ್ತಪಾಪಗಳಿಂದ ಮುಕ್ತನೂ ಆಗಿ 
ಶತ್ರುಗಳಿಲ್ಲದೆ ರಾಜ್ಯವನ್ನು ಆಳುವನು. 

೫೬-೫೭. ವೇದಜ್ಞರೂ, ಶಾಂತರೂ, ಪುಣ್ಯವಂತರೂ, ಶ್ಲಾಘ್ಯೆವಾದ 
ನಿಯಮವುಳ್ಳವರೂ, ಜ್ಞಾನ, ಯಜ್ಞ, ತಪಸ್ಸುಗಳಲ್ಲಿ ನಿರತರೂ, ಶಿವಭಕ್ತರೂ 
ಆದ ಬ್ರಾಹ್ಮಣರು ನಿರ್ಮಲಭಾವನೆಯುಳ್ಳವರಾಗಿ ರುದ್ರಾಧ್ಯಾಯವನ್ನು 


ಚೆನ್ನಾಗಿ ಜಪಿಸಲಿ. ಅವರ ಜನದ ಮಾಹಾತ್ಮ್ಯ್ಯದಿಂದ ಕೂಡಲೆ ಶ್ರೇಯಸ್ಸಾ 
ಗುವುದು. 


೨೯೬ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಇತ್ಯುಕ್ತನಂತಂ ನೃಪತಿರ್ಮಹಾಮುನಿಂ 
ತಮೇನ ವವ್ರೇ ಪ್ರಥಮಂ ಕ್ರಿಯಾಗುರುಂ । 
ಅಥಾ ಪರಾಂಸ್ಕೃಕ್ತಧನಾಶಯಾನ್ಮುನೀ 


ನಾನಾಹಯಾಮಾಸ ಸಹಸ್ರಶಃ ಕಣಾತ್‌ ॥ ೫೮ ॥ 
ತೇ ವಿಪ್ರಾಃ ಶಾಂತಮನಸಃ ಸಹಸ್ರಹಪರಿಸಮ್ಮಿತಾಃ | 
ಕಲಶಾನಾಂ ಶತಂ ಸ್ಥಾಪ್ಯ ಪುಣ್ಯವೃಕ್ಚರಸೈರ್ಯುತಂ ॥೫೯॥ 
ರುದ್ರಾಧ್ಯಾಯೇನೆ ಸಂಸ್ಥಾಪ್ಯ ತಮುರ್ನೀಪತಿಪುತ್ರಕಂ । 
ನಿಧಿನತ್ಸ್ಸಾಪೆಯಾಮಾಸುಃ ಸಂಪ್ರಾಪ್ತೇ ಸಪ್ತಮೇ ದಿನೇ ॥೬೦॥ 
ಸ್ನಾಸ್ಯಮಾನೋ ಮುನಿಜನೈಃ ಸ ರಾಜಸುಕುಮಾರಕಃ । 
ಅಕಸ್ಮಾದೇನ ಸಂತ್ರಸ್ತಃ ಕ್ಷಣಂ ಮೂರ್ಛಾಮವಾಪಹ ॥೬೧॥ 
ಸಹಸೈನ ಪ್ರಬುದ್ಧೋಂಸೌ ಮುನಿಭಿಃ ಕೃತರಕ್ಪಣಃ | 
ಪ್ರೋವಾಚ ಕಶ್ಚಿತ್ಸುರುಷೋ ದಂಡಹಸ್ತಃ ಸಮಾಗತಃ ॥೬೨॥ 
ಮಾಂ ಪ್ರಹರ್ತುಂ ಕೃತಮತಿರ್ಭೀನುದಂಡೋ ಭಯಾನಕಃ । 
ಸೋಪಿ ಚಾಂನ್ಕೈರ್ಮಹಾನೀರೈಃ ಪುರುಷೈರಭಿತಾಡಿತಃ ॥ ೬೩ ॥ 
ಬಧ್ವಾ ಸಾಶೇನ ಮಹತಾ ದೂರಂ ನೀತ ಇವಾಂಭವತ್‌ । 
ಏತಾವದಹಮದ್ರಾಕ್ಸಂ ಭವದ್ಭಿಃ ಕೃತರಕ್ಸೃ ಣಃ ॥೬೪॥ 


೫೮. ಅರಸನು ಕೂಡಲೆ ಹೀಗೆ ಹೇಳಿದ ಆ ಪರಾಶರಮುನಿಯನ್ನೆ 
ಜಪದ ಮೊದಲನೆಯ ಮಂತ್ರಗುರುವನ್ನಾಗಿ ವರಿಸಿ ಧನರಾಶಿಯನ್ನು ತ್ಯಜಿಸಿದ 
ಸಾವಿರಾರು ಇತರ ಮುನಿಗಳನ್ನು ಕರೆಯಿಸಿದನು. 

೫೯-೬೧. ಶಾಂತಮನಸ್ಸುಳ್ಳ ಆ ಸಾವಿರ ಜನ ಬ್ರಾಹ್ಮಣರು ಪುಣ್ಯ 
ವೃಕ್ಸದ ಹಾಲುಗಳಿಂದ ಸಹಿತವಾದ ನೂರು ಕಲಶಗಳನ್ನುಸ್ಥಾ ಪಿಸಿ, ರುದ್ರಾ 
ಧ್ಯಾಯದಿಂದ ಅಭಿಷೇಕಮಾಡಿ ರಾಜಕುಮಾರನನ್ನು ಆ ತೀರ್ಥದಿಂದ ಸ್ನಾನ 
ಮಾಡಿಸಿದರು. ಏಳನೆಯ ದಿನದಲ್ಲಿ ಹೀಗೆ ಮುನಿಗಳು ಸ್ನಾನಮಾಡಿಸುತ್ತಿರಲು 
ಆ ರಾಜಕುಮಾರನು ಅಕಸ್ಮಾತ್ತಾಗಿ ಭಯಗೊಂಡು ಕ್ಟಣಕಾಲದಲ್ಲಿಯೆ ಮೂರ್ಛೆ 
ಗೊಂಡನು. 

೬೨-೬೪. ಮುನಿಗಳು ಮಾಡಿದ ರಕ್ಷಣೆಯುಳ್ಳಿ ಆ ರಾಜಕುಮಾರನು 
ಕೂಡಲೆ ಎಚ್ಚರಗೊಂಡು ಇಂತೆಂದನು. “ ನನ್ನನ್ನು ಹೊಡೆಯಲು ನಿಶ್ವಯಿಸಿ 
ಒಬ್ಬ ಭಯಂಕರ ಪುರುಷನು ದೊಣ್ಣೆಯನ್ನು ತೆಗೆದುಕೊಂಡು ನನ್ನೆಡೆಗೆ 
ಬಂದನು. ಅವನನ್ನು ಮಹಾವೀರರಾದ ಇತರ ಪುರುಷರು ಹೊಡೆದು ಮಹಾ 
ಪಾಶದಿಂದೆ ಕಟ್ಟ ದೂರ ತೆಗೆದುಕೊಂಡು ಹೋದಂತೆ ನಿಮ್ಮಿಂದ ರಕ್ಸಿಸಲ್ಪಟ್ಟ 
ನಾನು ಕಂಡೆನು.?? 


ಏಕಪಿಂಶೋತಧ್ಯಾಯೆಃ ೨೯೭ 


ಇತ್ಯುಕ್ತನಂತಂ ನೃಪತೇಸ್ತನೂಜಂ ದ್ವಿಜಸತ್ತಮಾಃ । 
ಆಶೀರ್ಥಿಃ ಪೂಜಯಾಮಾಸುರ್ಭಯ$ ರಾಜಿ ಸೇನ್ಯ ನೇದಯನ್‌ ॥ ೬೫ ॥ 
ಅಫ ಸರ್ವಾನೃಸೀಂಛ್ರೇಷ್ಠಾನ್ನೆ ಕ್ಪಿಣಾಭಿನೃ ನಪೋತ್ತ ಮಃ । 
ಪೂಜಯಿತ್ವಾ ನರಾನ್ನೇನ ಭೋಜಲಯಿತ್ಕಾ ಚ ಭಕ್ತಿತಃ ॥ ೬೬ ॥ 
ಪ್ರತಿಗೃ ಹ್ಯಾ $ಷಸ್ತಿ €ಷಾಂ ಮುನೀನಾಂ ಬ್ರ "ದ ಸೈ ವಾದಿನಾಂ | 
ಭಕ್ತ್ಯಾ  ಬಂಧುಜನೈಃ ಸಾರ್ಧಂ ಸಭಾಯಾಂ ಇಮುಪಾನಿಶತ್‌ ॥೬೭॥ 
ತಸಿ ನ್ನ ಮಾಗತೇ ನೀಕೇ ಮುನಿಭಿಃ ಸಹ ಸಾರ್ಥಿನೇ । 
ಆಜಗಾಮ ಮಹಾಯೋಗೀ ದೇವರ್ಷಿರ್ನಾರದಃ ಸ ಶೈಯೆಂ iW ೬೮ i 
ತಮಾಗತಂ ಪ್ರೇಕ್ಸ್ಯ ಗುರುಂ ಮುನೀನಾಂ 
ಸಾರ್ಧಂ ಸದಸ್ಯೈರಖಿಲೈರ್ಮುನೀಂದ್ವೈಃ । 
ಪ್ರಣಮ್ಯು ಭಕ್ತ್ಯಾ ವಿನಿನೇಶ್ಯ ಸೀಠೇ 
ಕೃತೋಪಚಾರಂ ನೃಪತಿರ್ಬಭಾಷೇ ॥೬೯॥ 
ರಾಜೋವಾಚ: 
ದೃ ಷ್ಟ ೦ ಕಿಮಸ್ತಿ ತೇ ಬ್ರಹ್ಮ ಂಸ್ಕ್ರಿಲೋಕ್ಯಾಂ ಕಿಂಚಿದದ್ದುತಂ I 
ತಸ ಸೀ ಬ್ರೂ ಹ ವಯಾ ಸರ್ವೇ ತ್ವದ್ದಾಕ್ಯಾಂಮೃತಲಾಲಸಾಃ ॥ ೭೦॥ 
ಹು ಹಟ — 
ಅದ್ಯ ಚಿತ್ರಂ ಮಹದ್ದೃಷ್ಟಂ ವ್ಯೋನ್ನೋನತರತಾ ಮಯಾ । 
ತಚ್ಛ ಎಣುಷ್ಟ ಮಹಾರಾಜ ಸಹೈಭಿರ್ಮುನಿಪುಂಗನೈಃ ॥೭೧॥ 





೬೫, ಬ್ರಾಹೆ ೈಣೋತ್ತ ಮರು ಹೀಗೆಂದ ಆ ರಾಜ ಪುತ್ರನನ್ನು ಆಶೀರ್ವದಿಸಿ 
ದೊರೆಗೆ ಭಯದ ವಿಷಯವನ್ನು ತಿಳಿಸಿದರು. 

೬೬-೬೭. ಬಳಿಕ ಫುಷದನು ಆ ಸಕಲ ಮುನಿವರ್ಯರಿಗೂ ದಕ್ಷಿಣೆ 
ಗಳನ್ನಿತ್ತು ಪೂಜಿಸಿ ಭಕ್ತಿಯಿಂದ ಮೃ ಷ್ಟ್ರಾ ನ್ಹಭೋಜನಮಾಡಿಸಿ ಬ್ರಹ ಜ್ಞಾನಿ 
ಗಳಾದ ಅವರ ಆಶೀರ್ವಾದವನ್ನು ಭ್‌ ದ ಪಡೆದು ಬಂಧುಗಳೂಡನೆ 
ಸಭೆಯಲ್ಲಿ ಕುಳಿತುಕೊಂಡನು. 

೬೮-೬೯. ವೀರನಾದ ಆ ರಾಜನು ಮುನಿಗಳೊಡನೆ ಸಭೆಯಲ್ಲಿ ಕುಳಿತು 
ಕೊಂಡಿರಲು ಯೋಗಿವರ್ಯನಾದ ನಾರದಮಹರ್ಷಿಯು ಅಲ್ಲಿಗೆ ಬಂದನು. 
ರಾಜನು ಮುನಿಗಳಿಗೆ ಗುರುವಾಗಿ ಬಂದಿರುವ ಆ ನಾರದನನ್ನು ಸಭೆಯಲ್ಲಿರುವ 
ಸಮಸ್ತ್ರಮುನಿಗಳೊಡನೆಯೂ ವಂದಿಸಿ ಆಸನದಲ್ಲಿ ಕುಳ್ಳಿರಿಸಿ ಉಪಚಾರಮಾಡಿ 
ಇಂತೆಂದನು. 

೭೦. ರಾಜನು ಹೇಳುತ್ತಾನೆ:-"" ಎಲ್ಫೈ ಮುನಿವರ್ಯನೆ! ಮೂರುಲೋಕ 
ಗಳಲ್ಲಿ ನೀನು ನೋಡಿರುವ ಅದ್ಭುತವಿಷಯವೊಂದನ್ನುು ನಮಗೆ ಹೇಳು. ನಾವು 

ನಿನ್ನ ವಾಕ್ಯಾಮೃ ತವನ್ನು ರುಚಿನೋಡಲು ನಾಹಂ (ವೆ. 

೭೧-೭೩. ನಾರದನು ಹೇಳುತ್ತಾನೆ :--ಅರಸ ನಾನೀಗ ಆಕಾಶದಿಂದ 


೨೯೮ ಶ್ರೀ ಸ್ಕ್ಯಾಂದಮಹಾಪುರಾಣಂ 


ಅದ್ಯ ಮೃತ್ಯುರಿಹಾಯಾತೋ ನಿಹಂತುಂ ತನ ಪುತ್ರಕಂ | 
ದಂಡಹಸ್ತೋ ಮುರಾಧರ್ಷೋ ಲೋಕಮುದ್ಭಾಧಯನ್ಸೆದಾ 8 ೩೨॥ 
ಈಶ್ವರೋಪಪಿ ವಿದಿತ್ತೈನಂ ತ್ವತ್ಪುತ್ರಂ ಪಂತುಮಾಗತೆಂ । 


ಸಹೈವ ಸಾರ್ಷದೈಃ ಕಂಚಿದ್ದೀರಭವ್ರನುಚೋದಯತ್‌ 1 ೭೩ ॥ 
ಸ ಆಗತ್ಯ ಹಠಾನ್ಮ ತ್ಯುಂ ತ್ವತ್ಪುತ್ರಂ ಹಂತುನತಾಗೆತಂ । 
ಗೃಹೀತ್ವಾ ಸುದೃಢಂ ಬಧ್ವಾ ದಂಡೇನಾಂಭ್ಯಹನದ್ರುಷಾ ॥೭೪॥ 


ತಂ ನೀಯಮಾನಂ ಜಗದೀಶಸನ್ನಿಧಿಂ 
ಶೀಘ್ರಂ ವಿದಿತ್ವಾ ಭಗವಾನ್ಯಮಃ ಸ್ವಯಂ । 
ಕೃತಾಂಜಲಿರ್ದೇವ ಜಯೇತ್ಯುದೀರಯ 


ನ್ಹಣನ್ಯು ಮೂರ್ಧ್ನಾ ನಿಜಗಾದ ಶೂಲಿನಂ ॥೭೫॥ 
ಯಮ ಉವಾಚ ೭. 
ದೇನ ದೇನ ಮಹಾರುದ್ರ ವೀರಭದ್ರ ನನೋಸ್ತು ತೇ। 
ನಿರಾಗಸಿ ಕಥಂ ಮೃತ್ಕೌ ಕೋಪಸ್ತವ ಸಮುತ್ನಿತಃ ॥ ೭೬॥ 


ನಿಜಕರ್ಮಾನುಬಂಧೇನ ರಾಜಪುತ್ರಂ ಗತಾಯುಷಂ । 

ಪ್ರಹರ್ತುಮುದ್ಯತೇ ಮೃತ್ಕೌ ಕೋಂ ಪರಾಧೋ ವದ ಪ್ರಭೋ 1 ೭೭ ॥ 
ನೀರಭದ್ರ ಉವಾಚ:- 

ದಶನರ್ಷ ಸಹಸ್ರಾಯುಃ ಸ ರಾಜತನಯಃ ಕಥಂ । 

ವಿಪತ್ತಿಮಂತರಾಯಾತಿ ರುದ್ರಸ್ನಾನಹತಾಂಶುಭಃ ॥ ೭೮ ॥ 





ಇಳಿದುಬರುತ್ತ ಒಂದು ಆಶ್ಚರ್ಯವಿಷಯವನ್ನುಕಂ ಡೆನು. ಅದನ್ನುನೀನು ಈಮುನಿ 
ಗಳೊಡನೆ ಕೇಳು. ಲೋಕವನ್ನು ಯಾವಾಗಲೂ ಪೀಡಿಸುತ್ತಿರುವ ಮಾರಲಾಗದ 
ಮೃತ್ಯುವು ದಂಹವನ್ನು ಧರಿಸಿ ನಿನ್ನ ಪುತ್ರನನ್ನು ಕೊಲ್ಲಲು ಇಲ್ಲಿಗೆ ಬಂದನು. 
ಶಿವನು ಇದನ್ನರಿತು ಪ್ರಮಥಗಣಗಳೊಡನೆ ವೀರಭದ್ರನನ್ನು ಇಲ್ಲಿಗೆ ಕಳುಹಿಸಿದನು. 

೭೪. ಅವನು ಇಲ್ಲಿಗೆ ಬಂದು ನಿನ್ನ ಮಗನನ್ನು ಕೊಲ್ಲಲು ಬಂದ ಮೃತ್ಯು 
ವನ್ನು ಹಿಡಿದು ಬಲವಾಗಿ ಬಿಗಿದು ಕೋಸಗೊಂಡು ದೆಂಡದಿಂದ ಹೊಡೆದನು. 

೭೫. ಅವನನ್ನು ಈಶ್ವರನ ಸನ್ನಿಧಿಗೆ ಒಯ್ಯುತ್ತಿರುವವನನ್ನಾಗಿ ಪೂಜ್ಯನಾದ 
ಯಮನು ತಿಳಿದು ಕೈಮುಗಿದುಕೊಂಡು ಈಶ್ವರನಿಗೆ ಸ್ವಾಮಿ! ಜಯಿಸೆ'ಂದು 
ಹೇಳುತ್ತ ಸಾಷ್ಟಾಂಗಪ್ರಣಾಮಮಾಡಿ ಅವನನ್ನು ಕುರಿತು ಇಂತೆಂದನು. 

೭೬. ಯಮನು ಹೇಳುತ್ತಾನೆ: “ ವೀರಭದ್ರ! ನಿನಗೆ ನಮಸ್ಕಾರವು. 
ತಪ್ಪಿಲ್ಲದ ಮೃತ್ಯುವಿನ ಮೇಲೆ ನೀನು ಏತಕ್ಕೆ ಸಿಟ್ಟುಗೊಂಡಿರುವೆ? 

೭೭. ಪ್ರಭು! ತನ್ನ ಕರ್ಮದ ವಶದಿಂದ ಆಯುಸ್ಸನ್ನು ಕಳೆದುಕೊಂಡ 
ರಾಜಕುಮಾರನನ್ನು ಹೊಡೆಯಲುದ್ಯುಕ್ತನಾದ ಮತ್ಯುವಿನ ತಪ್ಪೇನಿದೆ? ಹೇಳು. 

೭೮. ವೀರಭದ್ರನು ಹೇಳುತ್ತಾನೆ: ರುದ್ರಾಭಿಸೇಕದಿಂದ ಅಮಂಗಳ 


ಏಕವಿಂಶೋ$ಧ್ಯಾಯಃ ೨೯೯ 


ಅಸ್ತಿ ಚೇತ್ತನ ಸಂದೇಹೋ ಮದ್ವಾಕ್ಕೇ ಪ್ಯನಿವಾರಿತೇ । 

ಚಿತ್ರಗುಪ್ತಂ ಸಮಾಹೂಯ ಪ್ರಷ್ಟವ್ಯೋಂದ್ಯೈನ ಮಾಚಿರಂ ॥೭೯॥ 
ನಾರದ ಉವಾಚ :- 

ಅಥಾಹೂಶಶ್ಚಿತ್ರಗುಪ್ತೋ ಯಮೇನ ಸಹಸಾಗತಃ । 

ಆಯುಃ ಪ್ರಮಾಣಂ ತ್ವತ್ಸೂನೋಃ ಪರಿಪೃಷ್ಟಃ ಸ ಚಾಬ್ರವೀತ್‌ ॥ ೮೦ ॥॥ 

ದ್ವಾದಶಾಬ್ದಂ ಚ ತಸ್ಯಾಯುರಿತ್ಯುಕ್ತ್ವಾಂಥ ವಿಮೃಶ್ಯ ಚ! 

ಪುನರ್ಲೇಖ್ಯಗತಂ ಪ್ರಾಹ ಸ ವರ್ಷಾಯುತಜೀವಿತಂ ToT 

ಅಥ ಭೀತೋ ಯನೋ ರಾಜಾ ನೀರಭದ್ರಂ ಪ್ರಣಮ್ಯ ಚ । 

ಕಥಂಚಿನ್ಮೋಚಯಾಮಾಸ ಮೃತ್ಯುಂ ದುರ್ವಾರಬಂಧನಾತ್‌ ॥ ೮೨॥ 

ನೀರಭದ್ರೇಣ ಮುಕ್ತೋಂಥ ಯಮೋಣಗಾನ್ನಿಜಮಂಡಿರಂ । 

ನೀರಭವ್ರಶ್ಚ ಕೈಲಾಸಮಹಂ ಪ್ರಾಪ್ತಸ್ತವಾಂತಿಕಂ ॥ ೮೩ ॥ 

ಅತಸ್ತನ ಕುಮಾರೋಂಯಂ ರುದ್ರಜಾಪ್ಯಾಂನುಭಾವತಃ । 

ಮೃತ್ಯೋರ್ಭಯಂ ಸಮುತ್ತೀರ್ಯ ಸುಖೀ ಜಾತೋಯುತಂ ಸಮಾಃ ॥ 





ವನ್ನು ಪರಿಹರಿಸಿಕೊಂಡು ಹತ್ತುಸಾವಿರವರ್ಷ ಆಯುಸ್ಸುಳ್ಳ ಈ ರಾಜಕುಮಾರನು 
ಮಧ್ಯದಲ್ಲಿ ಹೇಗೆ ಸಾಯವನು? 

೭೯. ಈ ನನ್ನ ಮಾತಿನಲ್ಲಿ ನಿನಗೆ ಸಂದೇಹವಿದ್ದರೆ ಈಗಲೇ ಚಿತ್ರಗುಪ್ತ 
ನನ್ನು ಕರೆಯಿಸಿ ಅವನನ್ನು ಕೇಳು ಸಾವಕಾಶಬೇಡ. 

೮೦. ನಾರದನು ಹೇಳುತ್ತಾನೆ: - ""ಯಮರಿಂದ ಕೂಡಲೆ ಕರೆಯಿಸಲ್ಪಟ್ಟ 
ಚಿತ್ರಗುಪ್ತನು ನಿನ್ನ ಮಗನ ಆಯುಸ್ಸಿನ ಪ್ರಮಾಣವನ್ನು ಹೇಳಿದನು. 

೮೧. ಮೊದಲು ಆ ಕುಮಾರನಿಗೆ ಹನ್ನೆರಡು ವರ್ಷವೇ ಆಯುಸ್ಲೆಂದು ಹೇಳಿ 
ಅನಂತರ ಆಲೋಚಿಸಿ ತಿರುಗಿ ಬರೆದಿರುವ ಹತ್ತುಸಾವಿರ ವರ್ಷ ಆಯುಸ್ಸನ್ನು 
ತಿಳಿಸಿದನು. 

೮೨. ತರುವಾಯ ಯಮನು ಭಯಗೊಂಡು ವೀರಭದ್ರನನ್ನು ನಮಸ್ಕರಿಸಿ 
ಕಷ್ಟದಿಂದ ಮೃತ್ಯುವಿನ ಬಂಧನವನ್ನು ಬಿಡಿಸಿದನು. 

೮೩. ಹೀಗೆ ವೀರಭದ್ರನು ಮೃತ್ಯುವನ್ನು ಬಿಡಲು ಯಮನು ತನ್ನ 
ಮನೆಗೂ, ವೀರಭದ್ರನು ಕೈಲಾಸಕ್ಕೂ ಹೊರಟುಹೋದರು. ನಾನು ನಿನ್ನೆಡೆಗೆ 
ಬಂಡೆನು. 

೮೪. ಆದುದರಿಂದ ಈ ನಿನ್ನ ಕುಮಾರನು ರುದ್ರಜಪದ ಪ್ರಭಾವದಿಂದ 
ಮೃತ್ಯುವಿನ ಭಯವನ್ನು ಕಳೆದುಕೊಂಡು ಹತ್ತುಸಾವಿರವರ್ಷ ಆಯುಸ್ಸುಳ್ಳ 
ವನಾಗಿ ಸುಖಗೊಂಡನು.?' 


೩೦೦ ಶ್ರೀ ಸ್ಕಾಂದಮಹಾಪುರಾಣಂ 


ಇತ್ತುಕಾ ನೃಪಮಾಮಂತ್ರ $ ನಾರದೇ ತ್ರಿದಿವಂಗತೇ | 


ಹಿ ಅವಿ 
ವಿಪ್ರಾಃ ಸರ್ವೇ ಪ್ರಮುದಿತಾಃ ಸ್ವಂ ಸ್ವಂ ಜಗ್ಮುರಥಾಶ್ರಮಂ 1 ೮೫ ॥ 
ಇತ್ತ ೦ ಕಾಶ್ಮೀರನೃ ಪತೀ ರುದ್ರಾಂಧ್ಯಾಯಪ್ರಭಾವತಃ । 
ಸಿಸ್ತೀರ್ಯಾಂಶೇಷದುಃಖಾನಿ ಕೃತಾರ್ಥೋಭೂತ್ಸ ಪುತ್ರಕಃ ॥ ೪೬ ॥ 


ಯೇ ಕೀರ್ತಯಂತಿ ಮನುಜಾಃ ಪರಮೇಶ್ವರಸ್ಯ 
ಮಾಹಾತ್ಮ್ಯಮೇತದಥ ಕರ್ಣಸುಟೈಃ ಪಿಬಂತಿ । 

ತೇ ಜನ್ಮ ಕೋಟಕೃತಪಾಪಗಣೈರ್ನಿಮುಕ್ತಾಃ 
ಶಾಂತಾಃ ಪ್ರಯಾಂತಿ ಪರಮಂ ಪದನಿಂದುಮೌಲೇಃ॥ ೮೭ ॥ 


ಇತಿ ಶ್ರೀ ಸ್ಯಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ಪ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ತೃತೀಯೇ ಬ್ರಹ್ಮೋತ್ತರಖಂಡೇ «4 ರುದ್ರಾಧ್ಯಾಯ 
ಮಹಿಮಾನುವರ್ಣನಂ'' ನಾಮೈ ಕನಿಂಶೋಧ್ಯಾಯಃ 


ಅ ಸ ಸ ಸ ಸಸಸ್ಯಸೃತಸ ಸಸ ಯಯಸಯಯ್‌ ಸ್ತ, ಲ್ನ“ ಸಸ, 


೮೫. ಹೀಗೆ ನಾರದನು ರಾಜನನ್ನು ಕೇಳಿಕೊಂಡು ದೇವಲೋಕಕ್ಕೆ ತೆರಳಲು 
ಬ್ರಾಹ್ಮಣರೆಲ್ಲರೂ ಸಂತೋಷಗೊಂಡು ತಮ್ಮತಮ್ಮ ಆಶ್ರಮಕ್ಕೆ ತೆರಳಿದರು. 

೮೬. ಹೀಗೆ ಕಾಶ್ಮೀರರಾಜನು ರುದ್ರಾಧ್ಯಾಯದ ಮಾಹಾತ್ಮ್ಯದಿಂದ 
ಮಗನೊಡನೆ ಸಮಸ್ತ್ರದುಃಖಗಳನ್ನೂ ದಾಟ ಕೃತಕೃತ್ಯುನಾದನು. 

೮೭, ಪರಮೇಶ್ವರನ ಈ ಮಾಹಾತ್ಮ್ಯವನ್ನು ಹೇಳುವವರೂ, ಕೇಳುವ 
ವೆರೂ ಆದ ಜನರು ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತರಾಗಿ 
ಶಾಂತತೆಯಿಂದ ಶಿವನ ಉತ್ತಮ ಸ್ಥಾನಕ್ಕೆ ಹೋಗುತ್ತಾರೆ. 


ಇಲ್ಲಿಗೆ ಎಂಬತ್ತೊಂದುಸಾನಿರ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "* ರುದ್ರಾಧ್ಯಾಯಮಹಿಮಾನುವರ್ಜನ'ವೆಂಬ 
ಇಪ್ಪತ್ತೊಂದನೆಯ ಅಧ್ಯಾಯವು ಮುಗಿದುದು 


1 ಶ್ರೀಃ ॥ 
ಅಥ ದ್ವಾವಿಂಶೋಧ್ಯಾಯಃ 


ಪುರಾಣಶ್ರವಣಮಹಿಮಾನುವರ್ಣನಂ 


ಸೂತ ಉವಾಚ ೭ 
ಏವಂ ಶಿವತಮಃ ಪಂಥಾಃ ಶಿನೇನೈನ ಪ್ರದರ್ಶಿತಃ । 
ನೃಣಾಂ ಸಂಸೃತಿಬದ್ಧಾ ನಾಂ ಸದ್ಮೋ ಮುಕ್ತಿಕರಃ ಪರಃ HO 
ಅಥ ದುರ್ಮೇಧಸಾಂ ಪುಂಸಾಂ ನೇದೇಷ್ಮನಧಿಕಾರಿಣಾಂ । 
ಸ್ತ್ರೀಣಾಂ ದ್ವಿಜಾತಿಬಂಧೂನಾಂ ಸರ್ವೇಷಾಂ ಚೆ ಶರೀರಿಣಾಂ ॥೨॥ 
ಏಷ ಸಾಧಾರಣಃ ಪಂಥಾಃ ಸಾಕ್ಸಾ ಕೈವಲ್ಯ ಸಾಧನಃ । 
ಮಹಾಮುನಿಜನೈಃ ಸೇವ್ಯೋ ದೇವೈರಪಿ ಸುಪೂಜಿತಃ ET 
ಯತ್ಕಥಾಶ್ರನಣಂ ಶಂಭೋಃ ಸಂಸಾರ ಭಯನಾಶನಂ ! 
ಸದ್ಯೋ ಮುಕ್ತಿಕರಂ ಶ್ಲಾಘ್ಯಂ ಪವಿತ್ರಂ ಸರ್ನದೇಹಿನಾಂ ೪॥ 
ಅಜ್ಞಾನತಿಮಿರಾಂಧಾನಾಂ ದೀಪೋಂಯಂ ಜ್ಞಾನಸಿದ್ಧಿದಃ । 
ಭನರೋಗನಿಬಡ್ಧಾನಾಂ ಸುಸೇನ್ಯಂ ವರಮೌಷಧಂ ॥೫॥ 
ಮಹಾಪಾತಕಶೈಲಾನಾಂ ವಜ್ರಘಾತಸ್ಸುದಾರುಣಂ । 
ಭರ್ಜನಂ ಕರ್ಮಬೀಜಾನಾಂ ಸಾಧನಂ ಸರ್ವಸೆಂಪದಾಂ ॥೬॥ 





ಕನ್ನಡದ ಅನುವಾದ 
ಪುರಾಣಶ್ರವಣಮಹಿಮಾನುವರ್ಣನ 

೧. ಸೂತನು ಹೇಳುತ್ತಾನೆ: ಹೀಗೆ ಸಂಸಾರದುಃಖವನ್ನನುಭವಿಸುವ 
ಮನುಷ್ಯರಿಗೆ ಕೂಡಲೆ ಮುಕ್ತಿಯನ್ಸೀಯುವ ಮಂಗಳಕರವಾದ ಉತ್ತಮ 
ಮಾರ್ಗವನ್ನು ಶಿವನೇ ತೋರಿಸಿರುತ್ತಾನೆ. 

೨-೪. ವೇದಾಧಿಕಾರವಿಲ್ಲದ ಮನುಷ್ಯರು, ಹೆಂಗಸರು, ಬ್ರಾಹ್ಮಣ ಜಾತಿ 
ಯಲ್ಲಿ ಹುಟ್ಟಿ ಕರ್ಮಭ್ರಷ್ಟರಾದವರು ಇವರಿಗೆ ಶಿವಕಥಾಶ್ರವಣವು ಮೋಕ್ಸ 
ವಸ್ತ್ರೀಯುವುದೂ, ಮುನಿಗಳಿಂದ ಸೇವಿಸಲರ್ಹವಾದುದೂ, ದೇವತೆಗಳಿಂದ 
ಪೂಜಿಸಲ್ಪಟ್ಟುದ್ಯೂ ಸಂಸಾರದ ಭಯವನ್ನು ಪರಿಹರಿಸುವುದೂ, ಶ್ಲಾಘ್ಯವೂ, 
ಪವಿತ್ರವೂ ಆದ ಸಾಮಾನ್ಯ ಮಾರ್ಗವು. 

೫-೬. ಶಿವಕಥಾಶ್ರವಣವು ಅಜ್ಞಾನವೆಂಬ ತಿಮಿರರೋಗದಿಂದ ಕುರುಡಾ 
ದವರಿಗೆ ಜ್ಞಾನಸಿದ್ಧಿಯನ್ನು ಕೊಡುವ ದೀಪವೂ, ಸಂಸಾರವೆಂಬ ರೋಗದಿಂದ 
ಪೀಡಿತೆರಾದವರಿಗೆ ಸೇವಿಸಲರ್ಹವಾದ ಉತ್ತಮೌಷಧವೂ, ಮಹಾಪಾತಕ 
ವೆಂಬ ಬೆಟ್ಟಗಳಿಗೆ ಸಿಡಿಲಿನ ಹೊಡೆತದಂತೆ ಕಠಿನವಾದುದೂ, ಕರ್ಮವೆಂಬ 

F 


೩೦೨ ಶ್ರೀ ಸ್ಕಾಂದಮಹಾಪುರಾಣಂ 


ಯೇ ಶೃಣ್ವಂತಿ ಸದಾ ಶಂಭೋಃ ಕಥಾಂ ಭುವನಪಾವನೀಂ । 


ತೇವೈ ಮನುಷ್ಯಾ ಲೋಕೇಸ್ಮಿನ್ರುವ್ರಾ ಏವ ನ ಸಂಶಯಃ ॥೭॥ 
ಶೃಣ್ವತಾಂ ಶೊಲಿನೋ ಗಾಥಾಂ ತಥಾ ಕೀರ್ತಯತಾಂ ಸತಾಂ | 

ತೇಷಾಂ ಪಾದರಜಾಂಸ್ಯ್ಕೇವ ತೀರ್ಥಾನಿ ಮುನಯೋ ಜಗುಃ Hon 
ತಸ್ಮಾನ್ನಿಶ್ರೇಯಸಂ ಗಂತುಂ ಯೇಂಭಿವಾಂಛಂತಿ ದೇಹಿನಃ । 

ತೇ ಶೃಣ್ವಂತು ಸದಾ ಭಕ್ತ್ಯಾ ಶೈವೀಂ ಪೌರಾಣಿಕೀಂ ಕಥಾಂ ॥೯॥ 
ಯದ್ಯಶಕ್ತಃ ಸದಾ ಶ್ರೋತುಂ ಕಥಾಂ ಪೌರಾಣಿಕೀಂ ನರಃ । 
ಮುಹೂರ್ತಂ ವಾಸಿ ಶೃಣುಯಾನ್ನಿಯತಾತ್ಮಾ ದಿನೇ ದಿನೇ ॥ ೧೦॥ 
ಅಫ ಪ್ರತಿದಿನಂ ಶ್ರೋತುಮಶಕ್ತೋ ಯದಿ ಮಾನವಃ । 

ಪುಣ್ಯಮಾಸೇಷು ವಾ ಪುಣ್ಯೇ ದಿನೇ ಪುಣ್ಯತಿಥಿಷ್ಕಪಿ ॥ ೧೦ 1 
ಯಃ ಶೃಣೋತಿ ಕಥಾಂ ರಮ್ಯಾಂ ಪುರಾಣೈಃ ಸಮುದೀರಿತಾಂ । 

ಸ ನಿಸ್ತರತಿ ಸಂಸಾರಂ ದಗ್ಗಾ ಕರ್ಮಮಹಾಟಿನೀಂ ॥ ೧೨ ॥ 
ಮುಹೂರ್ತಂ ವಾ ತದರ್ಥಂ ವಾಕ್ಚಣಂ ವಾ ಪಾವನೀಂ ಕಥಾಂ | 

ಯೇ ಶೃಣ್ವಂತಿ ಸದಾ ಭಕ್ತ್ಯಾ ನ ತೇಷಾಮಸ್ತಿ ದುರ್ಗತಿಃ ॥ ೧೩ ॥ 


ಬೀಜಗಳನ್ನು ಹುರಿಯುವುದೂ, ಸಮಸ್ತ ಸಂಪತ್ತುಗಳಿಗೆ ಸಾಧಕವಾದುದೂ 
ಆಗಿರುವುದು. 

೭. ಲೋಕಗಳನ್ನು ಪವಿತ್ರಗೊಳಿಸುವ ಪರಮೇಶ್ವರನ ಕಥೆಯನ್ನು ಕೇಳುವ 
ಮನುಷ್ಯರೂ ರುದ್ರರೇ ಆಗುವರು. ಇದರಲ್ಲಿ ಸಂದೇಹವಿಲ್ಲ. 

ಆ. ಶಿವಕಥೆಯನ್ನು ಕೇಳುವವರು ಮತ್ತು ಹೇಳುವವರ ಪಾದದ 
ಧೂಳುಗಳನ್ನು ತೀರ್ಥಗಳೆಂದು ಮುನಿಗಳು ಹೇಳುತ್ತಾರೆ. 

೯. ಆದುದರಿಂದ ಮೋಕ್ಸವನ್ನು ಹೊಂದಲಪೇಕ್ಸಿಸುವ ಮಾನವರು 
ಯಾವಾಗಲೂ ಭಕ್ತಿಯಿಂದ ಶಿವಪುರಾಣದ ಕಥೆಯನ್ನು ಕೇಳಲಿ. 

೧೦. ಮಾನವನು ಯಾವಾಗಲೂ ಶಿವಪುರಾಣದ ಕಥೆಯನ್ನು ಕೇಳಲಶಕ್ತ 
ನಾದರೆ ಪ್ರತಿದಿನವೂ ಮುಹೂರ್ತಕಾಲವಾದರೂ ಅದನ್ನು ದೃಢವಾದ ಮನಸ್ಸು 
ಳ್ಳವನಾಗಿ ಕೇಳಲಿ. 

೧೧-೧೨. ನಿತ್ಯವೂ ಕೇಳಲು ಶಕ್ತನಾಗದವನು ಪವಿತ್ರವಾದ ಮಾಸ, 
ದಿನ, ತಿಥಿಗಳಲ್ಲಿ ಶಿವಪುರಾಣದ ಕಥೆಯನ್ನು ಕೇಳಿದರೂ ಅವನು ಕರ್ಮವೆಂಬ 
ಮಹಾರಣ್ಯವನ್ನು ಸುಟ್ಟು ಸಂಸಾರವನ್ನು ದಾಟುವನು. 

೧೩. ಮುಹೊರ್ತವಾಗಲಿ, ಅರ್ಧಮುಹೂರ್ತವಾಗಲಿ, ಕ್ಷಣಕಾಲ 
ವಾಗಲಿ ಪವಿತ್ರವಾದ ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೆ ದುರ್ಗತಿಯಿರು 


ವುದಿಲ್ಲ. 


ದ್ವಾವಿಂಶೋ9ಧ್ಯಾಯಃ ಷಿ೦ಡಿ 


ಯತ್ಛಲಂ ಸರ್ವಯಜ್ಞೆ ೀಷು ಸರ್ನದಾನೇಷು ಯತ್ಛಲಂ | 


ಸಕೃತ್ಪುರಾಣಶ್ರನಣಾತ್ತತ್ಸಲಂ ವಿಂದತೇ ನರಃ ॥ ೧೪॥ 
ಕಲೌ ಯುಗೇ ವಿಶೇಷೇಣ ಪುರಾಣಶ್ರವಣಾವೃತೇ । 

ನಾಸ್ತಿ ಧರ್ಮಃ ಪರಃ ಪುಂಸಾಂ ನಾಸ್ತಿ ಮುಕ್ತಿಪಥಃ ಪರಃ ॥ ೧೫॥ 
ಪುರಾಣಶ್ರವಣಾಚ್ಛಂಭೋರ್ನಾಸ್ತಿ ಸಂಕೀರ್ತನಂ ಪರಂ । 

ಅತ ಏನ ಮನುಷ್ಯಾಣಾಂ ಕಲ್ಬದ್ರುಮುನುಹಾಫಲಂ ॥ ೧೬ ॥ 


ಕಲೌ ಹೀನಾಯುಷೋ ಮರ್ತ್ಯಾ ದುರ್ಬಲಾಃ ಶ್ರಮನೀಡಿತಾಃ । 
ದುರ್ಮೇಧಸೋ ದುಃಖಭಾಜೋ ಧರ್ಮಾಚಾರನಿನರ್ಜಿತಾಃ ॥1 ೧೩॥ 
ಇತಿ ಸಂಚಿಂತ್ಯ ಕೃಪಯಾ ಭಗವಾನ್ಪಾದರಾಯಣಃ । 

ಹಿತಾಯ ತೇಷಾಂ ವಿದಥೇ ಸುರಾಣಾಖ್ಯಂ ಸುಧಾರಸಂ RCC 
ಪಿಬನ್ನೇನಾಃಮೃತಂ ಯತ್ನಾದೇತತ್ಸ್ಟ್ಯಾದಜರಾಮರಃ ಟ 

ಶಂಭೋಃ ಕಥಾಂಮೃತಂ ಕುರ್ಯಾತ್ಯುಲಮೇವಾಂಜರಾಂಮರಂ ॥ ೧:-॥ 
ಬಾಲೋ ಯುವಾ ದರಿದ್ರೋ ವಾ ವೃದ್ಧೋ ವಾ ದುರ್ಬಲೋಂನಿ ನ! 
ಪುರಾಣಜ್ಞಃ ಸದಾ ವಂದ್ಯಃ ಪೂಜೃಶ್ಚೆ ಸುಕೃತಾರ್ಥಿಭಿಃ u ೨೦॥ 

೧೪. ಒಂದು ಸಲ ಶಿವಪುರಾಣವನ್ನು ಕೇಳುವ ಮಾನವನು ಸಮಸ್ತ 
ಯಜ್ಞಗಳ ಪಲವನ್ನೂ, ಸಮಸ್ತ ದಾನಗಳ ಫಲವನ್ನೂ ಹೊಂದುವನು. 

೧೫. ಕಲಿಯುಗದಲ್ಲಿ ಪುರಾಣಶ್ರವಣದ ಹೊರತು ಮಾನವರಿಗೆ ಉತ್ತಮ 
ವಾದ ಧರ್ಮವೂ ಉತ್ತಮವಾದ ಬೇರಾವ ಮುಕ್ತಿಮಾರ್ಗವೂ ಇರುವುದಿಲ್ಲ. 

೧೬. ಶಿವಪುರಾಣವನ್ನು ಕೇಳುವುದಕ್ಕಿಂತ ಉತ್ತಮವಾದ ಮಂತ್ರಪಠನ 
ವಿರುವುದಿಲ್ಲ. ಇದರಿಂದಲೇ ನರರಿಗೆ ಕಲ್ಪವೃಕ್ಸದಿಂದಾಗುವ ಮಹಾಫಲವೂ 
ದೊರೆಯುವುದು. 

೧೭-೧೯. ಕಲಿಯುಗದಲ್ಲಿ ಮನುಷ್ಯರು ಅಲ್ಬಾಯುಸ್ಸುಳ್ಳವರೂ, 
ಅಶಕ್ತರೂ, ಆಯಾಸದಿಂದ ಪೀಡಿತರೂ, ದುಷ್ಟಬುದ್ಧಿ ಯುಳ್ಳ ವರೂ, ದುಃಖಿ 
ಗಳೂ, ಧರ್ಮ ಮತ್ತು ಆಚಾರಗಳಿಲ್ಲದವರೂ ಅಗುವರೆಂದು ನಿಶ್ವಯಿಸಿ ಪೂಜ್ಯ 
ರಾದ ವೇದವ್ಯಾಸರು ದಯೆಯಿಂದ ಆ ಜನರ ಹಿತಕ್ಕಾಗಿಯೆ ಪುರಾಣವೆಂಬ 
ಅಮೃತರಸವನ್ನು ಏರ್ಪಡಿಸಿದರು. ಈ ಅಮೃತವನ್ನು ಪಾನಮಾಡುತ್ತ 
ಮನುಷ್ಯನು ಮುಪ್ಪು ಸಾವುಗಳಿಲ್ಲದವನಾಗುವನು. ಶಿವಕಥಾಮೃತವು 
ಕೇಳಿದವನ ವಂಶವನ್ನೇ ಮುಪ್ಪು ಸಾವುಗಳಿಂದ ದೂರಮಾಡುವುದು. 

೨೦. ಪುರಾಣವನ್ನರಿತನನು ಬಾಲಸನಾಗಲಿ, ಯುವಕನಾಗಲಿ, ಬಡವ 
ನಾಗಲಿ, ಮುದುಕನಾಗಲಿ, ಅಶಕ್ತನಾಗಲಿ ಅವನು ಪುಣ್ಯವನ್ನನೇಕ್ಲಿಸುವವರಿಗೆ 
ವಂದ್ಯನೂ, ಫೂಜ್ಯನೂ ಆಗುವನು. 


2೦೪ ಶ್ರೀ ಸ್ಥಾಂದಮಹಾಪುರಾಣಂ 


ನೀಚಬುದ್ಧಿ ೦ನ ಕುರ್ವೀತ ಪುರಾಣಜ್ಞಿ € ಕದಾಚನ । 


ಯಸ್ಕ ನಕ್ರ್ರಾಂಬುಜಾದ್ವಾ ಚೀ ಕಾಮಧೇನು ಶರೀರಿಣಾಂ 1 ೨೧೪ 
ಗುರವಃ ಸಂತಿ ಲೋಕೇಷು ಜನ್ಮತೋ ಗುಣತಸ್ತಥಾ। 

ತೇಷಾಮಹಿ ಚೆ ಸರ್ವೇಷಾಂ ಪುರಾಣಜ್ಞ 8 ಪರೋ ಗುರುಃ ॥ ೨೨ ॥ 
ಭವಕೋಟಸಹಸ್ರೇಷು ಭೂತ್ವಾ ಭೂತ್ವಾ $ವಸೀದತಿ । 

ಯೋ ದದಾತ್ರ ಪ್ರನವೃ ೯ತ್ತಿಂ ಕೋಂನ್ಯಸ ಸ್ಮಾತ್ರರೋ ಗುರುಃ ॥ ೨೩॥ 
ಪುರಾಣಜ್ಞಃ ಶುಚಿರ್ವಾಂತಃ ಶಾಂತೋ ವಿಜಿತಮತ್ಸರಃ । 

ಸಾಧುಃ ಕಾರುಣ್ಯವಾನ್ವಾಗ್ಮೀ ವದೇತ್ಪುಣ್ಯಕಥಾಂ ಸುಧೀಃ ॥ ೨೪ ॥ 
ವ್ಯಾಸಾಸನಂ ಸಮಾರೂಢೋ ಯದಾ ಪೌರಾಣಿಕೋ ದ್ವಿಜಃ । 
ಅಸಮಾಪ್ತಪ್ರಸಂಗಶ್ಚ ನಮಸ್ಕುರ್ಯಾನ್ನ ಕಸ್ಯಚಿತ್‌ ॥ ೨೫ ॥ 
ಯೇ ಧೂರ್ತಾ ಯೇಚ ಮರ್ವ್ವತ್ತಾ ಯೇ ಚಾನ್ಯೇ ವಿಜಿಗೀಷವಃ । 
ತೇಷಾಂ ಕುಟಿಲವೃತ್ತೀನಾಮಗ್ರೇ ನೈವ ವದೇತ್ಯಥಾಂ ॥ ೨೬ ॥ 
ನ ದುರ್ಜನಸಮಾಕೀರ್ಣೇ ನ ಶೊದ್ರಶ್ವಾಪವಾವೃತೇ । 

ದೇಶೇ ನ ದ್ಯೂತಸದನೇ ನದೇತ್ರುಣ್ಯಕಥಾಂ ಸುಧೀಃ ॥ ೨೭ ॥ 














೨೧. ಮನುಷ್ಯನು ಕಾಮಧೇನುವನ್ನು ಹೋಲಿ ಮಾತನಾಡುವ ಪೌರಾಣಿಕ 
ನನ್ನು ಯಾವಾಗಲೂ ಅಲ್ಲ ನೆಂದು ಭಾವಿಸಬಾರದು. 

೨೨. ಲೋಕಗಳಲ್ಲಿ ಜನ್ಮದಿಂದಲೂ ಗುಣದಿಂದಲೂ ಗುರುಗಳಿದ್ದಾರೆ. 
ಪುರಾಣವನ್ನ ರಿತವನು ಅನರಲ್ಲೆಲ್ಲ ಲ್ಲ ಉತ್ತಮನಾದ ಗುರುವು. 

೨೩. ಅನೇಕ ಕೋಟ ಜನ್ಮಗಳನ್ನೆತ್ತಿ ದುಃಖಗೊಳ್ಳುತ್ತಿರುವ ಮನುಷ್ಯ 
ನಿಗೆ ಪ್ರುನರಾವೃತ್ತಿಯಿಲ್ಲದ ಮೋಕ್ಸವನ್ನೀಯುವ ಗುರುವಿಗಿಂತ ಉತ್ತಮನಾದ 
ವನಾರು? 

೨೪. ಪುರಾಣವನ್ನರಿತವನೂ, ಶುದ್ಧನೂ, ಜಿತೇಂದ್ರಿಯನೂ, ಶಾಂತನೂ, 
ಮಾತ್ಸರ್ಯವಿಲ್ಲದವನೂ, ಸಜ್ಜನನೂ, ದಯೆಯುಳ್ಳವನೂ, ವಾಚಾಲನೂ ಆಗಿ 
ಪುಣ್ಯ ಕಥೆಯನ್ನು ಹೇಳಬೇಕು. 

೨೫. ವ್ಯಾಸಾಸನದಲ್ಲಿ ಕುಳಿತು ಪುರಾಣವನ್ನು ಹೇಳುವ ಬ್ರಾಹ್ಮಣನು 
ಪ್ರಕರಣವನ್ನು ಮುಗಿಸದೆ ಯಾರಿಗೂ ನಮಸ್ಕಾರಮಾಡಬಾರದು. 

೨೬. ಮೂರ್ಹರೂ, ದುರ್ನಡತೆಯುಳ್ಳವರೂ, ಜಯಿಸಲಿಚ್ಛೆಯುಳ್ಳವರೂ 
ಆದ ಕಪಓಗಳ ಮುಂದೆ ಶಿವಕಥೆಯನ್ನು ಹೇಳಕೂಡದು. 

೨೭. ಪಂಡಿತನು ದುರ್ಜನರುಳ್ಳು ದೂ, ಶೂದ್ರರೂ, ಘಾತುಕಮೃಗ 
ಗಳುಳ್ಳದೂ ಆದ ಸ್ಟ ಕಳದಲ್ಲಿಯೂ, ಟಟ ಮನೆಯಲ್ಲಿಯೂ ಪುಣ್ಯಕಥೆಯನ್ನು 
ಹೇಳಬಾರದು. 


ದ್ವಾವಿಂಶೋ6ಧ್ಯಾಯಃ ೩೦೫ 


ಸದ್ದಾ ಎಮೇ ಸುಜನಾಕೀರ್ಣೇ ಸುಳ್ಸೇತ್ರೇ ದೇವತಾಲಯೇ । 


ಪುಣ್ಯೇ ನ ನದನದೀತೀರೇ ವದೇತ್ಪುಣ್ಯಕಥಾಂ ಸುಧೀಃ ॥ ೨೮॥ 
ಶಿನಭಕ್ತಿಸಮಾಯುಕ್ತಾ ನಾಂ ನ್ಯಕಾರ್ಯೇಷು ಲಾಲಸಾಃ । 
ವಾಗ್ಯತಾಃ ಸುಶ್ರವೋಂವ್ಯಗ್ರಾಃ ಶ್ರೋತಾರಃ ಪುಣ್ಯಭಾಗಿನಃ ॥೨೯॥ 
ಅಭಕ್ತಾ ಯೇ ಕಥಾಂ ಪುಣ್ಯಾಂ ಶೃಣ್ಣಂತಿ ಮನುಜಾಂಧಮಾಃ | 
ತೇಷಾಂ ಪುಣ್ಯಫಲಂ ನಾಸ್ತಿ ದುಃಖಂ ಸ್ಯಾಜ್ಜನ್ಮಜನ್ಮನಿ ॥೩೦॥ 
ಪುರಾಣಂ ಯೇ ತ್ವಸಂಪೂಜ್ಯ ತಾಂಬೂಲಾದ್ಯೈರುಷಾಯನೈಃ | 
ಶೃಣ್ವಂತಿ ಚ ಕಥಾಂ ಭಕ್ತ್ಯಾ ದರಿದ್ರಾಃ ಸ್ಕುರ್ನ ಪಾಪಿನಃ ॥೩೧॥ 
ಕಥಾಯಾಂ ಕೀರ್ತ್ಯ ಮಾನಾಯಾಂ ಯೇ ಗಚ್ಛಂತ್ಯನ್ಯತೋ ನರಾಃ । 
ಭೋಗಾಂತರೇ ಪ್ರಣಶ್ಯಂತಿ ತೇಷಾಂ ದಾರಾಶ್ಚ ಸಂಪದಃ ॥ ೩೨॥ 
ಸೋಷ್ಟೀಷಮಸ್ತಕಾ ಯೇ ಚ ಕಹಾಂ ಶೃಣ್ವಂತಿ ಸಾವನೀಂ । 
ತೇ ಬಲಾಕಾಃ ಪ್ರಜಾಯಂತೇ ಪಾಪಿನೋ ಮನುಜಾಧಮಾಃ ॥ ೩೩೭ ॥ 
ತಾಂಬೂಲಂ ಭಕಯಂತೋ ಯೇ ಕಥಾಂ ಶೃಣ್ವಂತಿ ಸಾನನೀಂ । 
ಸ್ಪವಿಷ್ಟಾಂ ಖಾದಯಂತ್ಯೇತಾನ್ನರಕೇ ಯಮುಕಿಂಕರಾಃ ॥ ೩೪ ॥ 


ಹಾಡ ಹಣಾ... ಸ್ದಾ... 


೨೮. ಒಳ್ಳೆ ಯ ಗ್ರಾಮದಲ್ಲಿಯೂ, ಸಜ್ಜ ಶನರಿರುವ ಸ್ಥ ೈಳದಲ್ಲಿಯೂ, ಒಳ್ಳೆಯ 
ಕ್ಷೇತ್ರ ದಲ್ಲಿಯೂ, ದೇವಾಲಯದಲ್ಲಿಯೂ, ” ನವಿತ್ರ ವಾಡ ನದ, ನೆದಿಗಳ ಇ 
ದಲ್ಲಿಯೂ ಪುಣ್ಯಕಥೆಯನ್ನು ಹೇಳಬೇಕು. 

೨೯. ಶಿವನಲ್ಲಿ ಭಕ್ತಿಯುಳ್ಳವರೂ, ಬೇರೆ ಕೆಲಸಗಳಲ್ಲಿ ಆಸಕ್ತರಾಗದವರೂ 
ಮಾನವುಳ್ಳವರ್ಕೂ ವಿಕೇಳುವವರೂ ಆಗಿ ಪುರಾಣವನ್ನು ಶ್ರವಣಮಾಡುವವರು 
ಪುಣ್ಯವನ್ನು ಹೊಂದುವರು. 

೩೦. ಭಕ್ತಿಯಿಲ್ಲದೆ ಪುಣ್ಯಕಥೆಯನ್ನು ಕೇಳುವ ನೀಚಮಾನವರು ಪುಣ್ಯ 
ವನ್ನು ಪಡೆಯದೆ ಪ್ರತಿ ಜನ್ಮದಲ್ಲಿಯೂ ದುಃಖಿಗಳಾಗುವರು. 

೩೧. ಪುರಾಣವನ್ನು ತಾಂಬೂಲಾದಿ ಕಾಣಿಕೆಗಳಿಂದ ಪೂಜಿಸದೆ ಭಕ್ತಿ 
ಯಿಂದ ಕೇಳುವವರು ಬಡವರಾಗುವರು; ಪಾಪಿಗಳಾಗುವುದಿಲ್ಲ. 

೩೨. ಕಥೆಯನ್ನು ಹೇಳುತ್ತಿರುವಾಗಲೆ ಮಧ್ಯದಲ್ಲಿ ಯ ಕಾರ್ಯ 
ಕ್ಕಾಗಿ ತೆರಳುವ ಜನರ ಹೆಂಡತಿ ಮತ್ತು ಸಂಪತ್ತುಗಳು ಹಾಳಾಗುವು 

೩೩. ತಲೆಗೆ ರುಮಾಲನ್ನು ಸುತ್ತಿಕೊಂಡು ಯ ಕೇಳುವ 
ಪಾಷಿಗಳಾದ ಠೀಚಮಾನವರು ಕೊಕ್ಕರೆಗಳಾಗಿ ಹುಟ್ಟುವರು. 

೩೪. ತಾಂಬೂಲವನ್ನು ಅಗೆಯುತ್ತ ಪುಣ್ಯಕಥೆಯನ್ನು ಕೇಳುವ ಮನುಷ್ಯ 
ರಿಗೆ ಯಮಭ್ಯತ್ಯರು ನರಕದಲ್ಲಿ ಅವರ ಮಲವನ್ನೇ ತಿನ್ಲಿಸುತ್ತಾರಿ. 


೩೦೬ ಶ್ರೀ ಸ್ಕಾಂದೆಮೆಹಾಪುರಾಣಂ 


ಯೇ ಚೆ ತುಂಗಾಸನಾರೂಢಾಃ ಕಥಾಂ ಶೃಣ್ವಂತಿ ವಾಂಭಿಕಾಃ । 


ಅಕ್ಬ್ರಯಾನ್ನರಕಾನ್ಟುಕ್ತ್ವಾ ಶೇ ಭವಂತ್ಯೇವ ವಾಯಸಾಃ ॥ ೩೫ ॥ 
ಯೇ ಚ ವೀರಾಸನಾರೂಢಾ ಯೇ ಚೆ ಮಂಚಕಸಂಸ್ಥಿತಾಃ I 

ಶೃಣ್ವಂತಿ ಸತ್ಯಘಾಂ ಶೇವೈ ಭವಂತ್ಯನೃಚುಪಾದಪಾಃ 1 ೩೬॥ 
ಆಸಂಪ್ರಣಮ್ಯ ಶೃಣ್ವಂತೋ ವಿಷವೃಕ್ಟಾ ಭವಂತಿ ಶೇ। 

ಕಥಾಂ ಶೆಯಾನಾಃ ಶೃಣ್ವಂತೋ ಭವಂತ್ಯಜಗರಾ ನರಾಃ ॥ ೩೭ 0 
ಯಃ ಶೃಣೋತಿ ಕಥಾಂ ನಕ್ತುಃ ಸಮಾನಾಸನಮಾಶ್ರಿತಃ । 
ಗುರುತಲ್ಸಸಮಂ ಪಾಪಂ ಸಂಪ್ರಾಪ್ಯ ನರಕಂ ವ್ರಜೇತ್‌ 1 ೩೮ ॥ 
ಯೇ ನಿಂದಂತಿ ಪುರಾಣಜ್ಞಂ ಕಥಾಂ ವಾ ಹಾಪಹಾರಿಣೀಂ ಚ 

ಶೇ ನೈ ಜನ್ಮಶತಂ ಮರ್ತ್ಯಾಃ ಶುನಕಾಃ ಸಂಭನಂತಿ ಚೆ Har 
ಕೆಥಾಯಾಂ ನರ್ತಮಾನಾಯಾಂ ಯೇ ವದಂತಿ ನರಾಧಮಾಃ | 

ತೇ ಗರ್ದಭಾಃ ಪ್ರಜಾಯಂತೇ ಕೃಕಲಾಸಾಸ್ತತಃ ಪರಂ ॥೪೦॥ 
ಕೆದಾಚಿದಪಿ ಯೇ ಪುಣ್ಯಾಂ ನ ಶೃಣ್ವಂತಿ ಕಥಾಂ ನರಾಃ । 

ತೇ ಭುಕ್ತ್ವಾ ನರಕಾನ್ಟೋರಾನ್ಸನಂತಿ ವನಸೂಕರಾಃ ॥ ೪೧॥ 
ಯೇ ಕೆಥಾಮನುಮೋದಂತೇ ಕೀರ್ತ್ಯಮಾನಾಂ ನರೋತ್ತಮಾಃ । 
ಅಶೃಣ್ವಂತೋಷಿ ತೇ ಯಾಂತಿ ಶಾಶ್ವತಂ ಪರಮಂ ಪದಂ ॥ ೪೨ ॥ 





೩೫. ಉನ್ನತಾಸನದಲ್ಲಿ ಕುಳಿತು ಅಹಂಕಾರದಿಂದ ಕಥೆಯನ್ನು ಕೇಳು 
ವವರು ಶಾಶ್ವತವಾದ ನರಕದಲ್ಲಿ ವಾಸಿಸಿ ಕಾಗೆಗಳಾಗುತ್ತಾರೆ. 

೩೬. ವೀರಾಸನದಲ್ಲಿಯೂ, ಮಂಚದಲ್ಲಿಯೂ ಕುಳಿತು ಕಥೆಯನ್ನು 
ಕೇಳುವವರು ವಕ್ರವೃಕ್ಸುಗಳಾಗುವರು. 

೩೭. ನಮಸ್ವಾರಮಾಡದೆ ಕೇಳುವವರು ನಿಷವೃಕ್ಸುಗಳಾಗುವರು. ಮೆಲಗಿ 
ಕೊಂಡು ಕೇಳುವವರು ದಾಸರಹಾವುಗಳಾಗುವರು. 

೩೮-೩೯. ಪೌರಾಣಿಕನ ಆಸನಕ್ಕೆ ಸಮಾನವಾದ ಆಸನದಲ್ಲಿ ಕುಳಿತು ಕೇಳು 
ನವನು ಗುರುಪಶ್ಚೀಗಮನಕ್ಕೆ ಸಮಾನವಾದ ಪಾಪವನ್ನು ಹೊಂದಿ ನರಕಕ್ಕೆ 
ಹೋಗುವನು. ಪುರಾಣ ಹೇಳುವವನನ್ನೂ, ಪುಣ್ಯಕಥೆಯನ್ನೂ ಕಿಂದಿಸುವವರು. 
ನೂರು ಜನ್ಮಗಳಲ್ಲಿ ನಾಯಿಯಾಗುವರು. 

೪೦. ಕಥೆಯು ನಡೆಯುತ್ತಿರುವಾಗ ಮಧ್ಯದಲ್ಲಿ ಮಾತನಾಡುವ ನೀಚರು 
ಮೊದಲು ಕತೆಯಾಗಿ ಬಳಿಕ ಓತೀಶೇತಗಳಾಗಿ ಹುಟ್ಟುವರು. 

೪೧. ಒಂದು ಸಲವಾದರೂ ಪುಣ್ಯಕಥೆಯನ್ನು ಕೇಳದಿರುವ ಪಾಪಿಗಳು 
ಘೋಕಶನಕವನ್ನನುಭವಿಸಿ ಕಾಡುಹಂದಿಗಳಾಗಿ ಜನಿಸುವರು, 

೪೨. ಕಥೆಯನ್ನು ಹೇಳುತ್ತಿರುವಾಗ ಕೇಳದಿದ್ದರೂ ಅದನ್ನು ಅನುನೋದಿ 
ಸುವ ಮಾನವೋತ್ತಮರು ಉತ್ತಮಸ್ಕಾನವನ್ನು ಪಡೆಯುವರು. 


ದ್ವಾನಿಂಶೋರಿಧ್ಯಾಯಃ ೩೦೭ 


ಕಥಾಯಾಂ ಕೀರ್ತ್ಯಮಾನಾಯಾಂ ವಿಘ್ನುಂ ಕುರ್ವಂತಿ ಯೇ ಶಠಾಃ । 


ಕೋಟ್ಯಬ್ದಾನ್ನರಕಾನ್ಪುಕ್ತ್ವಾ ಭವಂತಿ ಗ್ರಾಮಸೂಕರಾಃ 1 ೪೩ ॥ 
ಯೇ ಶ್ರಾವಯಂತಿ ಮನುಜಾಃ ಪುಣ್ಯಾಂ ಪೌರಾಣಿಕೀಂ ಕಥಾಂ । 

ಕಲ್ಪ ಕೋಟಶತೆಂ ಸಾಗ್ರಂ ತಿಷ್ಠಂತಿ ಬ್ರಹ್ಮಣಃ ಪದಂ ॥ ೪೪ ॥ 
ಆಸನಾರ್ಥಂ ಪ್ರಯಚ್ಛಂತಿ ಪುರಾಣಸ್ಯ ಯೇ ನರಾಃ । 
ಫೆಂಬಲಾಜಿನವಾಸಾಂಸಿ ಮಂಚಂ ಫಲಕಮೇವ ಚ ॥ ೪೫ ॥ 
ಸ್ವರ್ಗಲೋಕಂ ಸಮಾಸಾದ್ಯ ಭುಕ್ತ್ವಾ ಭೋಗಾನ್ಯಥೇಷಪ್ಸಿತಾನ್‌ । 

ಸ್ಥಿತ್ವಾ ಬ್ರಹ್ಮಾದಿಲೋಕೇಷು ಪದಂ ಯಾಂತಿ ನಿರಾನುಯಂ ॥ ೪೬॥ 
ಪುರಾಣಜ್ಞಸ್ಯ ಯಚ್ಛಂತಿ ಯೇ ಸೂತ್ರವಸನಂ ನವಂ । 

ಭೋಗಿನೋ ಜ್ಞಾನಸಂಪನ್ನಾಸ್ತೇ ಭವಂತಿ ಭವೇಭವೇ ॥ ೪೭॥ 
ಯೇ ಮಹಾಪಾತಕೈರ್ಯುಕ್ತಾ ಉಪಪಾತಕಿನಶ್ಚಯೇ। 
ಪುರಾಣಶ್ರವಣಾದೇನ ತೇ ಯಾಂತಿ ಪರಮಂ ಪದಂ ॥ ೪೮ ॥ 
ಅತ್ರ ವಕ್ಸ್ಯೇ ಮಹಾಪುಣ್ಯಮಿತಿಹಾಸಂ ದ್ವಿಜೋತ್ತಮಾಃ | 

ಶೃಣ್ವತಾಂ ಸರ್ವಪಾಪಫಘ್ನುಂ ವಿಚಿತ್ರಂ ಸುಮನೋಹರಂ ॥೪೯॥ 


೪೩. ಕಥೆಯನ್ನು ಹೇಳುತ್ತಿರುವಾಗ ಅಡ್ಡಿ ಯುಂಟುಮಾಡುವ ಮೂರ್ಬರು 
ಕೋಟವರ್ಷಗಳಕಾಲ ನರಕವನ್ನನುಭವಿಸಿ ಗ್ರಾಮದ ಹೆಂದಿಗಳಾಗಿ ಹುಟ್ಟುತ್ತಾರೆ. 

೪೪. ಪವಿತ್ರವಾದ ಶಿವಕಥೆಯನ್ನು ಹೇಳುವ ಪೌರಾಣಿಕರು ನೂರುಕೋಟ 
ಕಲ್ಪಕಾಲ ಬ್ರಹ್ಮನ ಸ್ಥಾನದಲ್ಲಿರುವರು. 

೪೫-೪೬, ಪೌರಾಣಿಕನಿಗೆ ಆಸನಕ್ಕಾಗಿ ಕಂಬಳಿ, ಕೃಷ್ಣಾಜಿನ, ಬಟ್ಟೆ, 
ಮಂಚ, ಮಣೆ ಇವುಗಳನ್ನು ದಾನಮಾಡಿದವರು ಸ್ವರ್ಗಲೋಕವನ್ನು ಹೊಂದಿ 
ಇಷ್ಟಭೋಗಗಳನ್ನನುಭವಿಸಿ, ಬ್ರಹ್ಮಾದಿಲೋಕಗಳಲ್ಲಿ ವಾಸಿಸಿ ಮೋಕ್ಸನವನ್ನು 
ಪಡೆಯುವರು. 

೪೭. ಪುರಾಣವನ್ನರಿತವನಿಗೆ ಹೊಸ ನೂಲಿನ ಬಟ್ಟೆಯನ್ನು ಕೊಟ್ಟವರು 
ಪ್ರತಿಜನ್ಮದಲ್ಲಿಯೂ ಭೋಗಿಗಳೂ, ಜ್ಞಾನಿಗಳೂ ಆಗುವರು. 

೪೮. ಮಹಾಪಾತಕ, ಉಪಪಾತಕಗಳುಳ್ಳವರು ಪುರಾಣವನ್ನು ಕೇಳುವುದ 
ರಿಂದಲೇ ಉತ್ತಮಸ್ಥಾನವನ್ನು ಹೊಂದುವರು. 

೪೯. ಅಯ್ಯಾ ಬ್ರಾಹ್ಮಣವರ್ಯರೆ! ಈ ವಿಷಯದಲ್ಲಿ ಅತಿ ಪುಣ್ಯಕರವೂ, 
ಕೇಳುವವರ ಸಕಲ ಪಾಪಗಳನ್ನು ನೀಗಿಸುವುದೂ, ಆಶ್ಚರ್ಯಕರವೂ, ರಮ್ಯವೂ 
ಆದ ಒಂದು ಕಥೆಯನ್ನು ಹೇಳುವೆನು. 


೩೦೪ ಶ್ರೀ ಸ್ಕಾ೦ದಮಹಾಪುರಾಣಂ 


ದಕ್ಷಿಣಾಪಥಮಫ್ಯೇ ನೈ ಗ್ರಾಮೋ ಬಾಷ್ಕಲಸಂಜ್ಞಿತಃ | 


ತತ್ರ ಸಂತಿ ಜನಾಃ ಸರ್ವೇ ಮೂಢಾಃ ಕರ್ಮವಿವರ್ಜಿತಾಃ 1೫೦೫ 
ನ ತತ್ರ ಬ್ರಾಹ್ಮಣಾಚಾರಾಃ ಶ್ರುತಿಸ್ಮ ಎತಿಹರಾಜ್ಮುಖಾಃ 1 
ಜಪಸ್ಕಾಧ್ಯಾಯರಹಿತಾಃ ಪರಸ್ತ್ರೀವಿಷಯಾತುರಾಃ 1 ೫೧ ॥ 
ಕೃಷೀನಲಾಃ ಶಸ್ತ್ರಧರಾ ನಿರ್ದೇವಾ ಜಿಹ್ಮವೃತ್ತಯಃ 1 

ನ ಜಾನಂತಿ ಪರಂ ಧರ್ಮಂ ಜ್ಞಾನವೈರಾಗ್ಯಲಕ್ಸಣಂ ॥ ೫೨ ॥ 
ಸ್ತ್ರಿಯಶ್ಚ ಪಾಪನಿರತಾಃ ಸ್ಕೈರಿಣ್ಯಃ ಕಾಮಲಾಲಸಾಃ | 

ದುರ್ಬುದ್ಧಯಃ ಕುಟಲಗಾಃ ಸದ್ಭ್ರತಾಚಾರವರ್ಜಿತಾಃ ॥ ೫೩ ॥ 
ತತ್ರೈಕೋ ವಿದುರೋ ನಾಮ ದುರಾತ್ಮಾ ಬ್ರಾಹ್ಮಣಾಧನುಃ ಟ 
ಆಸೀದ್ವೇಶ್ಯಾಪತಿರ್ಯೋತ ಸೌ ಸದಾರೋಪಿ ಕುಮಾರ್ಗಗಃ ॥ ೫೪ ॥ 
ಸ್ವಪಶ್ತೀಂ ಬಂದುಲಾಂ ನಾಮು ಹಿತ್ಕಾ ಪ್ರತಿನಿಶಂ ತಥಾ । 

ವೇಶ್ಯಾ ಭವನಮಾಸಾದ್ಯ ರಮತೇ ಸ್ಮರಪೀಡಿತಃ ॥ ೫೫ ॥ 
ಸಾಪಿ ತಸ್ಯಾಂಂಗನಾ ರಾತ್ರೌ ವಿಯುಕ್ತಾ ನವಯೌವನಾ । 

ಅಸಹಂತೀ ಸ್ಮರಾವೇಶಂ ರೇಮೇ ಜಾರೇಣ ಸಂಗತಾ ॥ ೫೬ ॥ 





೫೦. ದಕ್ಷಿಣಾಪಥದಲ್ಲಿ ಬಾಷ್ಠಲವೆಂಬ ಗ್ರಾಮವಿದ್ದಿತು. ಅಲ್ಲಿ ಎಲ್ಲ 
ಜನರೂ ಮೂಢರೂ, ಕರ್ಮಭ್ರೃಷ್ಟರೂ ಆಗಿದ್ದರು. 

೫೧-೫೨. ಬ್ರಾ ಹ್ಮಣಾಚಾರವಿಲ್ಲದವರೂ, ಶ್ರುತಿಸ್ಮೃತಿಯನ್ನರಿಯದವರೂ, 
ಜಪ ವೇದಾಧ್ಯಯನಮಾಡದವರೂ, ಪರಸ್ತ್ರೀಸಂಗನಿರತರೂ, ರೈತರೂ, ಆಯುಧ 
ವನ್ನು ಧರಿಸಿದವರೂ, ದೇವರನ್ನು ಪೂಜಿಸದವರೂ, ಕುಓಲವಾದ ನಡತೆಯುಳ್ಳ 
ವರೂ ಆದ ಆ ಬ್ರಾಹ್ಮಣರು ಜ್ಞಾನ, ವೈರಾಗ್ಯರೂಪವಾದ ಉತ್ತಮಧರ್ಮದಲ್ಲಿ 
ಮೂಢರಾಗಿದ್ದರು. 

೫೩. ಹೆಂಗಸರೂ ಪಾಹಿಷ್ಕರೂ, ವ್ಯಭಿಚಾರಿಣಿಯರ್ಕೂ ಕಠಿಮಾಸಕ್ತರೂ, 
ದುಷ್ಟಬುದ್ಧಿಯುಳ್ಳವರೂ, ವಕ್ರವಾದ ನಡತೆಯುಳ್ಳವರೂ, ಒಳ್ಳೆಯ ವ್ರತಾ 
ಚಾರವಿಲ್ಲದವರೂ ಆಗಿದ್ದರು. 

೫೪. ಅಲ್ಲಿ ದುಷ್ಟನೂ, ಹೆಂಡತಿಯಿದ್ದರೂ ವೇಶ್ಯಾಪತಿಯೂ, ದ:ರ್ಮಾರ್ಗ 
ಗಾಮಿಯೂ ಆದ ವಿದುರನೆಂಬ ನೀಚನಾದ ಬ್ರಾಹ್ಮಣನಿದ್ದನು. 

೫೫. ಅವನು ತನ್ನ ಪತ್ನಿಯಾದ ಬಂದುಲೆಯನ್ನು ಬಿಟ್ಟು ಪ್ರತಿ 
ರಾತ್ರಿಯೂ ಕಾಮಸೀಡಿತನಾಗಿ ವೇಶ್ಯೆಯ ಮನೆಗೆ ಹೋಗಿ ವಿನೋದಪಡು 
ತ್ರಿದ್ದನು. 

೫೬. ಯುವತಿಯಾದ ಅವನ ಹೆಂಡತಿಯು ರಾತ್ರಿಯಲ್ಲಿ ಪತಿಯಿಲ್ಲದಿರು 
ವುದರಿಂದ ಕಾಮಹೀಡೆಯನ್ನು ಸಹಿಸದೆ ಜಾರನೊಡನೆ ರಮಿಸುತ್ತಿದ್ದಳು. 


ದ್ವಾವಿಂಶೋಳ9ಧ್ಯಾಯಃ a೯ 


ತಾಂ ಕದಾಚಿದ್ದು ರಾಚಾರಾಂ ಜಾರೇಣ ಸಹ ಸಂಗತಾಂ | 


ದೃಷ್ಟ್ಟ್ವಾ ತಸ್ಯಾಃ ಪತಿಃ ಕ್ರೋಧಾದಭಿದುದ್ರಾವ ಸತ್ವರಃ ॥ ೫೭1 
ಜಾರೇ ಪಲಾಯಿತೇ ಪತ್ನೀಂ ಗೃಹೀತ್ವಾ ಸದುರಾಶಯಃ । 

ಸಂತಾಡ್ಯ ಮುಷ್ಟಿಬಂಧೇನ ಮುಹುರ್ಮುಹುರತಾಡಯತ್‌ ॥ ೫೮ ॥ 
ಸಾ ನಾರೀ ಪೀಡಿತಾ ಭರ್ತಾ ಕುಪಿತಾ ಪ್ರಾಹ ನಿರ್ಭಯಾ । 
ಭವಾನೃತಿನಿಶಂ ನೇಶ್ಯಾಂ ರಮತೇ ಕಾ ಗತಿರ್ಮಮ 1೫೯॥ 
ಅಹಂ ರೂಪನತೀ ಯೋಷಾ ನವಯೌವನಶಾಲಿಸನೀ । 

ಕಥಂ ಸಹಿಷ್ಯೇ ಕಾಮಾರ್ತಾ ತವ ಸಂಗನಿವರ್ಜಿತಾ ॥೬೦॥ 


ಇತ್ಯುಕ್ತಃ ಸ ತಯಾ ತನ್ವ್ಯಾ ಪ್ರೋವಾಚ ಬ್ರಾಹ್ಮೆಣಾಧಮಃ । 
ಯುಕ್ತಮೇನ ತ ಸಯೋಕ್ತಂ ಹಿ ತಸ್ಮಾವ್ವಕ್ಸಾ ಮಿ ತೇಹಿತಂ ॥೬೧॥ 
ಜಾರೇಭ್ಯೋ ಧನಮಾಕೃಷ್ಯ ತೇಭ್ಯೋ ದೇಹಿ ಪರಾಂ ರತಿಂ । 


ತದ್ಭನಂ ದೇಹಿ ಮೇ ಸರ್ವಂ ಪಣ್ಯಸ್ತ್ರೀಣಾಂ ದದಾಮಿ ತತ್‌ 1 ೬೨॥ 
ಏನಂ ಸಂಪೂರ್ಯತೇ ಕಾಮೋ ಮಮಾಪಿ ಚ ವರಾನನೇ । 
ತಥೇತಿ ಭರ್ತೃನಚನಂ ಪ್ರತಿಜಗ್ರಾಹ ಸಾ ವಧೂಃ ॥ ೬೩ 


೫೭. ಒಂದಾನೊಂದು ದಿನ ಜಾರನೊಡನೆ ಇರುವ ಅವಳನ್ನು ಪತಿಯು 
ಕಂಡು ಕೋಪದಿಂದ ಬೇಗನೆ ಅಟ್ಟಸಿಕೊಂಡು ಬಂದನು. 

೫೮. ಜಾರನು ಓಡಿಹೋಗಲು ದುಷ್ಟನಾದ ವಿದುರನು ಹೆಂಡತಿಯನ್ನು 
ಹಿಡಿದುಕೊಂಡು ಮುಷ್ಟಿಯಿಂದ ಗುದ್ದಿ ಬಹುವಾಗಿ ಹೊಡೆದನು. 

೫೯. ಅವಳು ಗಂಡನು ಹೊಡೆಯಲು ಅತ್ಯಂತ ಕೋಪಗೊಂಡು ನಿರ್ಭಯ 
ಳಾಗಿ “ನೀನು ಪ್ರತಿ ರಾತ್ರಿಯೂ ಸೂಳೆಯೊಡನೆ ರಮಿಸುತ್ತಿದ್ದರೆ ನನ್ನ ಗತಿ 
ಯೇನು? 

೬೦. ಸುಂದರಿಯೂ, ಯುವತಿಯೊ ಆದ ನಾನು ನಿನ್ನ ಸಂಗವಿಲ್ಲದೆ 
ಕಾಮವನ್ನು ಹೇಗೆ ಸಹಿಸಲಿ?'? ಎಂದಳು. 

೬೧. ಕೃಶಾಂಗಿಯಾದ ಸತ್ಲಿಯು ಹೀಗೆ ಹೇಳಲು ಆ ನೀಚಬ್ರಾ ಹ್ಮಣನು 
ಅವಳನ್ನು ಕುರಿತು, “ನೀನು ಹೇಳಿರುವುದು ಸರಿ. ಆದುದರಿಂದ ನಿನಗೆ 
ಹಿತವಾದುದನ್ನು ಹೇಳುವೆನು. 

೬೨. ನೀನು ಜಾರರಿಗೆ ರತಿಸೌಖ್ಯವನ್ನುಂಟುಮಾಡಿ ಅವರಿಂದ ಹೆಣವನ್ನು 
ತೆಗೆದುಕೊಂಡು ನನಗೆ ಕೊಡು. ನಾನು ಅದನ್ನು ವೇಶ್ಯೆಯರಿಗೆ ಕೊಡುವೆನು. 

೬೩. ಸುಂದರಿ! ಹೀಗೆ ಮಾಡಿದರೆ ನಾನೂ ಕಾಮತೃಪ್ತನಾಗುನೆನು” 
ಎಂದನು. ಅವಳು ಹಾಗೆಯೇ ಆಗಲೆಂದು ಸತಿಯ ಮಾತಿಗೆ ಒಪ್ಪಿಕೊಂಡಳು. 


4೧೦ ಶ್ರೀ ಸ್ಕಾಂದಮಹಾಪುರಾಣಂ 


ಏವಂ ತಯೋಸ್ತು ದಂಪತ್ಕ್ಯೋರ್ದ್ಮುರಾಚಾರಪ್ರವೃತ್ತಯೋಃ। 


ಕಾಲೇನ ನಿಧನಂ ಪ್ರಾಪ್ತಃ ಸ ವಿಪ್ರೋ ನೃಷಲೀಪತಿಃ ॥ ೬೪ ॥ 
ಮೃತೇ ಭರ್ತರಿ ಸಾ ನಾರೀ ಪುತ್ರೈಃ ಸಹ ನಿಜಾಲಯೇ । 
ಉವಾಸ ಸುಚಿರಂ ಕಾಲಂ ಕಿಂಚಿದುತ್ಕಾ ್ರಂತೆಯೌವನಾ 1 ೬೫ ॥ 


ಏಕದಾ ಜೈನಯೋಗೇನ ಸಂಪ್ರಾಪ್ತೇ ಪುಣ್ಯಪರ್ವಣಿ । 
ಸಾ ನಾರೀ ಬಂಧುಭಿಃ ಸಾರ್ಧಂ ಗೋಕರ್ಣಂ ಫ್ಸೇತ್ರಮಾಯಯೌ ॥೬೬॥ 
ತತ್ರ ತೀರ್ಥಜಲೇ ಸ್ನಾತ್ವಾ ಕಸ್ಮಿಂಶ್ಚಿದ್ದೇವತಾಲಯೇ । 


ಶುಶ್ರಾವ ದೇವಮುಖ್ಯಾನಾಂ ಪುಣ್ಯಾಂ ಸೌರಾಣಿಕೀಂ ಕಥಾಂ ॥ ೬೭॥ 
ಯೋಷಿತಾಂ ಜಾರಸಕ್ತಾನಾಂ ನರಕೇ ಯಮಕಿಂಕರಾಃ । 
ಸಂತಪ್ತಲೋಹಪರಿಘಂ ಕ್ಸಿಪಂತಿ ಸ್ಮರಮಂದಿರೇ 1 ೬೮ ॥ 
ಇತಿ ಪೌರಾಣಿಕೇನೋಕ್ತಾಂ ಸಾ ಶ್ರುತ್ವಾ ಧರ್ಮಸಂಹಿತಾಂ । 
ತಮುವಾಚ ರಹಸ್ಯೇಷಾ ಭೀತಾ ಬ್ರಾ ಹ್ಮಣಪುಂಗವಂ ॥೬೯॥ 
ಬ್ರಹ್ಮನ್ಸಾಷಮಜಾನಂತ್ಯಾ ಮಯಾ ಚರಿತಮುಲ್ಬಣಂ | 

ಯೌವನೇ ಕಾಮಚಾರೇಣ ಕೌಟಲ್ಯೇನ ಪ್ರವರ್ಶಿತಂ ॥೭೦॥ 
ಇದಂ ತದ್ವಚನಂ ಶ್ರುತ್ವಾ ಪುರಾಣಾರ್ಥವನಿಜೃಂಭಿತಂ । 

ಭೀತಿರ್ಮೇ ಮಹತೀ ಜಾತಾ ಶರೀರಂ ನೇಪತೇ ಮುಹುಃ ॥೭೧॥ 





೬೪, ಹೀಗೆ ಆ ದಂಪತಿಗಳು ದುರ್ನಡತೆಯಲ್ಲಿ ತೊಡಗಿರಲು ಕಾಲಕ್ರಮ 
ದಿಂದಆ ಶೂದ್ರಸ್ತ್ರೀಯ ಪತಿಯಾದ ಬ್ರಾಹ್ಮಣನು ಮೃತನಾದನು. 

೬೫. ಗಂಡನು ಮಡಿಯಲು ವಯಸ್ಸಾದ ಆ ಬ್ರಾಹ್ಮಣಸ್ತ್ರೀಯು ತನ್ನ 
ಮನೆಯಲ್ಲಿ ಮಕ್ಕಳೊಡನೆ ಬಹಳಕಾಲ ವಾಸಿಸಿದಳು. 

೬೬. ಒಂದಾನೊಂದು ದಿನ ದೈವವಶದಿಂದ ಪರ್ವಕಾಲವು ಒದಗಲು 
ಆ ವ್ಯಭಿಚಾರಿಣಿಯು ಬಂಧುಗಳೊಡನೆ ಗೋಕರ್ಣಕ್ಸೇತ್ರಕ್ಕೆ ಬಂದಳು. 

೬೭, ಅಲ್ಲಿಯ ತೀರ್ಥಜಲದಲ್ಲಿ ಮಿಂದು ಯಾವುದೊ ಒಂದು ದೇವಾಲಯ 
ದಲ್ಲಿ ಜೇವಶ್ರೇಷ್ಠರ ಪುಣ್ಯಕರವಾದ ಪುರಾಣಕಥೆಯನ್ನು ಕೇಳಿದಳು. 

೬೮. "" ಜಾರರ ಸಂಗಮಾಡಿರುವ ಹೆಂಗಸರ ಯೋನಿಯಲ್ಲಿ ಯಮ 
ಕಿಂಕರರು ನರಕದಲ್ಲಿ ಕಾಯಿಸಿದ ಕಬ್ಬಿಣದ ಹಾರೆಯನ್ನು ಇಡುತ್ತಾರೆ.” 

೬೯. ಆ ವ್ಯಭಿಚಾರಿಣಿಯು ಪೌರಾಣಿಕನು ಹೇಳಿದ ಈ ಧರ್ಮದ 
ಮಾತನ್ನು ಕೇಳಿ ಭಯಗೊಂಡು ಗುಟ್ಟಿನಲ್ಲಿ ಆ ಬ್ರಾಹ್ಮಣೋತ್ತ ಮನನ್ನು ಕುರಿತು 
ಇಂತೆಂದಳು. 

ro ಎಲ್ಫೈ ದ್ವಿಜನೆ! ತಿಳಿಯದೆ ನಾನು ಯೌವನದಲ್ಲಿ ಸ್ವೇಚ್ಛಾಚಾರಿಣಿ 
ಯಾಗಿ ಕುಟಿಲ ಮಾರ್ಗವನ್ನವಲಂಬಿಸಿ ಬಹುಪಾಪವನ್ನಾಚರಿಸಿರುವೆನು. 

೭೧. ಈಗ ಪುರಾಣದಲ್ಲಿ ಹೇಳಿದ ಈ ನಿನ್ನ ಮಾತನ್ನು ಕೇಳಿ ನನಗೆ ಬಹಳ 
ಭಯವಾಗಿದೆ. ನನ್ನ ಶರೀರವು ನಡುಗುತ್ತಿದೆ. 


ದ್ವಾನಿಂಶೋಧ್ಯಾಯೆಃ ಷಿ೧೧ 


ಧಿಜ್ಮಾಂ ದುರಿಂದ್ರಿಯಾಸಕ್ತಾಂ ಪಾಪಾಂ ಸ್ಮರನಿಮೋಹಿತಾಂ | 
ಅಲ್ಸಸ್ಯ ಯತ್ಸುಖಸ್ಕಾರ್ಥೇ ಘೋರಾಂ ಯಾಸ್ಯಾಮಿ ದುರ್ಗತಿಂ ॥ ೭೨ ॥ 
ಕಥಂ ಪಶ್ಯಾಮಿ ಮರಣೇ ಯವಮದೂತಾನ್ಸಯಂಕರಾನ್‌ | 


ಕಥಂ ಪಾಶೈರ್ಬಲಾತ್ಕಂಠೇ ಬಧ್ಯಮಾನಾ ಧೃತಿಂ ಲಭೇ H ೭೩ ॥ 
ಕಥಂ ಸಹಿಷ್ಯೇ ನರಕೇ ಖಂಡಶೋ ದೇಹಕೃಂತನಂ । 

ಪುನಃ ಕಥಂ ಪತಿಷ್ಯಾಮಿ ಸಂತಸ್ತಾ ಕ್ಲಾರಕರ್ದನೇ !೭೪॥ 
ಕಥಂ ಚ ಯೋನಿಲಕ್ಬೇಷು ಕೃನಿಕೀಟಿಖಗಾದಿಷು । 

ಪರಿಭ್ರ ಮಾಮಿ ದುಃಖೌಘಾಶ್ಚೀಡ್ಕಮಾನಾ ನಿರಂತರಂ 12೫ 
ಕಥಂ ಚ ರೋಚತೇ ಮಹ್ಯಮದ್ಯಪ್ರಭೃತಿ ಭೋಜನಂ । 

ರಾತ್ರೌ ಕಥಂ ಚ ಸೇವಿಷ್ಯೇ ನಿದ್ರಾಂ ಮಃಖಪರಿಪ್ಲುತಾ ॥ ೭೬ ॥ 
ಹಾಹಾ ಹತಾ ಸ್ಮಿದ ಗ್ಸಾಃ ಸ್ಕಿ ನಿದೀರ್ಣಹೃವಯಾಸ್ಮಿ ಚ। 

ಹಾ ನಿಧೇ ಮಾಂ ಮಹಾಪಾಸೇ ದತ್ಕಾ ಬುದ್ಧಿ ಮುಸಾತಯಃ ॥೭೭॥ 


ಪತತಸ್ತುಂಗಶೈಲಾಗ್ರಾಚ್ಛೊಲಾಕ್ಪಾಂತಸ್ಯ ದೇಹಿನಃ । 
ಯಡ್ಡು 8ಖಂ ಜಾಯತೇ ಘೋರಂ ತಸ್ಮಾತ್ಕೋಟಗುಣಂ ಮಮ ॥ ೭೮ ॥ 

೭೨. ದುಷ್ಟೇಂದ್ರಿಯಗಳಿಗೆ ಪರವಶಳಾಗಿ ಕಾಮದಿಂದ ಪಾಪವನ್ನೆಸಗಿದ 
ನನ್ನನ್ನು ನಿಂದಿಸು. ಈಗ ನಾನು ಅಲ್ಪಸುಖಕ್ಕಾಗಿ ಮಾಡಿದ ಪಾಪದಿಂದ 
ಘೋರ ಕಷ್ಟವನ್ನು ಅನುಭವಿಸಬೇಕಾಗಿದೆಯಲ್ಲವೆ? 

೭೩. ಸತ್ತಕೂಡಲೆ ಭಯಂಕರರಾದ ಯಮದೂತರನ್ನು ಹೇಗೆ ನೋಡು 
ವೆನು? ಅವರು ಹಗ್ಗದಿಂದ ಬಲಾತ್ಕಾರವಾಗಿ ಕುತ್ತಿಗೆಯನ್ನು ಕಟ್ಟುತ್ತಿದ್ದರೆ 
ನಾನು ಹೇಗೆ ಧೈರ್ಯತಾಳಲಿ. 

೭೪. ನರಕದಲ್ಲಿ ತುಂಡುತುಂಡಾಗಿ ದೇಹವನ್ನು ಕತ್ತರಿಸುವುದನ್ನು ಹೇಗೆ 
ಸಹಿಸಲಿ. ಮರಳಿ ಕಾಯಿಸಲ್ಪಟ್ಟವಳಾಗಿ ಉಪ್ಪಿನ ಕೆಸರಿನಲ್ಲಿ ಹೇಗೆ ಬೀಳುವೆನು? 

೭೫. ಕೃಮಿ, ಕೀಟ, ಪಕ್ಷಿ ಮೊದಲಾದ ಅನೇಕ ಯೋನಿಗಳಲ್ಲಿ ದುಃಖ 
ದಿಂದ ನೀಡಿತಳಾಗಿ ಯಾವಾಗಲೂ ಹೇಗೆ ಸಂಚರಿಸುವೆನು. 

೭೬. ಇದು ಮೊದಲ್ಗೊಂಡು ನನಗೆ ಊಟವು ಹೇಗೆ ಹಿತವಾಗುವುದು? 
ದುಃಖಿಸುತ್ತ ರಾತ್ರಿಯಲ್ಲಿ ಹೇಗೆ ನಿದ್ರಿಸುವೆನು? 

೭೭. ಅಯ್ಯೊ! ನಾನು ಹಾಳಾದೆನು. ಅಯ್ಯೊ! ಸುಟ್ಟುಹೋದೆನು. 
ಎದೆಯು ಒಡೆದು ಹೋಯಿತು. ಅಯ್ಯೊ! ದೈವನೆ! ನೀನು ನನಗೆ ಕೆಟ್ಟಬುದ್ಧಿ 
ಯನ್ನಿತ್ತು ಘೋರ ಪಾಪದಲ್ಲಿ ತಳ್ಳಿರುವೆ. 

೭೮. ಉತ್ಪತವಾದ ಬೆಟ್ಟಿದ ತುದಿಯಿಂದ ಬಿದ್ದ ಶೂಲಕ್ಕೆ ಸಿಕ್ಕಿದ ನರನಿಗೆ 
ಉಂಟಾಗುವ ದುಃಖಕ್ಕಿಂತಲೂ ಕೋಟಿಯಷ್ಟು ಹೆಚ್ಚು ದುಃಖವು ನನಗಾಗಿದೆ. 


೩೧೨ ಶ್ರೀ ಸ್ಕಾಂದಮಹಾಪುರಾಣಂ 


ಅಶ್ವಮೇಧಾಂಯುತಂ ಕೃತ್ವಾ ಗಂಗಾಂ ಸ್ನಾತ್ವಾ ಶತಂ ಸಮಾಃ । 

ನೆ ಶುದ್ಧಿರ್ಜಾಯತೇ ಪ್ರಾಯೋ ಮತ್ತಾಪಸ್ಯ ಗರೀಯಸಃ 1 ೭೩೯॥ 
ಕಿಂ ಕರೋಮಿ ಕ್ಕೆ ಗಚ್ಛಾನಿಂ ಕಂದಾ ಶರಣಮಾಶ್ರಯೇ | 

ಕೋವಾ ಮಾಂತ್ರಾಯತೇ ಲೋಕೇ ಪತಂತೀಂ ನರಕಾರ್ಣವೇ ॥ ೮೦ ॥ 
ತೃಮೇವ ಮೇ ಗುರುರ್ಬ್ರಂಹ್ಮಂಸ್ಕ್ಪೃಂ ಮಾತಾ ತ್ವಂ ಪಿತಾಸಿ ಚ । 


ಉದ್ಧರೋದ್ಧರ ಮಾಂ ದೀನಾಂ ತ್ವಾಮೇವ ಶರಣಂ ಗತಾಂ 1೮೧॥ 
ಇತಿ ತಾಂ ಜಾತನಿರ್ವೇದಾಂ ಹತಿತಾಂ ಚರಣದ್ವಯೇ I 
ಉತ್ಸಾ ಪ್ಯ ಕೃಪಯಾ ಧೀಮಾಸ್ಸಭಾಷೇ ದ್ವಿಜಪುಂಗವಃ ॥೮೨॥ 


ಬ್ರಾಹ್ಮಣ ಉವಾಚ :-. 
ದಿಷ್ಟ್ಯಾ ಕಾಲೇ ಪ್ರಬುದ್ಧಾಃಸಿ ಶ್ರುತ್ತೇಮಾಂ ಮಹತೀಂ ಕಥಾಂ । 
ಮಾಭೈಷೀಸ್ತವವ ಕ್ಪ್ಯಾನಿು ಗೆತಿಂ ಚೈವ ಸುಖಾವಹಾಂ ॥ ೮೩ ॥ 
ಸತ್ಯಥಾಶ್ರವಣಾದೇವ ಜಾತಾ ತೇ ಗತಿರೀದೃಶೀ । 
ಇಂದ್ರಿಯಾರ್ಥೇಷು ವೈರಾಗ್ಯಂ ಪಶ್ಚಾತ್ತಾಪೋ ಮಹಾನಭೂತ್‌ ॥ ೮೪ ॥ 


೭೯. ಹತ್ತುಸಾವಿರ ಅಶ್ವಮೇಧಯಾಗಗಳನ್ನೂ, ನೂರು ವರ್ಷ ಗಂಗಾ 
ಸ್ನಾನವನ್ನೂ ಮಾಡಿದರೂ ಪ್ರಾಯಶಃ ನನ್ನ ಈ ಮಹಾ ಪಾಪವು ಪರಿಹಾರ 
ವಾಗಲಾರದು. 

೮೦. ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾರನ್ನು ಮರೆಹೊಗಲಿ? 
ನರಕ ಸಮುದ್ರದಲ್ಲಿ ಬೀಳುತ್ತಿರುವ ನನ್ನನ್ನು ಈ ಪ್ರಪಂಚದಲ್ಲಿ ಯಾರು 
ಕಾಪಾಡುವರು? 

೮೧. ಎಲೈ ದ್ವಿಜೋತ್ತಮನೆ! ನೀನೇ ನನಗೆ ಗುರುವು. ನೀನೇ ತಾಯಿಯು; 
ನೀನೇ ತಂದೆಯು. ನಿನ್ನನ್ನು ಮರೆಹೊಕ್ಕಿರುವ ದೀನಳಾದ ನನ್ನನ್ನು ಉದ್ಧಾರ 
ಮಾಡು. 

೮೨. ಆ ಬ್ರಾಹ್ಮಣ ಶ್ರೇಷ್ಠನು ಹೀಗೆ ನಿರ್ನಿಣ್ಣಳಾಗಿ ಪಾದಗಳಲ್ಲಿ ಬಿದ್ದ 
ಅವಳನ್ನು ದಯೆಯಿಂದ ಎಬ್ಬಿಸಿ ಹೀಗೆಂದನು. 

೮೩. ಬ್ರಾಹ್ಮಣನು ಹೇಳುತ್ತಾನೆ:-ನೀನು ಅದೃಷ್ಟವಶದಿಂದ ಈ ದೊಡ್ಡ 
ಕಥೆಯನ್ನು ಕೇಳಿ ಸಕಾಲದಲ್ಲಿ ಎಚ್ಚರಗೊಂಡಿರುವೆ, ಹೆದರಬೇಡ. ರಿನಗೆ ಸುಖ 
ವನ್ಸೀಯುವ ಗತಿಯನ್ನು ತಿಳಿಸುವೆನು. 

೮೪. ಸತ್ಯಥೆಯನ್ನು ಕೇಳುವುದರಿಂದಲೆ ನಿನಗೆ ಇಂತಹ ಬುದ್ದಿಯುಂಟಾ 
ಗಿದೆ. ಇಂದ್ರಿಯಗಳ ವಿಷಯಗಳಲ್ಲಿ ವೈರಾಗ್ಯವೂ, ಬಹು ಪಶ್ಚಾತ್ತಾಸವೂ 
ಉಂಟಾಗಿದೆ. 


ದ್ವಾನಿಂಶೋ$ಧ್ಯಾಯಃ ೩ಿಿತ್ತಿ 


ಪಶ್ಚಾತ್ತಾಪೋ ಹಿ ಸರ್ವೆಷಾಮಘಾನಾಂ ನಿಸೃತಿಃ ಪರಾ । 


ತೇನೈವ ಕುರುತೇ ಸದ್ಯಃ ಸ್ರಾಯಶ್ಚಿತ್ತಂ ಸುಧೀರ್ನರಃ ॥ ೮೫ ॥ 
ಪ್ರಾಯಶ್ಚಿತ್ತಾನಿ ಸರ್ವಾಣಿ ಕೃತ್ವಾ ಚ ವಿಧಿನತ್ಪುನಃ । 
ಅಪಶ್ಚಾತ್ತಾಪಿನೋ ಮರ್ತ್ಯಾ ನ ಯಾಂತಿ ಗತಿಮುತ್ತಮಾಂ ॥ ೮೬ ॥ 
ಸತ ಶೈ ಥಾಶ್ರ ವಣಾನ್ನ್ನಿ ತ್ಯಂ ಸಂಯಾತಿ ಪರಮಾಂ ಗತಿಂ । 

ಹ ಕ್ಸತ್ರ ನಿವಾಸಾಚ್ಞ ಚಿತ್ತೆ ಶುದ್ದಿಃ ಪ್ರ ಪ್ರಜಾಯತೇ ॥ ೮೭ ॥ 
ಯಥಾ ಸತ ಕೈಥಯಾ ನಿತ್ಯ ೨ ಸಯಾಶಿ ಪರಮಾಂ ಗತಿಂ 1 

ತಥಾ ನ್ಫೈಸದ ಸದ್ವ್ರತ್ತೆ ರ್ಜಂತೋರ್ನಭನೇನ್ಮ ತಿರುತ್ತಮಾ ॥ ೮೮ ॥ 
ಯೆಥಾ ಔಡ 'ತೋಧ್ಯನಾನೋ ಇರ್ನಗೂೋ ನಿರ್ಮಲೋ ಭವೇತ್‌ । 
ತಥಾ ಸತ್ಕ್ಯಥಯಾ ಚೇತೋ ನಿಶುದ್ಧಿಂ ಪರಮಾಂ ವ್ರಜೇತ್‌ ॥ ೮೯॥ 
ನಿಶುದ್ಧೆ e "ಚೇತಸಿ ನೃಣಾಂ ಧ್ಯಾನಂ ಸಿದ್ದ ತ್ಯುಮಾಪತೇಃ । 

ಧ್ಯಾ ನೇನ ಸರ್ವಂ ನುಲಿನಂ ಮನೋನಾಕಾ ್ರಿಯಸೆಂಭೃತಂ ॥೯೦॥ 
ಸಜೊ ್ಯೀ ವಿಧೂಯ ಕೃತಿನೋ ಯಾಂತಿ ಶಂಭೋಃ ಪರಂ ಪದಂ । 

ಅತಃ "ಸನ್ಯಸ ಸ್ತಪುಣ್ಯಾ ಹು ಸತ್ವಥಾ ಸಾಧನಂ ಪರಂ uo 


೮೫. ಪಶ್ಚಾತ್ರಾಪವು ಎಲ್ಲಾ ಪಾಪ ಪಗಳನ್ನು ಪರಿಹರಿಸುವುದು. ಅದರಿಂದ 
ಜ್ಞಾನಿಯಾದ ಮನುಷ್ಯನು ಕೂಡಳೆ ಪಾ ತ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾನೆ. 

೮೬, ಸಕಲ ಪ್ರಾಯಶ್ಚಿತ್ತಗಳನ್ನೂ ವಿಧಿಯಂತೆ ಮಾಡಿದರೂ ಪಶ್ಚಾತ್ತಾಸ 
ವಿಲ್ಲದ ಮನುಷ್ಯರು ಉತ್ತಮಗತಿಯನ್ನು ಪಡೆಯುವುದಿಲ್ಲ. 

೮೭. ಯಾವಾಗಲೂ ಸತ್ಯಥೆಯನ್ನು ಕೇಳುವುದರಿಂದ ಉತ್ತಮಗತಿಯನ್ನು 
ಹೊಂದುವನು. ಪುಣ್ಯಕ್ಸೇತ್ರಗಳಲ್ಲಿ ವಾಸಮಾಡುವುದರಿಂದ ಮನಸ್ಸು ನಿರ್ಮಲ 
ವಾಗುವುದು. 

೮೮. ಸತ್ಯಥೆಯಿಂದ ಉತ್ತಮಗತಿಯನ್ನು ಪಡೆಯುವಂತೆ ಇತರ ಸದ್ವ 
ತಾನುಷ್ಕಾನಗಳಿಂದ ಮನುಷ್ಯಸಿಗೆ ಉತ್ತಮ ಬುದ್ಧಿಯುಂಬಾಗಲಾರದ-. 

೮೯. ಬಾರಿಬಾರಿಗೂ ತೊಳೆದ ಕನ್ನಡಿಯು ನಿರ್ಮಲವಾಗುವಂತೆ ಸತೃಥೆ 
ಯಿಂದ ಮನಸ್ಸು ಶುದ್ಧವಾಗುವುದು. 

೯೦೫೯೧. ಶುದ್ಧವಾದ ಮನುಷ್ಯರ ಮನಸ್ಸಿನಲ್ಲಿ ಶಿವಧ್ಯಾನವು ಸಿದ್ಧಿಸು 
ವುದು. ಪುಣ್ಯವಂತರು ಧ್ಯಾನದಿಂದ ಮನಸ್ಸು, ಮಾತು, ದೇಹಗಳಿಂದ 
ಸಂಪಾದಿಸಿದ ಕೊಳೆಯನ್ನು ಕೂಡಲೆ ಹೋಗಲಾಡಿಸಿಕೊಂಡು ಶಿವನ ಉತ್ತಮ 
ಸ್ಥಾನಕ್ಕೆ ಹೋಗುತ್ತಾರೆ. ಆದುದರಿಂದ ಪಾಪಿಗಳಿಗೆ ಸತೃಥಾಶ್ರವಣವು 
ಶ್ರೇಷ್ಠವಾದ ಸಾಧನವು. 


ತಿ೧೪ ಶ್ರೀ ಸ್ಕಾಂದಮಹಾಪುರಾಣಂ 


ಕಥೆಯಾ ಸಿಧ್ಯತಿ ಧ್ಯಾನಂ ಧ್ಯಾನಾತ್ಮೈ ನಲ್ಯಮುತ್ತಮಂ । 
ಅಸಿದ್ಧಪರಮಧ್ಯಾನಃ ಕೆಥಾಮೇತಾಂ ಶೃಣೋತಿ ಯಃ । 


ಸೋಂನ್ಯಜನ್ಮನಿ ಸಂಪ್ರಾಪ್ಯ ಧ್ಯಾನಂ ಯಾತಿ ಪರಾಂ ಗತಿಂ ॥ ೯೨ ॥ 
ನಾಮೋಚ್ಚಾರಣಮಾತ್ರೇಣ ಜಪ್ತ್ವಾ ಮಂತ್ರಮಜಾಮಿಲಃ ! 
ಪಶ್ಚಾತ್ತಾಪಸಮಾಯುಕ್ತಸ್ತ್ವವಾಪ ಪರಮಾಂ ಗತಿಂ ॥ ೯೩ ॥ 


ಸರ್ವೇಷಾಂ ಶ್ರೇಯಸಾಂ ಬೀಜಂ ಸತ್ಯಥಾ ಶ್ರವಣಂ ನೃಣಾಂ | 
ಯಸ್ತದ್ದಿಹೀನ: ಸ ಪಶುಃ ಕಥಂ ಮುಚ್ಕೇತ ಬಂಧನಾತ್‌ ॥ ೯೪ ॥ 
ಅರಸ್ತ್ಯವುನಿ ಸರ್ವೇಭ್ಯೋ ವಿಷಯೇಭ್ಯೋ ನಿವೃತ್ತಧೀಃ । 

ಭಕ್ತಿಂ ಪರಾಂ ಸಮಾಧಾಯ ಸತ್ಯಥಾಂ ಶೃಣು ಸರ್ವದಾ । 

ಶೃಣ್ಣಂತಾ $ ಸತ್ಯಥಾಂ ಸಿಶ್ಯೆಂ ಚೇತಸ್ಕೇ ಶುದ್ದಿಮೇಷ್ಯತಿ HFN 
ತೇನ ಧ್ಯಾಯಸಿ ವಿಶ್ವೇಶಂ ತತೋ ಮುಕ್ತಿಮವಾಪ್ಕ್ಯಸಿ 1 

ಧ್ಯಾಯತಃ ಶಿವಸಾದಾಬ್ದಂ ಮುಕ್ತಿರೇಕೇನ ಜನ್ಮನಾ ॥ ೯೬ ॥ 
ಭನಿಸ್ಯತಿ ನ ಸಂದೇಹಃ ಸತ್ಯಂ ಸತ್ಯಂ ವದಾಮ್ಯಹಂ ! 

ಇತ್ಯುಕ್ತಾ ತೇನ ನಿಪ್ರೇಣ ಸಾ ನಾರೀ ಬಾಷ್ಟುಸಂಕುಲಾ ॥೯೭॥ 
ಪತಿತ್ವಾ ಸಾದಯೋಸ್ತಸ್ಯ ಕೃತಾರ್ಥಾಂಸ್ಮೀತ್ಯಭಾಷತ । 

ತೆಸ್ಮಿನ್ನೇನ ಮಹಾಸ್ಸೇತ್ರೇ ತಸ್ಮಾದೇವ ದ್ವಿಜೋತ್ತಮಾತ್‌ ॥ ೯೮॥ 


೯೨, ಸತ್ವೃಥೆಯಿಂದ ಈಶ್ವರಧ್ಯಾನವೂ, ಧ್ಯಾನದಿಂದ ಉತ್ತಮವಾದ 
ಮೋಕ್ಸವೂ ಸಿದ್ಧಿಸುವುದು. ಸತೃಥೆಯನ್ನು ಕೇಳಿ ಈಶ್ವರನ ಧ್ಯಾನಸಿದ್ದಿಯನ್ನು 
ನಡೆಯದ ಮಾನವನು ಬೇರೆ ಜನ್ಮದಲ್ಲಿ ಧ್ಯಾನವನ್ನು ಹೊಂದಿ ಉತ್ತಮಗತಿ 
ಯನ್ಸೈದುವನು. 

೯೩. ಅಜಾಮಿಲನು ನಾರಾಯಣನ ನಾಮವನ್ನು ಉಚ್ಚರಿಸಿದ ಮಾತ್ರ, 
ದಿಂದ ಮಂತ್ರವನ್ನು ಜನಿಸಿ ಪಶ್ಚಾತ್ತಾಪಪಟ್ಟು ಉತ್ತಮಗತಿಯನ್ನು ಪಡೆದನು. 

೯೪. ಮನುಷ್ಯರ ಸಮಸ್ತ ಶ್ರೇಯಸ್ಸಿಗೂ ಸತ್ಯೃಥೆಯನ್ನು ಕೇಳುವುದೇ 
ಕಾರಣವು. ಸತ್ಯಥೆಯನ್ನು ಕೇಳದೆ ಪಶುವಿನಂತಿರುವ ಮನುಷ್ಯನು ಸಂಸಾರ 
ಬಂಧನದಿಂದ ಹೇಗೆ ಮುಕ್ತನಾದಾನು. 

೯೫. ಆದುದರಿಂದ ನೀನು ಸಕಲವಿಷಯಗಳಿಂದಲೂ ಬುದ್ಧಿಯನ್ನು 
ಹಿಂತಿರುಗಿಸಿಕೊಂಡು ಅತಿಶಯವಾದ ಭಕ್ತಿಯನ್ಸಿಟ್ಟು ಯಾವಾಗಲೂ ಸತ್ಸಥಾ 
ಶ್ರವಣಮಾಡು. ಅದರಿಂದ ನಿನ್ನ ಮನಸ್ಸು ಶುದ್ಧವಾಗುವುದು. 

೯೬-೧೦೦. ಅದರಿಂದೆ ಶಿವನನ್ನು ಧ್ಯಾನಿಸಿ ಮುಕ್ತಿಯನ್ನು ಪಡೆಯುವೆ. 
ಮಹೇಶ್ವರನ ಚರಣಕಮಲವನ್ನು ಧ್ಯಾನಿಸುವ ಮನುಷ್ಯನಿಗೆ ಒಂದೇ ಜನ್ಮದಲ್ಲಿ 
ಮುಕ್ತಿಯು ಲಭಿಸುವುದು. ಇದು ನಿಜವಾದುದು. ಆ ಬ್ರಾಹ್ಮಣನು ಹೀಗೆನ್ನಲು 


ದ್ವಾನಿಂಶೋ$ಧ್ಯಾಯಃ ಪಿ೧೫ 


ಶುಶ್ರಾನ ಸತ್ಯಥಾಂ ಸಾಧ್ವೀಂ ಕೈವಲ್ಯಫಲದಾಯಿನೀಂ [ 


ಸ ಉವಾಚ ದ್ವಿಜಸ್ತಸ್ಕೈ ಕಥಾಂ ವೈರಾಗ್ಯಬ್ಬಂಹಿತಾಂ !೯೯॥ 
ಯಾಂ ಶ್ರುತ್ವಾ ಮನುಜಃ ಸದ್ಯಸ್ತ್ಯಜೇದ್ದಿಷಯವಾಸನಾಂ । 
ತಸ್ಕಾಶ್ಚಿತ್ತಂ ಯಥಾ ಶುದ್ಧಂ ವೈರಾಗ್ಯರಸಗಂ ಯಥಾ ॥ ೧೦೦ ॥ 


ತಥೋವಾಚ ದ್ವಿಜಃ ಶೈನೀಂ ಕಥಾಂ ಭಕ್ತಿಸಮನ್ವಿತಾಂ । 
ಯೆಥಾ ಯಥಾ ಮನಸ್ತಸ್ಯಾಃ ಪ್ರಸಾದಮಭಿಗಚ್ಛೆತಿ I 
ತಥಾ ತಥಾ ಶನೈಃ ಶಂಭೋರ್ಧ್ಯಾನಯೋಗಮುಪಾದಿಶತ್‌ ॥೧೦೧॥ 
ಶನೈಃ ಶನೈರ್ಧ್ವಸ್ತರಜಸ್ತನೋಮಲಂ 
ನಿಮುಕ್ತಸರ್ವೇಂದ್ರಿಯಭೋಗವಿಗ್ರಹಂ । 
ನಿಶುದ್ಧತತ್ತ್ವಂ ಹೃದಯಂ ದ್ವಿಜಸ್ತ್ರಿಯಾ 
ವಿವೇಶ ವಿಶ್ವೇಶ್ವರರೂಪಜಿಂತನಂ ॥ ೧೦೨ ॥ 
ಇತ್ನಂ ಸದ್ಗುರುಮಾಶ್ರಿತ್ಯ ಸಾ ನಾರೀ ಪ್ರಾಪ್ತ ಸನ್ಮತಿಃ । 
ದಧ್ಯೌ ಮುಹುರ್ಮುಹುಃ ಶಂಭೋಶ್ಚಿದಾನಂ ದನುಯಂ ವಪುಃ॥ ೧೦೩ ॥ 
ನಿತ್ಯಂ ತೀರ್ಥಜಲೇ ಸ್ನಾತ್ವಾ ಜಟಾನಲ್ಯಲಧಾರಿಣೀ I 
ಭಸ್ಕೋದ್ಧೂಲಿತಸರ್ವಾಂಗೀ ರುದ್ರಾಕ್ಸೃಕೃತಭೂಷಣಾ ! ೧೦೪ ॥ 


ಆ ಹೆಂಗಸು ಕಂಬನಿಯನ್ನು ಸುರಿಸುತ್ತ ಅವನ ಕಾಲುಗಳಿಗೆರಗಿ "" ಧನ್ಯಳಾದೆ'? 
ನೆಂದಳು. ಅದೇ ಗೋಕರ್ಣಕ್ಷೇತ್ರದಲ್ಲಿ ಆ ಬ್ರಾಹ್ಮಣೋತ್ತಮನಿಂದ ಮೋಕ್ಸ 
ಫಲವನ್ಲೀಯುವ ಸತೃಥೆಯನ್ನು ಕೇಳಿದಳು. ಆ ದ್ವಿಜನು ಕೇಳಿದೊಡನೆ 
ಮನುಷ್ಯನಿಗೆ ವಿಷಯಗಳ ಆಶೆಯನ್ನು ನೀಗಿಸುವ ವೈರಾಗ್ಯದಿಂದ ತುಂಬಿದ 
ಕಥೆಯನ್ನು ಅವಳ ಮನಸ್ಸು ಶುದ್ಧವಾಗುವಂತೆಯೂ, ವೈರಾಗ್ಯಗೊಳ್ಳು 
ವಂತೆಯೂ ಹೇಳಿದನು. 

೧೦೧. ಅವನು ಅವಳೆ ಮನಸ್ಸು ಪ್ರಸನ್ನವಾಗುವಂತೆ ಭಕ್ತಿಯುಕ್ತವಾದ 
ತಿವಕಥೆಯನ್ನು ಹೇಳಿ ಮೆಲ್ಲಗೆ ಶಿವನ ಧ್ಯಾನಯೋಗವನ್ನೂ ಉಪದೇಶಿಸಿದನು. 

೧೦೨. ಮೆಲ್ಲಮೆಲ್ಲಗೆ ನಾಶವಾದ ರಜಸ್ತಮೋಗುಣದೋಷವುಳ್ಳುದೂ, 
ಸಮಸ್ಯೇಂದ್ರಿಯಭೋಗಗಳನ್ನು ತ್ಯಜಿಸಿದುದೂ, ಶುದ್ಧ ತತ್ವವನ್ನರಿತುದೂ ಆದ 
ಆ ಬ್ರಾಹ್ಮಣಸ್ತ್ರೀಯ ಮನಸ್ಸು ಶಿವಧ್ಯಾನದಲ್ಲಾ ಸಕ್ತವಾಯಿತು. 

೧೦೩. ಆ ಹೆಂಗಸು ಹೀಗೆ ಒಳ್ಳೆಯ ಗುರುವನ್ನಾಶ್ರಯಿಸಿ ಒಳ್ಳೆಯ ವಿವೇಕ 
ವನ್ನು ಪಡೆದು ಮಹೇಶ್ವರನ ಚಿದಾನಂದಸ್ವರೂಪವಾದ ದೇಹವನ್ನು ಬಾರಿ 
ಬಾರಿಗೂ ಧ್ಯಾಫಿಸಿದಳು. 

೧೦೪-೧೦೬. ಅವಳು ಪ್ರತಿದಿನವೂ ತೀರ್ಥಜಲದಲ್ಲಿ ಮಿಂದು ಒಟ್ಟೆ 
ನಾರು ಬಟ್ಟಿ ಗಳನ್ನು ಧರಿಸಿದವಳೂ, ಭಸ್ಮಲಿಪ್ತವಾದ ಸಮಸ್ತಾವಯವವುಳ್ಳ 


೩೧೬ ಶ್ರೀ ಸ್ಯಾಂದಮಹಾಪುರಾಣಂ 


ಶಿವನಾಮ ಜಪಾಸಕ್ತಾ ವಾಗ್ಯತಾ ಮಿತಭೋಜನಾ । 


ಬದ್ಧ ಪದ್ಮಾಸನಾಂ ವ್ಯಗ್ರಾ ಸತ್ಯಥಾಶ್ರನಣೋತ್ಸುಕಾ I ೧೦೫ ॥ 
ಗುರುಶುಶ್ರೂಷಣರತಾ ತ್ಯಕ್ತಾಃ ಪತ್ಯ ಸುಪೈಜ್ಞನಾ | 
ಗುರೂಪದಿಷ್ಟಯೋಗೇನ ಶಿವಮೇನ ನುತೋಷಯತ್‌ ೧೦೬ ॥ 


ವಿಶ್ವೇಶನಿಶ್ಚನಿಲಯಸ್ಥಿ ತಿಜನ್ಮಹೇತೋ 
ವಿಶ್ವೈಕವಂದ್ಯ ರಿಷಾಶ್ವೈತ ವಿಶ್ವರೂಪ । 
ವಿಧ್ವಸ್ತ ಕಾಲನಿಪರೀತ ಗುಣಾವಭಾಸ 
ಶ್ರೀಮನ್ಮಹೇಶ ಮಯಿ ಭೇಹಿ ಕೃಷಾಕಬಾಕ್ಸಂ ॥೧೦೭॥ 
ಶಂಭೋ ಶಶಾಂಕ ಕೃತಶೇಖರ ಶಾಂತಮೂರ್ತೆೇ 
ಗಂಗಾಧರಾಂಮರವರಾರ್ಜಿತ ಹಾದಪೆದೆ । 
ನಾಗೇಂದ್ರಭೂಷಣ ನಗೇಂದ್ರ ನಿಕೇಶನೇಶೆ 
ಭಕ್ತಾರ್ತಿಹೃನ್ಮಯಿ ನಿಧೇಹಿ ಕೃಷಾಕಟಾಕ್ಬಂ ॥ ೧೦೮ ॥ 
ಶ್ರೀನಿಶ್ಚನಾಥ ಕರುಣಾಕರ ಶೂಲಪಾಣೇ 
ಭೂತೇಶ ಭರ್ಗಭುವನತ್ರಯಗೀತಕೀರ್ತೆೇ। 
ಶ್ರೀ ನೀಲಕಂಠ ಮದನಾಂತಕ ವಿಶ್ವಮೂರ್ತೇ 
ಗೌರೀಪತೇ ಮಯಿ ನಿಧೇಹಿ ಕೃಷಾಕಬಾಕ್ಸಂ H ೧೦೯॥ 
ವಳ್ಕೂ ರುದ್ರಾಕ್ಸೆಯಿಂದ ಅಲಂಕಾರಗೊಂಡವಳೂ, ಶಿವನಾಮ ಜಪಡನಲ್ಲಿ 
ನಿರತಳೂ, ಮೌನಗೌಂಡವಳೂ, ಮಿತವಾಗಿ ಭುಜಿಸುವವಳ್ಳೂ ಪದ್ಮಾಸನ 
ದಿಂದ ಕುಳಿತವಳೂ, ಏಕಚಿತ್ತಳೂ, ಸತೃಥೆಯನ್ನು ಕೇಳಲು ಕುತೂಹಲ 
ವುಳ್ಳವಳೂ, ಗುರುಸೇವೆಯಲ್ಲಿ ಆಸಕ್ತಳೂ, ಮಕ್ಕಳು, ಸ್ನೇಹಿತರನ್ನು ಬಿಟ್ಟ ವಳೂ 
ಆಗಿ ಗುರುವು ಉಪದೇಶಮಾಡಿದ ಧ್ಯಾನಯೋಗದಿಂದ ಶಿವನನ್ನು ಸಂತೋಷ 
ಗೊಳಿಸಿದಳು. 

೧೦೭. "ಪ್ರಪಂಚದ ಸೃಷ್ಟಿ, ಸ್ಥಿತಿ ಲಯಗಳಿಗೆ ಕಾರಣನೂ, ಜಗತ್ತಿನಲ್ಲಿ 
ಮುಖ್ಯವಾಗಿ ವಂದಿಸಲರ್ಹನೂ, ಶಾಶ್ವತನೂ, ಪ್ರಷಂಚರೂಪನ್ಕ, ಕಾಲಕೃತ 
ವಾದ ಗುಣದೋಷಗಳನ್ನು ಪರಿಹರಿಸಿದವನೂ ಆದ ಓ ಮಹೇಶ್ವರನೆ! ನನ್ನ 
ಮೇಲೆ ದಯಾಕಟಾಕ್ಟವನ್ನು ಬೀರು. 

೧೦೮. ಚೆಂದ್ರಮೌಲಿಯೂ, ಶಾಂತೆಸ್ವರೂಪನೂ, ಗಂಗೆಯನ್ನು ಧರಿಸಿ 
ದವನೂ, ದೇವತೆಗಳಿಂದ ಪೂಜಿಸಲ್ಪಟ್ಟ ಚರಣಕಮಲವುಳ್ಳವನೂ, ಸರ್ಪ 
ಭೂಷಣನೂ, ಕೈಲಾಸವಾಸಿಯೂ, ಭಕ್ತರ ದುಃಖವನ್ನು ಪರಿಹರಿಸುವವನೂ, 
ಅದ ಎಲೈ ಈಶ್ವರನೆ! ನನ್ನಲ್ಲಿ ದಯಾಕಟಾಕ್ಸನನ್ಸ್ನಿಡು. 

೧೦೯. ಪ್ರಪಂಚದೊಡೆಯನೂ, ದಯಾಳುವೂ, ತ್ರಿಶೂಲವನ್ನು ಹಿಡಿ 


ದ್ವಾವಿಂಶೋಕಧ್ಯಾಯಃ ತಿ೧೭ 


ಇತ್ಸ 0 ಪ್ರತಿದಿನಂ ಭಕ್ತ್ಯಾ ಪ್ರಾರ್ಥಯಂತೀ ಮಹೇಶ್ವರಂ । 


ಶೃಣ್ವಂತೀ ಸತ್ಯಥಾಂ ಸಮ್ಯಕ್ಕರ್ನುಬಂಧಂ ಸಮಾಚ್ಛಿನತ್‌ ॥ ೧೧೦ ೧ 
ಅಥ ಕಾಲೇನ ಸಾ ನಾರೀ ಸಮುತ್ಸೃಜ್ಯಕಲೇವರಂ । 
ಮಹೇಶಾನುಚರೈರ್ನಿೀತಾ ಸಂಪ್ರಾಪ್ತಾ ಶಿನಮಂದಿರಂ ॥ ೧೧೧ ॥ 
ತತ್ರ ದೇವೈರ್ಮಹಾದೇವಂ ಸೇವ್ಯಮಾನಂ ಸಹೋಮಯಾ । 
ಗಣೇಶನಂದಿಭೃಂಗ್ಯಾಜ್ಯೈರ್ನೀರಭದ್ರೇ ಶ್ವರಾದಿಭಿಃ ॥ ೧೧೨ ॥ 
ಉಪಾಸ್ಯಮಾನಂ ಗೌರೀಶಂ ಕೋಟಿಸೂರ್ಯಸಮಪ್ರಭಂ। 

ತ್ರಿರೋಚನಂ ಪಂಚಮುಖಂ ನೀಲಗ್ರೀವಂ ಸದಾಶಿವಂ ॥ ೧೧೩ ॥ 
ವಾಮಾಂಶೇ ಬಿಭ್ರತಂ ಗೌರೀಂ ವಿದ್ಯುಚ್ಚಂದ್ರಸಮಪ್ರಭಾಂ । 

ದೃಷ್ಟಾ ಸಸಂಭ್ರಮಂ ನಾರೀ ಸಾ ಪ್ರಣಮ್ಯ ಪುನಃ ಪುನಃ ॥ ೧೧೪ ॥ 
ಆನಂಪಾಶ್ರುಜಲೋತ್ಸಿಕ್ತಾ ರೋಮಹರ್ಷಸಮಾಕುಲಾ । 

ಸಂಮಾನಿತಾ ಕರುಣಯಾ ಪಾರ್ವತ್ಯಾ ಶಂಕರೇಣ ಚೆ ॥ ೧೧೫ ॥ 
ತಸ್ಮಿಂಲ್ಲೋಕೇ ಪರಾನಂದಘನಜ್ಯೋತಿಷಿ ಶಾಶ್ವತೇ । 

ಲಬ್ಧಾ ನಿನಾಸಮಚೆಲಂ ಲೇಭೇ ಸುಖಮನಾಹತಂ ॥ ೧೧೬ ॥ 


ದವನೂ, ಮೂರು ಲೋಕದವರಿಂದ ಹೊಗಳಲ್ಪಟ್ಟ ಕೀರ್ತಿಯುಳ್ಳವನೂ, ನೀಲ 
ಕಂಠನೊ, ಕಾಮವೈೆರಿಯೂ, ಗೌರೀಪತಿಯೂ ಆದ ಓ ಶಂಕರ! ನನ್ನಲ್ಲಿ 
ನಿನ್ನೆ ಕೃಪೆಯ ಕಟಾಕ್ಸವನ್ನು ಬೀರು.” 

೧೧೦. ಅವಳು ಹೀಗೆ ಪ್ರತಿದಿನವೂ ಭಕ್ತಿಯಿಂದ ಶಿವನನ್ನು ಪ್ರಾರ್ಥಿಸುತ್ತ 
ಸತೃಥೆಯನ್ನು ಚೆನ್ನಾಗಿ ಕೇಳುತ್ತ ಕರ್ಮದ ಬಂಧನವನ್ನು ಬಿಡಿಸಿಕೊಂಡಳು. 

೧೧೧. ತರುವಾಯ ಕಾಲಕ್ರಮದಿಂದ ಅವಳು ಮೃತಳಾಗಲು ಶಿವನ 
ಸೇವಕರು ಅವಳನ್ನು ಶಿವಾಲಯಕ್ಕೆ ಕರೆದುಕೊಂಡು ಹೋದರು. 

೧೧೨-೧೧೬. ಅಲ್ಲಿ ಅವಳು ಪಾರ್ವತಿಯೊಡನೆ ದೇವತೆಗಳಿಂದ ಸೇನಿಸಲ್ಪ 
ಡುವವನೂ, ಗಣೇಶ, ನಂದಿ, ಭೃಂಗಿ, ವೀರಭದ್ರ ಮೊದಲಾದವರಿಂದ ಸೇವೆ 
ಗೊಳ್ಳುತ್ತಿರುವವನೂ, ಕೋಟ ಸೂರ್ಯರಂತೆ ಕಾಂತಿಯುಳ್ಳ ವನೂ, ಮೂರು 
ಕಣ್ಣುಗಳುಳ್ಳವನೂ, ಐದು ಮುಖವುಳ್ಳ ವನೂ, ನೀಲಕಂಠನೂ, ಎಡತೊಹೆ 
ಯಲ್ಲಿ ಮಿಂಚು ಚೆಂದ್ರರಿಗೆ ಸಮಾನವಾದ ಕಾಂತಿಯುಳ್ಳ ಗೌರಿಯನ್ನು ಕುಳ್ಳಿರಿಸಿ 
ಕೊಂಡಿರುವವನೂ ಆದ ಮಹೇಶ್ವರನನ್ನು ನೋಡಿ ಅನೇಕಸಾರಿ ವಂದಿಸಿ 
ಆನಂದಬಾಷ್ಟೃಗಳಿಂದ ಒದ್ದೆಯಾದವಳೂ, ರೋಮಾಂಚಗೊಂಡವಳ್ಳ್ಕೂ 
ಪಾರ್ವತಿಯಿಂದಲೂ ಶಿವನಿಂದಲೂ ದಯೆಗೊಂಡು ಸನ್ಮಾನಿಸಲ್ಪಟ್ಟವಳೂ ಆಗಿ 
ಆನಂದಸಾಂದ್ಲವಾದ ತೇಜಸ್ಸುಳ್ಳ ಆ ಲೋಕದಲ್ಲಿ ಸಿರವಾಗಿ ವಾಸಿಸಿ ಶಾಶ್ನತ 
ಸುಖವನ್ನು ಪಡೆದಳು. | 


೨೧೮ ಶ್ರೀ ಸ್ಕಾಂದಮಹಾಪುರಾಣಂ 


ಸಾ ಕದಾಚಿದುಮಾಂ ದೇವೀಮುಪಸೃತ್ಯ ಪ್ರಣಮ್ಯ ಚಿ! 


ಪೆರ್ಯಪೃಚ್ಛತ ಮೇ ಭರ್ತಾ ಕಾಂ ಗತಿಂ ಗೆತಮಾನಿತಿ 1 ೧೧೭ ॥ 
ತಾಮುವಾಚ ಮಹಾದೇವೀ ಸತೇ ಭರ್ತಾ ದುರಾಶಯೆಃ । 
ಭುಕ್ತ್ವಾ ನರಕದುಃಖಾನಿ ವಿಂಭ್ಯೇ ಜಾತಃ ಪಿಶಾಚಕಃ ॥ ೧೧೮ ॥ 


ಪುನಃ ಪಪ್ರಚ್ಛ ಸಾ ನಾರೀ ದೇವೀಂ ತ್ರಿಭುವನೇಶ್ವರೀಂ | 

ಕೇನೋಷಾಯೇನ ಮೇ ಭರ್ತಾ ಸದ್ಧತಿಂ ಪ್ರಾಪ್ಲುಯಾದಿತಿ ॥ ೧೧೯8 
ದೇವ್ರುವಾಚ ನ 

ಸೊಸ್ಮತಥಾಂ ಮಹಾಪುಣ್ಯಾಂ ಕದಾಚಿಚ್ಛ ಎಣುಯಾದ್ಯದಿ । 

ನಿಸ್ತೀರ್ಯ ದುರ್ಗತಿಂ ಸರ್ವಾವಿಂಮಂ ಲೋಕಂ ಪ್ರಯಾಸ್ಯತಿ ॥ ೧೨೦ ॥ 

ಇತಿ ಗೌರ್ಯಾ ವಚಃ ಶ್ರುತ್ವಾ ಸಾ ನಾರೀ ವಿಹಿತಾಂಜಲಿಃ । 

ಪ್ರಾರ್ಥಯಾಮಾಸ ತಾಂ ದೇವೀಂ ಭರ್ತುಃ ಷಾಪವಿಶೋಧನೇ ॥ ೧೨೧ ॥ 

ತಯಾ ಮುಹುಃ ಪ್ರಾರ್ಥ್ಯಮಾನಾ ಪಾರ್ವತೀ ಕರುಣಾಯುತಾ । 

ತುಂಬುರುಂ ನಾಮ ಗಂಧರ್ವಮಾಹೂಯೇದಮಥಾಬ್ರವೀತ್‌ ॥ ೧೨೨ ॥ 

ತುಂಬುರೋ ಗಚ್ಛ ಭದ್ರಂ ತೇ ವಿಂಧ್ಯಶೈಲಂ ಸಹಾಂನಯಾ । 

ಆಸ್ತೇ ಪಿಶಾಚಕಸ್ತತ್ರ ಯೋಸಸ್ಯಾಃ ಪತಿರಸನ್ಮತಿಃ ॥ ೧೨೩ ॥ 


೧೧೭. ಅವಳು ಒಂದಾನೊಂದು ದಿನ ಪಾರ್ವತೀದ್ಧೇವಿಯನ್ನು ಸನಿಖಾಪಿಸಿ 
ನಮಸ್ಕಾರಮಾಡಿ, “ ದೇವಿ! ನನ್ನ ಸತಿಯು ಯಾವ ಗತಿಯನ್ನು ಪಡೆದನು”? 
ಎಂದು ಕೇಳಿದಳು. 

೧೧೮. ಗೌರಿಯು ಅವಳನ್ನು ಕುರಿತು, ““ ದುಷ್ಟನಾದ ನಿನ್ನ ಗಂಡನು 
ನರಕದುಃಖಗಳನ್ನು ಅನುಭವಿಸಿ ಈಗ ವಿಂಧ್ಯಪರ್ತತದಲ್ಲಿ ನಿಶಾಚನಾಗಿ ಜನಿಸಿ 
ರುವನು?” ಎಂದಳು. 

೧೧೯. ಅವಳು ಪುನಃ ಪಾರ್ವತಿಯನ್ನು ""ಯಾವ ಉಪಾಯದಿಂದ ನನ್ನ 
ಸತಿಯು ಸದ್ಗತಿಯನ್ನು ಹೊಂದಿಯಾನು?' ಎಂದು ಕೇಳಿದಳು. 

೧೨೦. ದೇವಿಯು ಹೇಳುತ್ತಾಳೆ: ಅವನು ಒಂದುವೇಳೆ ಪುಣ್ಯಕರವಾದ 
ನಮ್ಮ ಕಥೆಯನ್ನು ಕೇಳಿದರೆ ಸಕಲ ಕಷ್ಟಗಳನ್ನೂ ದಾಟ ನಮ್ಮ ಈ ಲೋಕಕ್ಕೆ 
ಬರುವನು. 

೧೨೧. ಆ ಸ್ತ್ರೀಯು ಗೌರೀದೇವಿಯ ಈ ಮಾತನ್ನು ಫೇಳಿ ಕೈಮುಗಿದ" 
ಕೊಂಡು ತನ್ನ ಪತಿಯ ಪಾಪವನ್ನು ಪರಿಹರಿಸಬೇಕೆಂದು ಬೇಡಿಕೊಂಡಳು. 

೧೨೨, ಅವಳು ಅನೇಕಸಾರಿ ಬೇಡಿಕೊಳ್ಳಲು ಪಾರ್ವತಿಯು ದಯೆ 
ಗೊಂಡು ತುಂಬುರುವೆಂಬ ಗಂಧರ್ವನನ್ನು ಕರೆದು ಹೀಗೆಂದಳು. 

ಗತಿಕ್ಟ್ಯು ಎಲ್ಫೈ ತುಂಬುರುವೆ! ನಿನಗೆ ಶುಭವಾಗಲಿ. ಇವಳೊಡನೆ ನೀನು 


ಜ್ವಾವಿಂಶೋರಿಧ್ಯಾಯಃ॥ ೩೧೯ 


ತಸ್ಕಾಃಗ್ರೇ ಪರಮಾಂ ಪುಣ್ಯಾಂ ಕಥಾಮಸ್ಮದ್ಗುಣೈರ್ಯುತಾಂ ! 
ಆಖ್ಯಾಯ ದುರ್ಗತೇರ್ಮುಕ್ತಂ ತಮಾನಯ ಶಿವಾಂತಿಕಂ 1 ೧೨೪ ॥ 
ಇತಿ ದೇವ್ಯಾ ಸಮಾದಿಷ್ಟಸ್ತುಂಬುರುಸ್ತಾಂ ಪ್ರಣಮ್ಯ ಚೆ! 


ತಯಾ ಸಹ ವಿಮಾನೇನ ವಿಂಧ್ಯಾದ್ರಿಂ ಸಹಸಾ ಯಯೌ ॥ ೧೨೫ ॥ 
ತತ್ರಾಃ ಪಶ್ಯನ್ಮಹಾಕಾಯಂ ರಕ್ತನೇತ್ರಂ ಮಹಾಹನುಂ | 

ಪ್ರಹಸಂತಂ ರುದಂತಂ ಚ ವಲ್ಲಂತಂ ಚ ಪಿಶಾಚಕೆಂ ॥ ೧೨೬ ॥ 
ಬಲಾದ್ಧೃಹೀತ್ವಾ ತಂ ಪಾಶೈರ್ಬಧ್ವಾ ವೈ ಸನ್ನಿವೇಶ್ಯ ಚ। 
ತುಂಬುರುರ್ವಲ್ಲಕೀಹಸ್ತೋ ಜಗೌ ಗೌರೀಪತೇಃ ಕಥಾಂ ॥ ೧೨೭ ॥ 
ಸ ಪಿಶಾಚೋ ಮಹಾಪುಣ್ಯಾಂ ಕಥಾಂ ಶ್ರುತ್ವಾ ಪುರದ್ವಿಸಃ । 

ನಿಧೂಯ ಕಲುಷಂ ಸರ್ವಂ ಸಪ್ತಾಹಾತ್ರಾಪ ಸಂಸ್ಕ ತಿಂ ೧೨೮ ॥ 
ಸ ಸೈಶಾಚಂ ವಪುಸ್ಕ್ಯಕ್ತ್ವ್ಹಾ ಸ್ವರೂಪಂ ದಿವ್ಯಮಾಪ್ಯ ಚ । 

ಜಗೌ ಸ್ವಯನುಪಿ ಶ್ರೀಮಚ್ಚರಿತಂ ಪಾರ್ವತೀ ಪತೇಃ ॥ ೧೨೯॥ 


ವಿಂಧ್ಯಪರ್ವತಕ್ಕೆ ಹೋಗು. ದುಷ್ಟನಾದ ಇವಳ ಗಂಡನು ಅಲ್ಲಿ ಪಿಶಾಚ 
ನಾಗಿರುವನು. 

೧೨೪. ಅವನ ಮುಂದೆ ನಮ್ಮ ಗುಣಗಳಿಂದ ಸಹಿತವಾದ ಪುಣ್ಯಕಥೆ 
ಯನ್ನು ಹೇಳಿ ದುಃಖದಿಂದ ಪಾರಾದ ಅವನನ್ನು ಶಿವನ ಬಳಿಗೆ ಕರೆದು 
ಕೊಂಡುಬಾ.? 

೧೨೫. ದೇವಿಯು ಹೀಗೆ ಆಜ್ಞಾಪಿಸಲು ತುಂಬುರುವು ಅವಳನ್ನು ವಂದಿಸಿ 
ಆ ಬ್ರಾಹ್ಮಣಸ್ರ್ರೀ ಯೊಡನೆ ವಿಮಾನವನ್ನೇರಿ ಕೂಡಲೆ ವಿಂಧ್ಯಪರ್ವತಕ್ಕೆ 
ಹೋದನು. 

೧೨೬. ಅಲ್ಲಿ ದೊಡ್ಡ ದೇಹೆವುಳ್ಳವನೂ, ಕೆಂಪು ಕಣ್ಣುಳ್ಳುವನೂ, ವಿಶಾಲ 
ವಾದ ಕಪೋಲವುಳ್ಳ ವನೂ, ನಗುತ್ತಿರುವವನೂ ಅಳುತ್ತಿರುವವನೂ, ನಡುಗು 
ತ್ರಿರುವವನೂ ಆಗಿರುವ ಆ ಪಿಶಾಚನನ್ನು ಕಂಡನು. 

೧೨೭, ತುಂಬುರುವು ಆ ಪಿಶಾಚನನ್ನು ಬಲಾತ್ಕಾರವಾಗಿ ಹಿಡಿದು 
ಹಗ್ಗಗಳಿಂದ ಕಟ್ಟ ಒಂದೆಡೆ ಕೆಡವಿ ವೀಣೆಯನ್ನು ನುಡಿಸುತ್ತ ಶಿವನ ಕಥೆಯನ್ನು 
ಹಾಡಿದನು. 

೧೨೮. ಆ ಸಿಶಾಚನು ಪುಣ್ಯಕರವಾದ ಶಿವಕಥೆಯನ್ನು ಕೇಳಿ ಸಮಸ್ತ 
ಪಾಪವನ್ನೂ ಪರಿಹರಿಸಿಕೊಂಡು ಏಳು ದಿನಗಳಲ್ಲಿ ಸ್ಕ ಟಿಯನ್ನು ಹೊಂದಿದನು. 

೧೨೯. ಅವನು ಸಿಶಾಚದೇಹವನ್ನು ತ್ಯಜಿಸಿ ದಿವ್ಯಸ್ತರೂಪವನ್ನು ಹೊಂದಿ 
ತಾನೂ ಶಿವಚರಿತೆಯನ್ನು ಹಾಡಿದನು. 


ಷಿ ಶ್ರೀ ಸ್ಕಾಂದಮಹಾಪುರಾಣಂ 


ವಿಮಾನಮಾರುಹ್ಯ.ಸೆ ದಿವ್ಯರೂಪಧ್ಭೃಕ್‌ 
ಸ ತುಂಬುರುಃ ಪಾರ್ಶ್ವಗತಃ ಸ್ವಕಾಂತಯಾ | 
ಗಾಯನ್ಮಹೇಶಸ್ಯ ಗುಣಾನ್ಮನೋರಮಾ 


ನ್ಹಗಾಮ ಕೈವಲ್ಯಪದಂ ಸನಾತನಂ 1 ೧೩೦ ೫ 
ಸೂತ ಉವಾಚ :-- 
ಇತ್ಯೇತತ್ಯಥಿತಂ ಪುಣ್ಯ ಮಾಖ್ಯಾನಂ ದುರಿತಾಪಹಂ | 
ಮಹೇಶ್ವರಪ್ರೀತಿಕರಂ ನಿರ್ಮಲಜ್ಞಾನಸಾಧನಂ ॥ ೧೩೧ ॥ 
ಯ ಇದಂ ಶೃಣುಯಾನ್ಮರ್ತ್ಯಃ ಕೀರ್ತಯೇದ್ವಾ ಸಮಾಹಿತಃ । 
ಶಂಭೋರ್ಗುಣಾನುಕಥನಂ ವಿಚಿತ್ರಂ ಪಾಪನಾಶನಂ ॥ ೧೩೨ ॥ 


ಪರಮಾನಂದಜನಕಂ ಭವರೋಗಮಹೌಷಧಂ ! 
ಭುಕ್ತ್ವೇಹ ವಿವಿಧಾನ್ಭೋಗಾನ್ಮುಕ್ತೋ ಯಾತಿ ಪರಾಂ ಗತಿಂ 8 ೧೩೩॥ 
ಸೂತ ಉವಾಚ: 
ಯೂಯಂ ಖಲು ಮಹಾಭಾಗಾಃ ಕೃತಾರ್ಥಾ ಮುನಿಸತ್ತಮಾಃ । 
ಯೇ ಸೇವಂತೇ ಸದಾಶಂಭೋಃ ಕಥಾಮೃತರಸಂ ನವಂ 1 ೧೩೪ ॥ 
ತೇ ಜನ್ಮಭಾಜಃ ಖಲು ಜೀವಲೋಕೇ 
ಯೇಷಾಂ ಮನೋ ಧ್ಯಾಯತಿ ವಿಶ್ಚನಾಥಂ । 





೧೩೦. ದಿವ್ಯರೂಪವನ್ನು ಧರಿಸಿ ಅವನು ತನ್ನ ಪತ್ತಿ, ತುಂಬುರುಗ 
ಳೊಡನೆ ವಿಮಾನವನ್ನೇರಿ ಮಹೇಶ್ವರನ ಮನೋಹರವಾದ ಗುಣಗಳನ್ನು 
ಹಾಡುತ್ತ ಶಾಶ್ವತವಾದ ಶಿವನ ಕೈವಲ್ಯಸ್ಥಾನಕ್ಕೆ ಹೋದನು. 

೧೩೧. ಸೂತನು ಹೇಳುತ್ತಾನೆ:--ಹೀಗೆ ಪುಣ್ಯಕರವೂ, ಪಾಪವನ್ನು 
ಪರಿಹರಿಸುವುದೂ, ಶಿವನಿಗೆ ಸಂತೋಷವನ್ನುಂಟುಮಾಡುವುದೂ, ಶುದ್ಧಜ್ಞಾನ 
ಸಾಧಕವೂ ಆದ ಉಪಾಖ್ಯಾನವನ್ನು ಹೇಳಿರುವೆನು. 

೧೩೨-೧೩೩. ಈ ವಿಚಿತ್ರವೂ, ಪಾಪನಾಶಕವೂ, ಅತ್ಯಾನಂದವನ್ನುಂಟು 
ಮಾಡುವುದೂ, ಸಂಸಾರವೆಂಬ ರೋಗಕ್ಕೆ ಔಷಧವೂ ಆಗಿರುವ ಶಿವನ ಗುಣ 
ಕಥನವನ್ನು ಒಮ್ಮನೆಸ್ಸಿನಿಂದ ಹೇಳುವವನ್ಕೂ ಕೇಳುವವನೂ ಈ ಲೋಕದಲ್ಲಿ 
ವಿವಿಧಭೋಗಗಳನ್ನನುಭವಿಸಿ ಮುಕ್ತನಾಗಿ ಉತ್ತಮಗತಿಯನ್ನು ಪಡೆಯುವನು. 

೧೩೪. ಸೂತನು ಹೇಳುತ್ತಾನೆ:--ಎಲೈ ಮುನಿವರ್ಯರೆ! ಯಾವಾಗಲೂ 
ಶಿವಕಥಾಮೃತರಸವನ್ನು ಆಸ್ಚಾದಿಸುತ್ತಿರುವ ನೀವು ಭಾಗ್ಯವಂತರೂ, ಕೃತ 
ಕೃತ್ಯರೂ ಆಗಿರುವಿರಿ. 

೧೩೫. ಪ್ರಪಂಚದಲ್ಲಿ ವಿಶ್ವೇಶ್ವರನನ್ನು ಮನಸ್ಸಿನಿಂದ ಧ್ಯಾನಿಸುವವರೂ, 


ದ್ವಾವಿಂಶೋ9ಧ್ಯಾಯಃ ೩೨೧ 


ವಾಣೀ ಗುಣಾನ್ಸೌ _ತಿ ಕಥಾಂ ಶೃಣೋತಿ 
ಶ್ರೋತ್ರದ್ವಯಂ ತೇ ಭನಮುತ್ತರಂತಿ ॥ ೧೩೫ ॥ 
ವಿವಿಧಗುಣವಿಭೇದೈರ್ನಿತ್ಯಮುಸ್ಸೃಷ್ಟರೂಪಂ 
ಜಗತಿ ಚ ಬಹಿರಂತರ್ನಾಸಮಾನಂ ಮಹಿಮ್ಮಾ । 
ಸ್ವನುಹಸಿ ವಿಹರಂತಂ ವಾಜ್ಮನೋವೃತ್ತಿದೂರಂ 
ಪರಮಶಿನಮನಂತಾನಂದಸಾಂದ್ರಂ ಪ್ರಪದ್ಯೇ ॥ ೧೩೬ ॥ 


ಇತಿ ಶ್ರೀ ಸ್ಥಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ 
ತೃತೀಯೇ ಬ್ರಹ್ಮಖಂಡೇ ಶೃತೀಯೇ ಬ್ರಹ್ಮೋತ್ತರಖಂಡೇ * ಪುರಾಣಶ್ರವಣ 
ಮಹಿಮಾನುವರ್ಣನಂ?' ನಾಮ ದ್ವಾವಿಂಶೋಧ್ಯಾಯಃ 


ಬ್ರಹ್ಮಖಂಡೇ ತೃತೀಯಂ ಬ್ರಹ್ಮೋತ್ತರಖಂಡಂ ಸಮಾಪ್ತಂ 
ತೃತೀಯಂ ಬ್ರಹ್ಮಖಂಡಂ ಸಂಪೂರ್ಣಂ 
ಮಾತಿನಿಂದ ಅವನ ಗುಣಗಳನ್ನು ಸ್ತುತಿಸುವವರೂ, ಕಿವಿಯಿಂದ ಅವನ 
ಕಥೆಯನ್ನು ಕೇಳುವವರೂ ಸಂಸಾರವನ್ನು ದಾಟುವರು. 

೧೩೬. ಜಗತ್ತಿನಲ್ಲಿ ನಾನಾವಿಧಗುಣಗಳ ಸ್ಪರ್ಶವಿಲ್ಲದವನೂ ಒಳಗೂ 
ಹೊರಗೂ ಸಮಾನವಾದ ಮಾಹಾತ್ಮ್ಯವುಳ್ಳೆ ವನೂ, ಸ್ವಪ್ರಕಾಶನೂ, ಮಾತು 
ಮನಸ್ಸುಗಳಿಗೆ ಅಗೋಚರನೂ ಅನಂತಾನಂದಗಳಿಂದ ಸಾಂದ್ರನೂ ನಿತ್ಯನೂ 
ಆದ ಪರಮೇಶ್ವರನನ್ನು ಮರೆಹೋಗುವೆನು. 


ಇಲ್ಲಿಗೆ ಎಂಬತ್ತೊಂದುಸಾವಿರೆ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀ ಸ್ಕಾಂದಮಹಾಪುರಾಣದ ಮೂರನೆಯ ಬ್ರಹ್ಮಖಂಡದ ಮೂರನೆಯ ಬ್ರಹ್ಮೋತ್ತರ 
ಖಂಡದಲ್ಲಿ "" ಪುರಾಣಶ್ರ ವಣ ಮಹಿಮಾನುವರ್ಣನ'?ನೆಂಬ 


ಇಪ್ಪತ್ತೆರಡನೆಯ ಅಧ್ಯಾಯವು ಮುಗಿದುದು 


ಇಲ್ಲಿಗೆ ಬ್ರಹ್ಮಖಂಡದಲ್ಲಿ ಮೂರನೆಯ ಬ್ರಹ್ಮೋತ್ತರಖಂಡವು ಮುಗಿದುದು 


ಶ್ರೀ ಸ್ಥಾಂದಪುರಾಣದ ಮೂರನೆಯ ಬ್ರಹ್ಮಖಂಡವು 
ಸಂಪೂರ್ಣವಾದುದು 


